ಪ್ರಬುದ್ಧ ಕರ್ಣಾಟಕ 
ಪುಟ ೩೭-- ಸಂಚಿಕೆ ೨ ' 


೧೪೪ 


ಮನ್ಮಥ ಸಂವತ್ಸರ 





ಮೈಸೂರು 
ಸೂರು ವಿಶ್ವವಿದ್ಯಾನಿಲಯ 


೧೯೫೫ 


ಮೈ 


ಭ್ರಾಟಳ್ಲಿ-- ಫ್ಲಿತಿ( ಆ 
rnin 
2014119 





rabuddha Karnataka Vol-37, 51-2 


BVP05104 








ಇ 4 


ಇಣ ೫೦೧೯ ಐಜಿಪಿ Per pa ಉಳಿ ಜರದ 




















ಥೆ ಸಂವತ್ಸರ ೧೪೪ ಆಷಾಢ ಸಂಚಿಕೆ 








ಜೇ 
| ತ್ರಂಯಾ ಸಾಂಖ್ಯಂ 


ವೇದತ್ರಯಂ ಸಾಂಖ್ಯಂ ಯೋಗಂ ಪಶುಮತಿಮತಂ ವೈಷ್ಣವಂ ಮೇಣ್‌ 
ಭಿನ್ನ ಭಿನ್ನ ಸ್ಥಾ ನದಿಂ ಪರಮದಂ ಪರಮಿದಂ ಪಥ್ಯಮೆಂಬರ್‌ : 
ರುಚಿಗಳೊಳ್‌ ವೈಚಿತ್ರ್ಯದಿಂ ಖಯಜುಶುಟಿಲ ನಾನಾ ಪಥಂಗಳಲ್ಲೆ ಪೇಳ್‌ ? 
ದಿಟದಿ ನೀನೊರ್ವನೆಯೆ ಗಮ್ಯನೈ, ಪೊಳೆಗಳ್ಗೆ ಪೆರ್ಗಡಲವೋಲ್‌ ! 


| | ಕುವೆಂಪು 


೯ 





| ತ್ರಯಾ ಸಾಂಖ್ಯಂ ಯೋಗಃ ಪಶುಪತಿಮತಂ ವೈಷ್ಣ ವನಿತಿ 
ಪ್ರಭಿನ್ನೇ ಪ್ರಸ್ಥಾನೇ ಪರವಿಂದಮದಃ ಪಥ್ಯಮಿತಿ ಚ| 
ರುಚೀನಾಂ ವೈಚಿತ್ರಾ ದ್‌ ಯಜುಕುಟಿಲ ನಾನಾ ಪಥಜುಸಾಂ 
ನೃಣಾಮೇಕೋ ಗಮ್ಯಸ್ತ್ವಮಸಿ ಪಯಸಾಮರ್ಣವ ಇವ 


* ಸಂಭವಾಮಿ ಯುಗೇಯುಗೇ! » 
ಸ 
ಉದ್ಯಾನದಲ್ಲಿ ಧ್ಯಾನಯೋಗಿ ಚೆ 
ಬಾ, ನಮಸ್ಕರಿಸು, ಸೌಂದರ್ಯರೂಪಿ ಭಗವಂತನಿಲ್ಲಿ ಪುಷ್ಪವೇಷಿ : 
ಬಣ್ಣ ಬಣ್ಣವಾಶೀರ್ವದಿಸೆೆ ಬರಿಯ ಉದ್ಯಾನವಲೊ ಇದು ಪಷ್ಪಕಾಶಿ ! 
ನೋಡು ಏನೆಂಬೆ ಈ ಕಾಶಿತುಂಬೆ ? ಭಾವದಿಂದೆ ನೀನೊಲಿದು ನಂಬೆ 
ಕೆಂಪು ಕೆ೦ಪಲ್ಲೊ : ದೇವರನುರಾಗವಿಳಿದು ಬರುವ ರಸರಾಮಸೇತು! 
ಕಾಣು ಈ ಪೊದೆಯ ಬಿಳಿಯ ಹೂವೆದೆಯ: ಅರ್ಬಿ ಬೆಳ್ಳಂಗೆಡೆಯುವಂತೆ ಸೊದೆಯ 
ಸ್ವರ್ಗ ಸತ್ತ್ವ ತಾ ಮರ್ತ್ಯ ಭಕ್ತಿಗೋತವತರಿಸುತಿರ್ಪ ರಥಾಗ್ರಕೇತು! 
ಸಟಿಯೊ ಈ ನೀಲಕುಸುಮ ಕಲ್ಲೊ ಲ| ದಿಟಿದಿ ದೇವಕಿಯ ದಿವ್ಯ ಗರ್ಭ - 
ಧ್ಯಾನಿಗುದ್ಯಾನ ಶ್ರೀ ಕೃಷ್ಣ ಸಂಭವಕ್ಕೊಡ್ಡಿರುವ ಯೋಗಸಂದರ್ಭ ! 
ಕುವೆಂಪು 








Kf 


ಶೀ ರಾಮಾವತಾರದ ಸಾರ್ಥಕತೆ 
ಶ್ರೀ ರಾಮಾಯಣಇವತಾರದಲಿ 


" ಸೃಷ್ಟಿಯ ಸಮಷ್ಟಿ ಪ್ರಜ್ಞೆ. ಯ ಸಾಮೂಹಿಕ ವಿಕಾಸಕ್ಕಾಗಿಯೂ, 
ಸರ್ವತೋಮುಖವಾದ ಚೈತನ್ಯೋನ್ಮೇ ಷನಕ್ಕಾಗಿಯೂ, 
ನವೋನವ ಯತಶಕ್ತಿ ಪ್ರಕಾಶನಕ್ಕಾಗಿಯೂ, 
ಭಗವದವತಾರದ ಆವಶ್ಯಕತೆ ಒದಗುತ್ತದೆ ' 

ಶ್ರೀ ಕುವೆಂಪು. 

,¢ We must . . . take the idea of the Dharma in its fullest, deepest 
and largest conception, as the inner and outer law by which the 
divine Will and Wisdom work out the spiritual evolution of mankind 
and its circumstances and results in the life of the race.” 


SRI AUROBINDO 
(Essays on the Gita—1 Series) 


೧ 

ಧರ್ಮವು ಕುಗ್ಗಿ, ಅಧರ್ಮವು, ಹಿಗ್ಗಿದಾಗ, ಧರ್ಮಸಂಸ್ಥಾಪನೆಗಾಗಿ 
ಯುಗಯುಗದಿ ನಾನು ಸಂಭವಿಸುತ್ತೇನೆ''* AN ಭಗವಾನ್‌ ಶೀತ್ಯ ಕೃಷ್ಣ 
ಪರಮಾತ್ಮನು ಗೀತೆಯಲ್ಲಿ ಸಾರಿದ್ದಾನೆ. ಈ ಗೀತಾವಾಕೃ್ಯದಲ್ಲಿ ಬರುವ ರ್ಮ್‌ 
ಎ೦ಬ ಪದಕ್ಕೆ ಸರ್ವಸಾಧಾರಣವಾಗಿ ಇದುವರೆಗೂ ಅದರ ನೈತಿಕಾರ್ಥವನ್ನೆ € ಗ್ರಹಿಸಿ, 
ನೀತಿಬಾಹಿರರಿಂದಲೂ, ಲೋಕಕಂಟಿಕರಿಂದಲೂ ದುರ್ಮಾರ್ಗವರ್ತಿಗಳಿಂದಲೂ, 
ಲೋಕಕ್ಕೆ ಉಂಟಾಗಿದ್ದ ಸಂಕಟ ಪರಿಹಾರಮಾಡಿ ಮತ್ತೆ ನೀತಿ, ನ್ಯಾಯ, ಸ ಸದ್ವರ್ತನೆ 
ಗಳನ್ನು ಸ್ಥಾಪಿಸರೋಸುಗವೆ ಭಗವಂತನು ಅವತಾರ ಮಾಡಬೇಕಾಯಿತು 
ಭಾವಿಸಿದ್ದಾರೆ. ಆದ್ದರಿಂದಲೇ, ಕೌರವರ ಅನ್ಯಾಯ, ಅನೀತಿಯು ಭೂದೇವಿಗೆ 
ಸಹಿಸಲಾರದ ಭಾರವಾಗಿ, ಆ ಭಾರವನ್ನು ಇಳುಹಬೇಕೆಂದು ದೇವರಲ್ಲಿ ಮೊರೆ 
ಯಿಟ್ಟಳು. ಆಗ pie. ಒಳಗಾಗಿದ್ದ. ಪಾಂಡವರ ಕೆ ಕ್ಷೇಮಕ್ಕಾಗಿ, ಕೌರವರ 
ಧ್ವಂಸಮಾಡಲು ಶ್ರಿ ಕೃಷ್ಣನು ಆದತರಿಸಿದೆನ್ನು, ಅಂತೆಯೇ ರಾವಣನ ಪೀಡೆಯನ್ನು 
ಲ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ | 

ಅಭ್ಯುತ್ಕಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ || ಗೀತೆ. ಅ. ೪, ಶ್ಲೋ. ೭. 


ಪತ ಕಸ ತಾತಾ ಸಾಕಾ 





೪ ಪ್ರ ಹಾ ಕರ್ಣಾಟಕ 


ತಪ್ಪಿಸಲು ಶ್ರೀ ರಾಮನೂ, ಕ್ಟ ತ್ರಿಯರ ದೌರ್ಜನ್ಯ ನಿರ್ಮೂಲಕ್ಕಾಗಿ ಪರಶುರಾಮನೂ, 


`ಬಲಿಯ ಅಹಂಕಾರವನ್ನು ಮೆಟ್ಟುವುದಕ್ಕಾಗಿ ವಾಮನನೂ ಅವತಾರಮಾಡಿದರೆಂದು 


ಪುರಾಣದಲ್ಲಿ ಜನಜನಿತವಾಗಿದೆ. 

“ ಆದರೆ ನಿಜವಾಗಿಯೂ ರಾವಣ, ಕಂಸರನ್ನು ವ್ಯಕ್ತಿಶಃ ಕೊಲ್ಲುವುದಕ್ಕೆ 
ಮಾತ್ರವೆ ಭಗವಂತನು ಅವತರಿಸುತ್ತಾನೆ ಎಂಬುದು ಆಯೋಗಮತಿಗಳಿಗಾಗಿ ಇರುವ 
ಕವಿಕಲ್ಪನೆಯಷ್ಟೆ. ಭಗವಂತ ಅವತರಿಸದಿದ್ದರೂ ಅವರು ಕಾಲಧರ್ಮದಿಂದಲೆ ಸ್ವಲ್ಪ 


ತಡವಾಗಿ ಆದರೂ ಸಾಯುತ್ತಿ ದ್ದ ರು. ಆದ್ದ ರಿಂದ ಎಷ್ಟೆ ಸೇ ದುಷ್ಟ ರಾಗಿದ ರೂ ಎಂತಹ 


ಬೃಹತ್‌ಪು 5 ಮಾಣದಕೇಡಿಗಳಾಗಿದ್ದ ರೂಕೆಲವು ವ್ಯಕ್ತಿ $ ಗಳನು  ಕೊಲ್ಲುವುದಕ್ಕಾಗಿಯೇ 

ದೇವರು ಅವತರಿಸುತ್ತಾನೆ. ಎಂಬುದು ಮನುಷ್ಯನ್ಯಾಯಕ್ಕೆ ಸಂಬಂಧಪಟ್ಟಿ 
" ಅಲ್ಪ'ವಾಗುತ್ತದೆ. ಅದಕ್ಕಿಂತಲೂ " ಭೂಮ 'ವಾದ ಉದ್ದೇಶವಿರಬೇಕು ಭಗವಂತನ 
ಅವತಾರಕ್ಕೆ!” 

ಒಂದು ವೇಳೆ, ಭಗವಂತನ ಅವತಾರ ಕೆಲವರನ್ನು ವ್ಯಕ್ಕಿತಃ ಕೊಲ್ಲುವು 
ದಕ್ಕಾಗಿಯೇ ಆಗುತ್ತದೆ ಎಂದು ವಾದಿಸುವುದಾದರೆ, ಯಾರನ್ನೂ ಕೊಲ್ಲುವ ಉದ್ದೇಶ 
ವಿಲ್ಲದ ಬುದ್ಧ, ಕ್ರೈಸ್ತ, ಶ್ರೀ ರಾಮಕೃಷ್ಣ ವತಾರಗಳನ್ನು ಅವತಾರಗಳಲ್ಲವೆಂದು 
ಅಲ್ಲಗಳೆಯಬೇಕಾಗುತ್ತ ದೆ. ಆದ್ದರಿಂದ ಭಗವಂತನು ಅವತರಸುವುದಳ್ಳಿ ಮೇಲೆ 
ಹೇಳಿದಂತೆ ಭೂಮವಾದ ಉದ್ದೆ ಶವಿರಬೇಕು. 

ಹಾಗಾದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದ ಗೀತಾವಾಕ್ಯ 
ಧರ್ಮವು ಕುಗ್ಗಿದಾಗ್ಗ ಅಧರ್ಮವು ಹಿಗ್ಗಿದಾಗ ಯುಗಯುಗದಿ ಸಂಭವಿಸುವೆನೆಂಬ 
ಭಗನದ್ದಿ ವ್ಯವಾಕ್ಯ ಅತಿಸತ್ಯವೆ? ಅಲ್ಪಸತ್ಯವೆ? ಎಂಬ ಸಂಶಯವುಂಟಾಗಬಹುದು. 
ಆದರೆ, ಅಂತಹ ಸೌಶಯ ಹುಟ್ಟಿದರೆ, ಅದಕ್ಕೆ, ಮತ್ತೆ ನಮ್ಮ ಅಲ್ಲ ಮತಿಯೇ ಕಾರಣ. 
ಏಕೆಂದರೆ, ಗೀತಾವಾ ಕ್ಯುದಲ್ಲಿ ಹ್‌ ಧರ್ಮ ' ಎಂಬ ಸದದ” ಪೂರ್ಣಾರ್ಥವನ್ನು 
ಗ್ರಹಿಸಬೇಕು. 

"ಧರ್ಮ' ಎಂಬ ಪಡಕ್ಕೆ ಕನಿಷ್ಠ ಮೂರು ಅರ್ಥಗಳಿವೆ. ಅದನ್ನು ನೈತಿಕ 
ಅರ್ಥದಲ್ಲಿ, ತಾತ್ವಿಕ ಅರ್ಥದಲ್ಲಿ, ಆಧ್ಯಾತ್ಮಿಕ ಅರ್ಥದಲ್ಲಿ ಉಪಯೋಗಿಸಬಹುದು. 





1 ಶ್ರೀ ಕೃಷ್ಣಜನ್ಮಾಷ್ಟವಿು- ಶ್ರೀ ಕುವೆಂಪು. ಪ್ರಬುದ್ಧ ಕರ್ಣಾಟಕ, ಸಂಪುಟ ೩೬, 
ಸಂಚಿಕೆ ೪, ಪುಟ ೯. 


2°... We should have to exclude Buddha and Christ whose mission 
was not at all to destroy evil-doers and deliver the good. . , .' 
— SRI AUROBINDO 
Essay on the Gita—I Series, ಐ. 212. 


ಶ್ರೀ ರಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣಾವತಾರದಲ್ಲಿ ೫ 


ಅದರ ನೈತಿಕಾರ್ಥದಲ್ಲಿ, ನ್ಯಾಯ, ಸನ್ಮಾರ್ಗವರ್ಶನೆ, ಸಾಮಾಜಿಕ ಮತ್ತು ರಾಜ 
ಕೀಯ ನಿಯಮಗಳು ಎಂದಾಗುತ್ತದೆ. ಈ ಅರ್ಥದಲ್ಲಿ ಉಪಯೋಗಿಸಿದರೆ ಭಗವಂತನು 
ಕೇಡಿಗಳನ್ನು ಧ್ವಂಸಮಾಡಿ, ಅನ್ಯಾಯ, ದೌರ್ಜನ್ಯಗಳನ್ನು ಮುರಿದು, ಸಜ್ಜನರನ್ನು 
ಸಂರಕ್ಷಿ ಸಿ ಮಾನವಕುಲದ ನೈತಿಕ ಸಮತೋಲನವನ್ನು ಸ್ಥಾಪಿಸಲಿಕ್ಕಾಗಿ ಅವತರಿ 
ಸುತ್ತಾನೆ ಎಂದು ಭಾವಿಸುತ್ತಾರೆ. ಇದರಲ್ಲಿ "ಧರ್ಮ ' ಶಬ್ದದ ಆಧ್ಯಾತ್ಮಿಕ ಅರ್ಥವು 
ವ್ಯಕ್ತವಾಗಿಲ್ಲ. ಹಾಗೆಯೇ "ಧರ್ಮ' ಶಬ್ದಕ್ಕೆ ಕೇವಲ ಧಾರ್ಮಿಕ ಹಾಗೂ 
ಆಧ್ಯಾತ್ಮಿಕ ಅರ್ಥವನ್ನು ಮಾತ್ರ ಆರೋಪಿಸಿದರೆ, ಅದರ ನಿಜವಾದ ಅರ್ಥವನ್ನೂ 
ತಿರುಳನ್ನೂ ಗ್ರಹಿಸಿದ೦ತಾಗುತ್ತದೆ. ಆದರೂ, ಅವತಾರ ನೆರವೇರಿಸುವ ದ್ವಿಮುಖ 
ಕಾರ್ಯದಲ್ಲಿ ಒಂದನ್ನು ಜೀವನದ ಬಾಹ್ಯ ಪರಿವರ್ತನೆಯನ್ನು --ಕಡೆಗಣಿಸಿದಂತಾಗು 
ತ್ತದೆ. ಏತಕ್ಕೆಂದರೆ, ಅವತಾರಿಯು, ಮನುಷ್ಯರೂಪಧಾರಣೆ ಮಾಡಿ ದೇವರ 
ಕಾರ್ಯವನ್ನು ಕೈಕೊಳ್ಳುತ್ತಾನೆ. ದೈವೇಜ್ಛೆ ಯು, ದೈವಪ್ರಜ್ಞೆಯು ಮಾನವನ ಅಂತ 
ರಂಗದ ಆತ್ಮದ ಪ್ರಗತಿಯನ್ನೂ, ಬಾಹ್ಯಜೀವನದ ಪರಿವರ್ತನೆಯನ್ನೂ ಉಂಟು 
ಮಾಡುವುದನ್ನು ಅವತಾರಗಳ ಇತಿಹಾಸ ಹೇಳುತ್ತಿದೆ. 
ಆದಕಾರಣ, ಗೀತೆಯಲ್ಲಿ ಹೇಳುವ ಅವತಾರದ ಕೆಲಸವನ್ನು ಪರಿಪೂರ್ಣವಾಗಿ 
ಗ್ರಹಿಸಬೇಕಾದರೆ, "ಧರ್ಮ' ಶಬ್ದದ ಪೂರ್ಣವಾದ, ಆಳವಾದ, ವಿಶಾಲವಾದ ಅರ್ಥ 
ವನ್ನು ತಿಳಿಯಬೇಕು. ಆ ಆಳವಾದ, ವಿಶಾಲವಾದ, ಪೂರ್ಣವಾದ ಅರ್ಥದಲ್ಲಿ ಧರ್ಮ 
ಎಂದರೆ : ಮಾನವಕುಲದ ಹಾಗೂ ಅದರ ಸನ್ನಿ ವೇಶಗಳ ಆಧ್ಯಾತ್ಮಿಕ ವಿಕಾಸವನ್ನು 
ಮಾಡಲು ದೈವೇಜ್ಛೆಯೂ, ದೈವೀಪ್ರಜ್ಞೆ ಯೂ ಅನುಸರಿಸುವ ಅಂತರಂಗ ಬಾಹ್ಯ 
ನಿಯತಿಯೇ ಧರ್ಮ." ಶ್ರೀ ಕುವೆಂಪು ಅವರು ಹೇಳುವಂತೆ: “ ಸೃಷ್ಟಿಯ ಸಮಷ್ಟಿ 
ಪ್ರಜ್ಞೆ ಯ ಸಾಮೂಹಿಕ ವಿಕಾಸಕ್ಕಾಗಿಯೂ, ಸರ್ವತೋಮುಖವಾದ ಜೈತನ್ಕೋ 
ನ್ವೇಷನಕ್ಕಾಗಿಯೂ, ನವೋನವ ಯತಶಕ್ತಿ ಪ್ರಕಾಶನಕ್ಕಾಗಿಯೂ ಭಗವದವತಾರದ 
ಆವಶ್ಯಕತೆ ಉಂಟಾಗುತ್ತದೆ '* ಆದಕಾರಣ ಸೃಷ್ಟಿಯ ಸಮಸ್ಚಿ ಪ್ರಜ್ಞೆ ಯ ಸಾಮೂಹಿಕ 
ವಿಕಾಸವನ್ನು ೦ಟುಮಾಡಲು, ಸರ್ವತೋಮುಖವಾದ ಜೈತನ್ಯೋ ನ್ಕ್ರೇ ಷನಕ್ಕಾಗಿಯೂ 
ಅನುಸರಿಸುವ ನಿಯತಿಯೆ ಧರ್ಮ. ಅದನ್ನು ಸಂಸ್ಥಾ ಪಿಸುವುದೇ ಅವತಾರದ ಕೆಲಸ. 
ಶ್ರೀ ರಾಮಾವತಾರದ ಭೂಮವಾದ ಉದ್ದೆ €ಶ ರಾವಣನ ಸಂಹಾರ ಮಾತ್ರವಲ್ಲ. 
" ಸೃಷ್ಟಿಯ ಸಮಸ್ಟಿಪ್ರಜ್ಞೆ ಯ ಸಾಮೂಹಿಕ ವಿಕಾಸಕ್ಕಾಗಿ' ಎಂಬುದನ್ನು 





3 Sri Aurobindo— Essays on the Gita—I Series, p. 212. 
4 Ibid, p. 213. 
5 ಶ್ರೀ ಕೃಷ್ಣಜನ್ಮಾ ಸೃಮಿ-ಶ್ರೀ ಕುವೆಂಪು. ಪ್ರ. ಕ. ಸಂಪುಟ ೩೬, ಸಂಚಿಕೆ ೪, ಪು. ೯. 





೬ ಪ್ಲಬುದ್ದ ಕರ್ಣಾಟಕ 
YJ ೧ 


ಯೋಗಮತಿಗಳೆಲ್ಲರೂ ಒಪ್ಪಿಕೊಳ್ಳಬೇಕು. ಹಾಗಾದರೆ, ಶ್ರೀ ರಾಮಚಂದ್ರ ಆ ಯುಗದ 
ಸೃಷ್ಟಿಯ ಸಮಸ್ಟಿಪ್ರಜ್ಞೆ ಯ ಸಾಮೂಹಿಕ ವಿಕಾಸವನ್ನು ಹೇಗೆ ಉಂಟುಮಾಡಿದನು? 
ಅದನ್ನು ೦ಟುಮಾಡುವುದಕ್ಕೆ ಯಾವ ನಿಯತಿನಿಯಮವನ್ನು ಅನುಸರಿಸಿದನು ಎಂಬು 
ದನ್ನು ಶ್ರೀ ರಾಮಾಯಣದರ್ಶನಂ ಮಹಾಕಾವ್ಯದಿಂದ ಕಾಣಲು ಪ್ರಯತ್ನಿ ಸೋಣ. 
ಶ್ರೀ ರಾಮಾಯಣದರ್ಶನ : 
" ಇತಿಹಾಸಮಲ್ತು ; ಬರಿ ಕಥೆಯಲ್ತು ; ಕಥೆ ತಾಂ 
ನಿಮಿತ್ತಮಾತ್ರಂ, ಆತ್ಮಕೆ ಶರೀರದೋಲಂತೆ. 
ಮೆಯ್ಕೆತ್ತುದಿಲ್ಲಿ ರಾಮನ ಕಥೆಯ ಪಂಜರದಿ 
ರಾಮರೂಪದ ಪರಾತ್ಸರನ ಪುರುಷೋತ್ತಮನ 
ಲೋಕಲೀಲಾ ದರ್ಶನಂ... 


ಹಾಗಾದರೆ, " ಪರಾತ್ಸರನ ಪುರುಹೋತ್ತಮನ, ಲೋಕಲೀಲೆ ' ಯಾವುದು? ಆದಿಯೂ 
ಅಂತ್ಯವೂ ಇಲ್ಲದ ಅನಾದಿ ಪ್ರರುಷೋತೃಮನು, ನಿರಾಕಾರ ನಿರ್ಗುಣಸ್ವರೂಪಿಯಾದ 
ಪರಬ್ರಹ್ಮ ಶಕ್ತಿಯು, ನಿತ್ಯವೂ ಶುದ್ಧ ವೊ ಆದ ಚಿದಾನಂದ ಪೂರ್ಣ ಪರಾತ್ಸರ 
ವಸ್ತುವು, ಏಕವಾಗಿದ್ದದ್ದು ಅನೇಕವಾಗಿ, ಅವ್ಯಕ್ತವಾಗಿದ್ದದ್ದು ವ್ಯಕ್ತವಾಗಿ, 
ಮಾಯಾತೀತವಾದದ್ದು ತನ್ನ ಮಾಯೆಯ ಶಕ್ತಿಯಿಂದಲೇ ತನ್ನ ಸೃಷ್ಟಿಯನ್ನು ತಾನೇ 
ಮಾಡಿಕೊಂಡು, ಸಮಸಷ್ಟೀಿಯಾದದ್ದು ವ್ಯಷ್ಟಿಯಾಗಿ ಅವತರಿಸಿ, ತಾನೇ ಏರ್ಪಡಿಸಿದ 
ವಿಕಾಸಕ್ರಮದಿಂದ ಮತ್ತೆ ತಾನು ಯಾವುದರಿಂದ ಆದನೋ, ಅದರಲ್ಲಿಯೇ ಆಗುವುದು 
" ಪರಾತ್ಸರನ ಪುರುಷೋತ್ತಮನ ಲೋಕಲೀಲೆ.' 
ಶ್ರೀ ರಾಮಚಂದ್ರನು, ಅನಾದಿ ಪುರುಷೋತ್ತಮನ ಅವ್ಯಕ್ತ ಸಮಷ್ಟಿ ಶಕ್ತಿಯ 
ವೃಷ್ಟಿ ಸ್ವರೂಪ. ದಶರಥ ಚಕ್ರವರ್ತಿಯು " ತನುಜಾತ ಕಾಮೇಷ್ಟ್ರಿಯಂ ಕೈಕೊಂಡು 
. ಖತ್ತಿ ಎಜರೊಡನೆ ಹೋಮಕುಂಡದೆಡೆ ಪೂಜೆಯೊಳ್‌ . . . ಸಮಾಧಿಯೊಳ್‌ 
ತಾನಿರಲ್‌ 
",.. ಪೊಳೆದುದು ಕಣ್ಣೆ 
ಮಂಗಳದಮರಮೂರ್ಮಿ ಆ ಯಾಜಕರ ಮುಂದೆ. 
ಪೇಳ್ದನಾಶೀರ್ವಾದಮಂ ತ 
. « «2° ಸೃಷ್ಟ್ರಿಯ ಶಕ್ತಿ ದೂತನೆಂ, ರಾಜೇಂದ್ರ, 
ಯತಚಿನ್ನ್ಹಯೀ ಲೀಲೆಗಾಂ ಕವಿಕ್ರತು ಕಣಾ. 


6 ಶ್ರೀ ರಾ.ದ., ಮಹಾಸಂಪುಟ ೨, ಪುಟ, ೮೬೮, ಸಾಲು ೧೯ ರಿಂದ ೨೩ ರ ವರೆಗೆ. 





i» 


ಶ್ರೀ ರಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣಾವತಾರದಲ್ಲಿ ೭ 


ಕೊಳ್ಳಿದಂ, ಕಾಮಧೇನುವಿನ ಕೊಡಗೆಚ್ಚ ಲಂ 
ಪಾಲ್ಗ ರೆದು ಗೆಯ್ದ ಪಾಯಸವಿಂದಂ . . .'? 


ಎಂದು ಅಗಿ ದೇವನಿತ್ತ ಪಾಯಸವನ್ನು ದಶರಥನು ತನ್ನ ಸೆತಿಯರಿಗೆ ಹಂಚಿಕೊಡು 
ತ್ತಾನೆ. ಹೊ ಫಲವಾಗಿ ಶ್ರೀ ರಾಮಚಂದ್ರ ಹುಟ್ಟುತ್ತಾನೆ: 


" ನಾಮದನ್ನ ವತಾರಮೆಂದು ಪೂಜಿಪೆವಕ್ತ ಪೇಳ್‌ 
ವ್ಯಷ್ಟಿ ಕೊಪದಿಹಿಳಿವ ಸೃಷ್ಟಿಯ ಸಮಷ್ಟಿ ಯಂ? ' '8 


ಹೀಗೆ ಸೃಷ್ಟಿಯ ಸಮಷ್ಟಿಯಿಂದ ವ್ಯಷ್ಟಿರೂಪವಾಗಿ ಇಳಿದುಬಂದು, ಮತ್ತೆ ಸಮಷ್ಟಿ 
ಯಲ್ಲಿ ಸ ಸಾಮರಸ್ಯ ಹೊಂದಿದ ಕಥೆಯೇ ಶ್ರೀ ರಾಮಾಯಣದರ್ಶನಂ. 

ಶ್ರೀ ರಾಮಚಂದ್ರ ಭಗವಂತನ ಅವತಾರವಾದರೂ, ಅವನೂ ದೇಹಧಾರಣೆ 
ಮಾಡಿ ದಳ ಹುಟ್ಟಿದ ಮೇಲೆ, ಮಾನವನಂತೆ ತಾನೇ ಸುತಿ ಸುತ್ತಿಕೊಂಡಿದ್ದ 
ಮಾಯೆಯನ್ನು ಸಾಧಿಸಿ ಗ್ಲೊಬೇಕಾಯಿತು. ಶ್ರೀ ಧಾ ಶ್ರ 
ರಾಮ ತನ್ನ 'ಅತ್ಮಸಾಕ್ಸಾ ತ್ಕಾರಕ್ಕಾಗಿ ಕಠೋರವಾದ ತಪಸ್ಥ ಸೆನ್ನಾ ಹ 
ದನ್ನು ಲಕ್ಷ $ಯಿಟ್ಟು ಅಭ್ಯಾಸಿಸಿದವರಿಗೆ ಗೋಚರಿಸುವುದು. ಅಗ್ನಿ ಯಿಂದ 
ಅವತರಿಸಿದ ಶ್ರೀ ರಾಮ ಮತ್ತೆ ಆಗ್ನಿ ಯಲ್ಲೆ € ಹೊಗುತ್ತಾನೆ : 


ನಿಷ್ಪಂದನಾಗಿ ನಿಂದನಿತುಮಂ ಸಾಕ್ಲಿಯೊಲ್‌ 
ನಿಟ್ಟಿ ಸುತ್ತಿರ್ದ ರಾಮಾನನೂ ತಾನಾಯ್ತು 
ದೀಪ್ಯಮಾನಂ. ಚಲಿಸಿದನು. ಚಿತೆಗೆ, ನೋಳ್ಪರಾ 
ವಿಸ್ಮ ಯಂ ಚಿಂತೆಗೆ ತಿರುಗುವಂತೆ. ' ಓವೊವೋ, 
ವಬೂತರೊಳೆ ತಾಂ ಪ್ರವೇ ಶಿಸುತ್ತು ಜ್ಞ ಎ೦ಿಪ 
ಗೋಪುರೋ ಪಮದಗ್ಗಿ ಮಧ್ಯೆ ಮರೆಯಾದನೈ 
"ಜಮದಗ್ನಿ ಜಾತನಂ ಜಯಸಿದಾತಂ.' | 
"ಅಗ್ನಿ, ವಿರಾಟ್‌ಶಕ್ತಿಯ ಪ್ರಪ್ರಥಮ ವ್ಯಕ್ತಸ್ವರೂಪ ಕ ಅಗ್ನಿ --ಅರ್ಥಾತ್‌ 
ವಿರಾಟ್‌ ಶಕ್ತಿಯಿಂದಲೇ ಮೂಡಿಬಂದ ಶ್ರೀ ರಾಮಚಂದ್ರ ಮತ್ತೆ ಅದೇ ಶಕ್ತಿಯಲ್ಲಿ 
? ಶ್ರೀ ರಾ.ದ. ಮ. ಸಂ. ೧, ಪು. ೧೩-೧೪. 
8 ಅದನ್ನೇ ನೋಡಿ. ಪು. ೧೧, ಸಾಲುಗಳು ೨೯೫-೯೬. 
9 ಶ್ರೀ ರಾ.ದ. ಮ. ಸಂ. ೨, ಪು. ೮೪೫-೪೬. ಸಾಲುಗಳು ೫೧೩ ರಿಂದ ೫೧೮. 
10 ye ವಿಚಾರವಾಗಿ ಹೆಚ್ಚು ತಿಳಿಯುವ ಕುತೂಹಲವುಳ್ಳವರು ಶ್ರೀ ಕುವೆಂಪು ಸಂದರ್ಶನ 
ಎಂಬ ಗ್ರಂಥದಲ್ಲಿ ಶ್ರೀ ದೇ. ERE ಶ್ರೀ ಕವಿಶ್ರತು ಕರ ' ವಿಂಬ ಲೇಖನವನ್ನು 
ಓನಬಹುದು. 





೮ ಪ್ರಬುದ್ದ ಕರ್ಣಾಟಕ 
ಅಥ 


ಐಕ್ಯವಾದ ಸೀತಾದೇವಿಯೊಡನೆ ರಾಮಚಂದ್ರನೂ ಅಗಿ ಪೂ 
ದರ್ಶನಧ್ವನಿಯ ಅರ್ಥವಿದು. 

ರಾಮಚಂದ್ರನೊ ನೆ ಬ್ಬನೇ ಆತ್ಮಸಾಕ್ಟಾ ತ್ಕ್ಯಾರ ಪಡೆಯುವುದು ರಾಮಾವತಾರದ 
ಉದ್ದೆ ೀತವಾಗಿರಲ್ಲಿ. ಸೃ ಸೃಷ್ಟಿ ಯ ಸಮಷ್ಟಿ ಪ್ಪ ರ್ರಜ್ಞಿ ಯ ಸಾಮೂಹಿಕ ವಿಕಾಸೆ ಅವನಿಂದ 
ಆಗಬೇಕಾಗಿದೆ. ಹಾಗೆ ಆ ಹ ಅವತಾರದ ಸಾರ್ಥಕತೆ ಆದೀತು. ಶ್ರೀ 
 ರಾಮಾಯಣದರ್ಶನದಲ್ಲಿ ಸಾಮೂಹಿಕ ವಿಕಾಸವಾದುದನ್ನು ನಾವು ನೋಡುತ್ತೇವೆ. 
ಆ ವಿಕಾಸನದ ಕೆಲಸ ಇನ್ನೂ ನಡೆಯುತ್ತಲೇ ಇದೆ ಶ್ರೀ ರಾಮಾಯಣದರ್ಶನದಲ್ಲಿ. 
ಈ ಜಗದ್ಭವ್ಯ ಮೇರುಕೃತಿ ರಾಮಾಯಣಾವತಾರವಾಗಿ ಅವತರಿಸಿದಂದಿನಿಂದ, 
ಶ್ರೀ ರಾಮಚಂದ್ರನ ವಾಕ್‌ಶರೀರವಾಗಿ ನಮ್ಮೆಲ್ಲ ಆತ್ಮೋನ್ನ ತಿಯನ್ನು ಭತ 
ನಿಮಿಷವೂ ಸಾಧಿಸುತ್ತಿದೆ. ರಾಮಾಯಣದರ್ಶನದ ಒಂದೊಂದು ಪಾತ ತ್ರವೂ ಪ್ರ 

ರೂಪದಿಂದ ಅಲ್ಲಿ ಉದ್ದಾರವಾಗಿದೆ. ಇಲ್ಲಿ, ಈಗ, DHE ಪ್ರತಿ 

ಯೊಬ್ಬರನ್ನೂ ಅವರವರ' ಯೋಗ್ಯತೆಗೆ, ಸುಕೃತಕ್ಕೆ ಸಾಧ್ಯವಾದಷ್ಟು ಉದ್ದಾರ 
NER ಜಿ "ಕಣ್ಣಿ 'ದೃವರು ಅದನ್ನು ನೋಡಬಲ್ಲರು. " ಕಿವಿ'ಯಿದ್ದವರು " ನತ್ಯ 
ರಾಮಾಯಣದ ರಾಮಂಗೆ ನಿಚ್ಚಮುಂ. ನಡೆವ ಪಟ್ಟೊ ಶೀತ್ಸವ ಸೊ ಸ್ತೋತ್ರ; ಮಂ, ತೇಳ 
ಬಹುದು. ಶ್ರೀ ರಾಮ ಸ್ವತಃ ತನ್ನ ಆತ್ಮಸಾಕ್ಷಾ ತ್ಯಾರವನ್ನು ಮಾಡಿಕೊಂಡ. 
ತನ್ನ ತಂದೆ, ತಾಯಿ, ಮಡದಿ, ತಮ್ಮಂದಿರೇ ಮೊದಲಾದ ತನ್ನ ಕುಟುಂಬದವರಿಗೆಲ್ಲ 
ಸಾಕ್ಸ್ರಾ ತ್ಯಾರವನ್ನು ದೊಂಕಿಸಿದ. ತನ್ನ ಸೇವಕವರ್ಗದ ಮಂಥರೆಗೂ ಮುಕ್ತಿ 
ಕೊಟ್ಟ. ಕಲ್ಲಾಗಿದ್ದ ಅಹಲ್ಯೆಗೆ, ಖಗವಾಗಿದ್ದ ಜಟಾಯುವಿಗೆ, ಮೃಗವಾಗಿದ್ದ 
ಮಾರೀಜನಿಗೆ, ಕಾಡುಮನುಷ್ಯಳಾಗಿದ್ದ ಶಬರಿಗೆ, ವಾನರರಾಗಿದ್ದ ವಾಲಿಸುಗ್ರೀವ 
ಆಂಜನೇಯರಿಗೆ, ರಾಕ್ಷ ಸರಾಗಿದ್ದ ವಿಭೀಷಣ, ರಾವಣ, ತ್ರಿಜಜಿಯರಿಗೆಲ್ಲ ಮುಕ್ತಿ 
ಯನ್ನು ದಯಪಾಲಿಸಿದ. ಆತ್ಮೊ ೀದ್ಭಾ ರವು ಕೇವಲ ಮನುಷ್ಯರಿಗೇ ಮಾತ್ರ 
ಸಷ ಸೃಷ್ಟಿಯ ಸಕಲ ಚರಾಚರ, ಜಡಜೇತನಗಳೆಲ್ಲವೂ ಭಗವತ್‌ಕೃಪೆಯಿಂದ, 
" ಸುಪ್ತಚಿತ್ತದ ಗುಪ್ತತಿಮಿರದ ಸೆರೆಯ ಜೈತ್ಯಸಂಪ್ರಜ್ಞೆ. ಯಂ ' ದರ್ಶಿಸಬಹುದೆಂಬು 
ದನ್ನು ಶ್ರೀ ರಾಮಾಯಣದರ್ಶನದಲ್ಲಿ ಕಾಣಬಹುದು. 

ಸೈ ಪ್ರಿಯ ಸಮಷ್ಟಿ ಪ್ಪ ಪ ಜ್ಞ ಯ ಸಾಮೂಹಿಕ ವಿಕಾಸವಾಯಿತೆಂದೇ ಇದುವರೆಗೆ 
ಮ ರಕ್ಕೂ, "ನಿರದೆಗೊ, ದೂಷಣೆಗೂ, ಕೋಪಕ್ಕೂ ಪಾತ್ರಳಾಗಿದ್ದ 
ಮಂಥರೆ, 

. ಶೋಕ ಕ್ರೋಧ ಮದಹಸ್ತಿ 
ಪದದಲನ ರೋಷದಾವಾಗ್ನಿ ಗಾಹುತಿಯಾಗಿ 


ಶ್ರೀ ರಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣಾವತಾರದಲ್ಲಿ ೯ 


ಬಿಳ ನಿನ್ನಾ ಭಸ್ಮ ರಾಸಿಯಂ ತೊಳೆವುದಿದೊ 
ಕಣ್ಣಂಗೆ ಕಾವ್ಯಮಹಿಮಾ ಸಿಂಧುತೀರ್ಥಕ್ಕೆ [ 11 

ಪತಿತೆಯಾಗಿದ್ದವಳು ಪಾವನೆಯಾಗಿದ್ದಾಳೆ. ಇದುವರೆಗೆ ರಾಮಾಯಣದ ಪುಟಿಗಳನ್ನು 
ಮಲಿನಮಾಡಲೆಂದೇ ಮೂಡಿದ್ದ ಮಂಥರೆ ಶ್ರೀ ರಾಮಾಯಣದರ್ಶನದಲ್ಲಿ 

4 ' ವಿಶ್ವದೇಶಮಂ 

ಪರಿಮಳದ ಪುಣ್ಯಪವನಂ ಪಸರಿಪೋಲಂತೆ 

ತುಂಬದೇನಿದ್ದ ಪಳೆ, ಪೇಳ್‌, ಲೋಕಲೋಕಂಗಳೊಳ್‌ 

ದೇವಿ ಮಂಥರೆಯಂತರಾತ್ಮ ದ ದಯಾಲಕ್ಷ್ಮಿ ತಾಂ 

ತನ್ನ ಕೀರ್ತಿಯ ಸೆಯ್ಲಿನಮೃತಮಯ ಸೌಂದರ್ಯಮಂ ? 38 
ಎಂಬಷ್ಟು ಶ್ರೇಷ್ಠ ತೆಗೆ ಏರಿದ್ದಾಳೆ. ಮಂಥರೆಯಂಥ ಬರಡುಬಾಳಿಗೂ ಸಾಕ್ಸಾತ್ಯಾರ 
ಕೊಡದೆ ಇದ್ದಿದ್ದರೆ ಶ್ರೀ ರಾಮಾವತಾರದ ಸಾರ್ಥಕತೆ ಪೂರ್ಣವಾಗುತ್ತಿರಲಿಲ್ಲ. 
ಶ್ರೀ ರಾಮಚಂದ್ರ ಅವತಾರಪುರುಷನೆಂಬುದು ಸತ್ಯವಾದರೆ, ಅವನ ಆ ಯುಗದ 
ವ್ಯಕ್ತಿ, ಸಮಾಜ, ಸೃಷ್ಟಿಯ ಸಾಮೂಹಿಕ ಪ್ರಜ್ಞೆ ವಿಕಾಸವಾಗಲೇಬೇಕು. ಆದ್ದ 
ರಿಂದಲೇ ಇದುವರೆಗೆ ರಾಕ್ಟ ಸನಾಗಿದ್ದ ರಾವಣನೂ ಶ್ರೀ ರಾವಣನಾಗಿ ಶ್ರೀ 
ರಾಮಾಯಣದರ್ಶನದಲ್ಲಿ ಮೂಡಿದ್ದಾನೆ. ಯಾವ ರಾವಣನನ್ನು ನೋಡಿದರೆ, 
ಕಣ್ಮುಚ್ಚು ವಂತಾಗುತ್ತಿತ್ತೊ, ಹೆಸರು ಕೇಳಿದರೆ ಕವ ಮುಚ್ಚಿ ಕೊಳ್ಳುವಂತಾಗು 
ತ್ಮಡೆಯೋ ಅದೇ ರಾವಣ ಶ್ರೀ ಕುವೆಂಪು ರಾಮಾಯಣದಲ್ಲಿ ಸಕಲಜನ ಗೌರವಕ್ಕೆ 
ಭಾಜನನಾಗಿದ್ದಾನೆ. ಸ್ವತಃ ಸೀತೆಯೇ ಅವನಿಗೆ ಕೃತಜ್ಞ ತೆಯನ್ನು ಅರ್ಪಿಸುತ್ತಾಳೆ. 
ಅವನ ಒಗರುತನ ಹೋಗಿ ಹಣ್ಣುತನವುಂಟಾಗುತ್ತದೆ. ಅವನ ಇದ್ದಲುತನ ಹೋಗಿ. 
ವಜ್ರತ್ಯವುಂಬಾಗುತ್ತದೆ. ಹೀಗೆ ಇದ್ದಿ ಲನ್ನು ವಜ್ರವನ್ನಾಗಿ ಮಾರ್ಪಡಿಸುವುದೇ 
ಅವತಾರದ ಉದ್ದೆ ೇೀಶ. ಮಂಥರೆಯೂ ರಾವಣನೂ ಹಾಗೆ -ಪರಿವರ್ತನೆ ಹೊಂದದೆ 
ಹೋಗಿದ್ದರೆ ರಾಮಾವತಾರದ ಅಗತ್ಯವಾದರೂ ಏನಿತ್ತು? ಭಗವಂತನ ಕೃಪೆ, 
ಆಶೀರ್ವಾದ, ಕರುಣೆ, ದಯೆ ಬೇಕಾದುದು ಪುಣ್ಯವಂತರಿಗೆ ಅಲ್ಲ. ಅವು ಪ್ರಪ್ರಥಮ 
ವಾಗಿ ಪಾಪಿಗಳಿಗೆ, ಪತಿತರಿಗೆ ಬೇಕು. 

ರಾಮಾಯಣದಲ್ಲಿ ಬರುವ ಮತ್ತೊಬ್ಬ ಪ್ರಸಿದ್ಧ ಕೇಡಿಗನಾದ ವಾಲಿಯ 

ವಿಚಾರದಲ್ಲೂ ಇದೇ ಪರಿವರ್ತನೆಯನ್ನು ನಾವು ಶ್ರೀ ರಾಮಾಯಣದರ್ಶನದಲ್ಲಿ 
ಕಾಣಬಹುದು. ಗುಹೆಯೊಳು ತನ್ನನ್ನು ಮುಚ್ಚಿ ಬಂದನೆಂಬ ಆಕ್ರೋಶದಿಂದ, ಅವನು 


pd ಶ್ರೀ ರಾ.ದ. ಮ. ಸಂ. ೧. 
23 8 ಮ. ಸಂ. ೧, ಪು. ೧೨೪. 





೧೦ ಪ್ರಬುದ್ಧ ಕರ್ಣಾಟಕ 
ಬ್‌ 


ಮೊದಲು ತನ್ನ ತಮ್ಮನ ವಿನಯವನ್ನು ಕಿವುಡುಗೇಳ್ದು ಹುಟೂ ರಿನಿ೦ದ ಹೊರಗಟ್ಟು 
ತ್ಕಾಕೆ. ರುಮಾದೇವಿಯನ್ನು ಸೆರೆಮನೆಯೋಟ್ಟು ಬೇಯಿಸುತ್ತಾನೆ ನೆ. ಒಂದೊಂದು ಜಾ 
ಮನಸು ್ಸ ತಮ್ಮ ನನ್ನು ತಾಯ್ದಾ ಡಿಗೆ ಕರೆತರಲು "ವಕಿಸುತ್ತ ದೆ. ಆದರೆ ಆತನ ಅಹಂಕಾರ 
ಅಡ್ಡ ವಾಗುತ್ರ ದೆ. p ಸ್ರೀವನೂ ಕರುಣೆಯನ್ನು ಹುಟ್ಟಿ ಸುವ ಮಾರ್ಗವನ್ನು ಬಿಟ್ಟು 
ಮುಯೆ ಸ ಮುಯ್ಯಾಗಿ ಕೋಪ ಪವನ್ನೆ € ಹುಟ್ಟಿ ಸುವ! ರೀತಿ ಸುವನು. ಆಗ iE, 
ಮಡದಿ "ತಾರೆ ಗಂಡನ ಕಾಲ್ವಿ ಡಿದು ಚನ ಕ್ಲೀರುತಂದು ಬೇಡಿಕೊಳ್ಳುತ್ತಾಳೆ. ವೀರರ 
ಔದಾರ್ಯವನ್ನೇ ಹಿಡಿಯುವಂತೆ ಪಾ ತ್ರರ್ಥಿಸುತ್ತಾ ಲ್ಲೆ ಅವಳಿ ಪ್ರಾರ್ಥನೆಗೆ 
ಬಗೆಸೋತು ; 
"ಲ 0 ವೈಕಂ 

ವೆ ರಾಗ್ಯವೊಂದ್ದೆ ರ್ದೆಗೆ ಕರುಕೆಯುಕ್ಕು ತರ 

ಮುನ್ನು ಗ್ಲಿದನೊ ಅಣ್ಣ ನಪ ಲೆಂದಾ ತಮ್ಮ ನಂ. 

ಅಗ್ರಜನ "ಹೃದಯಪರಿವರ್ತಫೆಯನರಿಯದಾ 

ಸುಗ್ರೀವನಿಕ್ಕಿ ದರೆಬಂಡೆಗೆಳನಂಗೈಯ 

ದಾಂಡಿನಿಂ ಪೊಡೆಸೆಂಡನಾಡುತೆ ಕೆಲಕ್ಕೆಣೆದು 


ತಮ ನಂ ಪೊತ್ತು ಸ ತಾಯೂಕ್ಗೆ ಧಾವಿಸಿದನೈ 23 33 

ಆಗ ಶ್ರೀ ರಾಮಚಂದ್ರ ವಾನರನ ಬೆನ್ನೆ ಕಠೋಂಶರಮ್ಮ ೃತ್ಯುವನ್ನು ಬಿಟ್ಟು ಫೆಡಹು 
ತ್ತಾನೆ. ಭ್ಯ ತು ಬೆನ್ನಿ ಗೆ ಬಾಣಬಿಟ್ಟ ರಾಮನನ್ನು ವಾಲಿ WF 
ನಿಂದಿಸುತ್ತಾನೆ. ಪ್ರೀತಿ, ಪಶ್ಚಾ ತ್ರ್ಯಾಪ, ಭ್ರಾ ತೃಮೈತ್ರಿ ಯಿಂದ ಪ ಪರಿಶುದ್ಧನಾಗಿದ್ದ 
ವೈರವಿಲ್ಲದ ತನ್ನ ನ್ನಗೆ ಅಂಬುಬಿಟ್ಟಿ " ಹೀನ” ೃತ್ಯವನ್ನು ಜರಿಯುತ್ತಾನೆ. ಆಗ 
ಶ್ರೀ ರಾಮಚಂದ್ರ ನೆಲಕ್ಕೆ ಸುಸಿದು:: 

4 ಮನ್ನಿಸೆನ್ನಂ, ಮಹಾ 

ವೀರ! ತಪ್ಪಿದೆನಯ್ಯೊ. eS 


* ಮಾಡಿದ ತಪ್ಪನೊಪ್ಪಿ ಕೊಳ್ಳುದೆ ಲೌಕಿಕದ 
ಬೀರಕ್ಕೆ ಸಲ್ಲಕ್ಚಣಂ 23334 


ಎಂದು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ಅದ್ವಿತೀಯ ಕೇಡಿಗನೆಂದು ಬಗೆದ ' 
ವಾಲಿ, ಹೀಗೆ ಪರಿವರ್ತನೆ ಹೊಂದಿ ರಾಮಚಂದ್ರನಿಂದಲೂ ಕ್ಟ ಮೆಯ ಯಾಚನೆ 


೩8 ಶ್ರೀ ರಾ.ದ. ಮ. ಸಂ. ೧, ಪು. ೩೧೧. 
34 ಶ್ರೀ ರಾ.ದ. ಮ. ಸಂ. ೧, ಪು ೨೧೪, ಸಾ. ೩೫೫ ರಿಂದ ೩೬೦. 





ಶ್ರೀ ರಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣಾವತಾರದಲ್ಲಿ ೧೧ 


ಮಾಡುವಂತೆ ಆಗಿದೆ ಶ್ರೀ ರಾಮಾಯಣದರ್ಶನದಲ್ಲಿ. ಇದುವರೆಗೆ, ಶಿಷ್ಟರಕ್ಷಣೆಗಾಗಿ, 
ದುಷ್ಟನಿಗ್ರಹ ಆವಶ್ಯಕವೆಂದು ಲೋಕವೆಲ್ಲ ಬಗೆದಿದ್ದರೂ, ಶ್ರೀ ರಾಮಾಯಣದರ್ಶನ 
ದಲ್ಲಿ ನಿಗ್ರಹ ದಂಡನೆ ಎಂಬುದಕ್ಕೆ ಸ್ಥಾನವೇ ದೊರೆತಿಲ್ಲ ಅಥವಾ ಅರ್ಥವೇ ಬೇರೆ 
ಯಾಗಿದೆ. ದುಷ್ಪನಿಗ್ರಹಕ್ಕಿಂತಲೂ, ದುಷ್ಟರ ಪರಿವರ್ತನೆ ಆಗಬೇಕಾದುದು ಕರುಣಾ 
ಫರನಿಗೆ ಒಪ್ಪುವ ಗುಣ. 

ಇಂತಹ ಪರಿವರ್ತನೆಯನ್ನೂ ವಿಕಾಸವನ್ನೂ ರಾಮಚಂದ್ರ ಉಂಟುಮಾಡದೆ 
ಇದ್ದಿದ್ದರೆ ಅವನ ಅವತಾರವೇ ವ್ಯರ್ಥವಾಗಿ ಹೋಗುತ್ತಿತ್ತು. ಈ ದೃಷ್ಟಿಯಿಂದ 
ಪಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣಾವತಾರದಲ್ಲಿ ಆಗಿದೆ ! 


ತ್ತಿ 
ರಾಮಾಯಣ ಮಹತ್‌ ಕಾವ್ಯದಲ್ಲಿ ಸೃಷ್ಟಿಯಾಗಿರುವ ಪ್ರತಿಯೊಂದು ಪಾತ್ರವೂ 
ತನ್ನ ಆಯಾ ಉದ್ದೇಶಗಳನ್ನು ಪರಿಪೂರ್ಣವಾಗಿ ನೆರವೇರಿಸುತ್ತದೆ. ಶ್ರೀ ರಾಮಚಂದ್ರ 
ಆದರ್ಶ ಪುತ್ರ; ಆದರ್ಶ ಪತಿ; ಆದರ್ಶ ವೀರ. ಲಕ್ಷ ೬ನ ಸೋದರಪ್ರೇಮ, 
"ಭರತನ ಭಾರ್ತ್ಯಪ್ರೇಮ, ಸೀತೆಯ ಪತಿಭಕ್ತಿ, ಸುಗ್ರೀವನ ಸ್ನೇಹ, ಆಂಜನೇಯನ 
ಭಕ್ತಿ, ಎಲ್ಲವೂ ಲೋಕಕ್ಕೆ ಆದರ್ಶಪ್ರಾಯವಾಗಿದೆ. ಆದರ್ಶ ಎಂದರೆ ಎಲ್ಲರೂ 
ನಿಲುಕಬೇಕಾದ್ದು, ಪಡೆಯಬೇಕಾದ್ದು. ಆದ್ದರಿಂದಲೇ ಏನೋ, ಕೆಲವರು, ರಾಮಾ 
'ಯಣ ಸಾಧಾರಣ ಜನರ ಸಾಧಾರಣ ಸಾಮರ್ಥ್ಯಕ್ಕೆ ನಿಲುಕಲಾರದ ಆದರ್ಶವನ್ನು 
ಓದುಗನ ಮುಂದಿಟ್ಟಿದೆ ಎಂದು ಹೇಳ.ವುದುರಿಟು. ಅದೇನೇ ಇರಲಿ, ಶ್ರೀ ರಾಮಚಂದ್ರ 
ಆದರ್ಶ ಪುತ್ರನೆಂಬುದು ಮಾತ್ರವಲ್ಲದೆ, ಆದರ್ಶಮಾನವ ಎಂದು ಭಾವಿಸುವವರು 
ಬಹುಜನರಿದ್ದಾರೆ. ರಾಮಾಯಣ ರಚನೆಯಿಂದ ಆದಿಕವಿ, ಭರತಖಂಡದ ಕಣ್‌ 

ಮುಂದೆ ಕಟಿ ದ ಆದರ್ಶ : ರಾಮನ ಜೀವನ. 
ಆದರ್ಶ ಪುರುಷನ ಲಕ್ಷ ಣವೇನು? ಈ ಪ್ರಶ್ನೆಗೆ ಅತ್ಯಂತ ಸಮರ್ಪಕವಾದ 
ಉತ್ತರವನ್ನು ನಾವು ಗೀತೆಯಲ್ಲಿ ಕಾಣಬಹುದು. ಸುಖದು8ಖಗಳಲ್ಲೂ, ಮಾನಾಪ 
ಮಾನಗಳಲ್ಲೂ ದೇಹೇಂದ್ರಿಯಗಳನ್ನು ಅಂಕೆಯಲ್ಲಿಟ್ಟುಕೊಂಡವನಾಗಿ ; ಶಾಸ್ತ್ರದ ತಿಳಿವಿ 
ನಿಂದಲೂ ಅನುಭವದಿಂದಲೂ ತೃಪ್ತಿಯನ್ನು ತಂದುಕೊಂಡಿರುವವನಾಗಿ, ಯಾವಾ 
ಗಲೂ ಒಂದೇ ರೀತಿಯಾಗಿರುವವನಾಗಿಯೂ, ಮಣ್ಣ ನ್ನೂ ಬ೦ಗಾರವನ್ನೂ ಸಮದೃಷ್ಟಿ 
ಯಿಂದ ಕಾಣುವವನೂ ; ಒಳ್ಳೆಯವರನ್ನೂ , ತೆಟ್ಟಿವರನ್ನೂ, ಸ್ಪೈ ೇಹಿತರನ್ನೂ, ಶತ್ರು 
ಗಳನ್ನೂ ಎಲ್ಲರನ್ನೂ ಸಮದೃಷ್ಟಿಯಿಂದ ಕಾಣುವವನೂ ಆದರ್ಶ ಪುರುಷ. ಅಂಥವನ 





15 ಭಗವದ್ಗೀತೆ, ಅ. ೬, ಶ್ಲೋಕಗಳು ೭-೮." 


೧೨ ಪ್ರಬುದ್ಧ ಕರ್ಣಾಟಕ 


ದೃಷ್ಟಿಯಲ್ಲಿ ವಿದ್ಯಾವಿನಯಸಂಪನ್ನ ನಾದ ಬ್ರಾಹ್ಮಣನೂ, ಹಸುವೂ, ಆನೆಯೂ, 
ಹೊಲೆಯನೂ- ಸಮಾನರು? ಅವನಿಗೆ ಮೇಲುಕೀಳುಗಳಿಲ್ಲ. ತನ್ನನ್ನು ಬಲ್ಲ ಪ್ರಾಣಿ 
ಗಳಲ್ಲೂ, ಎಲ್ಲ ಪ್ರಾಣಿಗಳನ್ನು ತನ್ನಲ್ಲಿಯೂ ಅಡಕವಾಗಿರುವವೆಂದು ನೋಡುತ್ತಾ ನೆ. 
ಯಾರು ಎಲ್ಲೆಲ್ಲಿಯೂ ಧಗವಂತನನ್ನೆ €  ಕಾಣುತ್ತಾನೋ, ಭಗವಂತನಲ್ಲಿಯೇ 
ಬಲ್ಲವುದನ್ನೂ ಕಾಣುತ್ತಾನೋ"' ಅಂಥವನು ಆದರ್ಶಪುರುಷ ಎಂದು ಹೇಳ 
ಬಹುದು. 


ಶ್ರೀ ರಾಮಾಯಣದರ್ಶನದಲ್ಲಿ ಶಿ ಶ್ರೀ ರಾಮ ಇಂಥ ಆದರ್ಶ ಪುರುಷನಾಗಿ ಬೆಳಗು. 
ತ್ತಿದ್ದಾನೆ. " ಕಾಮಾಂಧವಶನಾಗಿ ಲಂಪಟಿನೊರ್ವ, ಮತಿಗೆಟ್ಟ ಮುಪ್ಪು ದೊರೆ, 
ಹೆಂಗುಸೊರ್ವಳ ಪ ಪದಕ್ಕೆ ದಾಸನಾಗುರುಳಿದರೆ, ಪೂಜ್ಯನೀ ರಾಮಚಂದ್ರ ೦ ರಾಜ್ಯಮಂ 
ತ್ಯಜಿಸಿ ವಿಪಿನಾಂತರದ ವಾಸಮಂ ಶೈಕೊಳ್ತು ದೇಶೆ 7೫ ಎಂದು ಲಕ್ಷ ನು ಕ್ರೋಧ 
ದಿಂದ ನುಡಿದಾಗ ಶಿ ಶ್ರೀ ರಾಮಚಂದ್ರ : 


1 ° ೬೨. ೬. ೬» ಮುನಿಯದಿರ್‌, ಸೌಮಿತ್ರಿ, 
ಬರಿದೆ ಬಯ್ವು ದೆ ತಂದೆಯಂ, ತಿಳಿಯದಾಂತರ್ಯಮಂ ? 
ಕೋಸಲದ ನೆಂದ ದೊರೆತನನೆನಗೆ ದೊರೆಯದಿರೆ 
ಕೇಡೆಂದು ಬಗೆಯದಿರ್‌ ! ಲೇಸನೆಸಗುವ ವಿಧಿಗೆ 
ಬಹುಪಥಗಳುಂಟು ನಡೆಯಲ್‌ , , |, , 38 


ಎಂದು ವನವಾಸವನ್ನೂ ದೊರೆತನವನ್ನೂ ಸಮದೃಷ್ಟಿಯಿಂದ ಕಂಡು ತಮ್ಮನನ್ನು 
ಸಂತಯಿಸುತ್ತಾನೆ. ಹಾಗೆಯೇ ತನ್ನ ನ್ನು ಕಾಡಿಗಟ್ಟಿದ ಕೈಕೆಯ ಬಗೆಗೆ : 


"೪೬ «೬ ,ಇೌೆರಿಯ ತಾಯ್‌ 
ನಿಯತಿ ಹಸ್ಮದೊಳೊಂದು ಕೈದು ತಾಂ. ಕೀರ್ತಿಯಂ 
ಮೇಣ್‌ ಜನಪ್ರೀತಿಯಂ ತೆತ್ತಾಕೆ ತಾಂ ಧನ್ಯ, 
ದೇವ ಸನ್ಮಾನ್ಯ: ಮೆರೆವುದು ತುದಿಯೊಳಾ ನನ್ನಿ ! 320 


ಎಂದು ಮಲತಾಯಿಯ ಬಗೆಗೆ ಒಂದಿನಿತೂ ದ್ರೇಷವನ್ನು ವ್ಯಕ್ತಪಡಿಸುವುದಿಲ್ಲ. 


16 ಭಗವದ್ಗೀತೆ, ಅ. ೫, ಶ್ಲೋಕ ೧೮. 

27 ಅದರಲ್ಲಿಯೇ. ಅ. ೫, ಶ್ಲೋ. ೨೯-೩೦. 

೩8 ಶ್ರೀ ರಾದ. ಮಹಾಸಂಪುಟ ೧, ಪುಟ ೮೦. 

29 ಶ್ರೀ ರಾ.ದ. ಮ. ಸಂ. ೧, ಪುಟ. ೮೧, ಸಾ. ೮೫ ರಿಂದ ೯೦. 
20 ಅದೇ. ಪು. ೧೭೧, ಸಾಲು ೫೨೪ ರಿಂದ ೫೨೮. 


+ 





ಶ್ರೀ ರಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣಾವತಾರದಲ್ಲಿ ೧ಷ್ಮಿ 


ಇವರೆಲ್ಲರೂ ತನ್ನ ವರು. ಅವರ ಬಗ್ಗೆ ಆ ದೃಷ್ಟಿ ತಳೆದದ್ದು ಅಷ್ಟೇನೂ ದೊಡ್ಡ 
ಮಾತಾಗಿ ಕಾಣದಿರಬಹುದು. ಆದರೆ, ತನ್ನ ಪ್ರೀತಿಯ ಮಡದಿಯನ್ನೆೇ: ಕದ್ದೊ ಯ್ದು 
ಲಂಕೇಶ ರಾವಣನ ಬಗ್ಗೆ ರಾಮಚಂದ್ರನು ಒಂದಿನಿತು ಔದಾರ್ಯವನ್ನೂ* ತೋರಿಸುವ 
ಕಾರಣ ಎಳ್ಳಷ್ಟೂ ಇರಲಾರದು. ಆದರೆ ಶ್ರೀ ರಾಮಚಂದ್ರನಂತಹ ಅವತಾರಪುರುಷ 
ನಿಗೆ ಯಾರಾದರೂ ವೈರಿಗಳು ಇದ್ದಾರೆಂದು ನಂಬುವುದು ಶುದ್ಧ ತಪ್ಪಾಗುತ್ತದೆ. 
ವಿದ್ಯಾವಿನಯಸಂಪನ್ನ ನಾದ ಬ್ರಾಹ್ಮಣನೂ, ಹಸುವೂ, ಆನೆಯೂ, ನಾಯಿಯೂ, 
ಚಾಂಡಾಲನೂ ಸಮಾನರೆಂದು ಕಾಣುವ ಶ್ರೀ ರಾಮನಿಗೆ ರಾವಣ ವೈರಿ ಎಂದರೇನು? 
ಯಾರು ಎಲ್ಲರಲ್ಲೂ ತನ್ನನ್ನೇ, ತನ್ನಲ್ಲಿಯೇ ಎಲ್ಲರನ್ನೂ ನೋಡುತ್ತಾನೋ ಅವನಿಗೆ 
ಶತ್ರುವಾರು? ಮಿತ್ರನಾರು? ಶ್ರೇಷ್ಠನಾರು, ಕನಿಷ್ಠನಾರು? ಇಂಥ ಸ್ಥಿತಪ್ರಜ್ಞ 
ಕ ನಾಗಿದ್ದರಿಂದಲೆ ಶ್ರೀ ರಾಮಾಯಣದರ್ಶನದ ರಾಮ, ರಾವಣನನ್ನು : 


" ನಾನೆ ಅವನಲ್ಲದಿರೆ, ಆ ದಶಗ್ರೀವಂಗದೇನ್‌, 
ಸೀತೆಯನ್ನೊ ಲಿವುದುಂ, ಮೇಣವಳನುಯ್ವುದುಂ 
ಕೇಳ್‌ ಮೊರ್ಗೆ 2೫ 


¥ ಮಾನವ ವ್ಯಾಪಾರದ ನೈತಿಕ ಮಾನದಂಡದಿಂದ ಶ್ರೀ ರಾಮಚಂದ್ರನ ನಡವಳಿಕೆಯನ್ನು ತೂಗಿ 
ನೋಡುವ ನರಮತಿಗೆ "ಔದಾರ್ಯ 'ವಾಗಿ ತೋರುತ್ತದೆ. ಆದರೆ, ಶ್ರೀ ರಾಮಚಂದ್ರನಂತಹ 
ಅವತಾರಪುರುಷನಿಗೆ ಆ ವಿಶೇಷಣ ಅರ್ಥವಿಲ್ಲ ದ್ದು. ಶ್ರೀ ರಾಮಚಂದ್ರ ಹಾಗಲ್ಲದೆ ಇನ್ನು ಮತ್ತಾವ 
ರೀತಿಯಲ್ಲೂ ನಡೆದುಕೊಳ್ಳಲಾರ. ಅದು ಅವನ ಸಹಜಸ್ವಭಾವ. (ಸ್ವಭಾವ ಎಂದರೇನು ಎಂಬು 
ದನ್ನು ಶ್ರೀ ಅರವಿಂದರ 098895 on the Gita : Second Series, pp. ೨೧-೨೨ ರಲ್ಲಿ ನೋಡಿ), 
ಮನುಷ್ಯ ಉಸಿರಾಡುವುದು ಹೇಗೆ ತನ್ನ ಬದುಕಿಗೆ ಅನಿವಾರ್ಯವೋ, ಸಹಜವೋ, ನೈಸರ್ಗಿಕ 
ನಿಯಮವೋ ಹಾಗೆಯೇ ಶ್ರೀ ರಾಮಚಂದ್ರ ರಾವಣನೊಡನೆ ನಡೆದುಕೊಂಡ ರೀತಿಯೂ ಕೂಡ. 
ಮನುಷ್ಯ ಉಸಿರಾಡಿ ಸಸ್ಯಜೀವಿಗಳಿಗೆ ಇಂಗಾಲಾಮ್ಲವನ್ನು ಒದಗಿಸಿ ಉಪಕಾರಮಾಡುತ್ತಿ ದ್ದಾನೆ 
ಎಂಬುದು ಹೇಗೋ ಹಾಗೆಯೇ ಶ್ರೀ ರಾಮಚಂದ್ರ ಲಂಕೇ ಶನ ಬಗ್ಗೆ " ಔದಾರ್ಯ 'ವನ್ನು ತೋರಿಸಿದ 
ನೆಂಬುದೊ ಕೂಡ. ಶ್ರೀ ರಾಮಚಂದ್ರನ ಕರ್ಮಗಳೆಲ್ಲ ವಿಜ್ಞಾನಮಯ ಆನಂದಮಯ ಭೂಮಿಕೆಯಲ್ಲಿ 
ನಡೆಯುವ ಘಟನೆಗಳು, ಅವನು ಆಗ, 
ಕ ದ್ರೇಷರಾಗಗಳಿಲ್ಲ ಲೋಭಮೆನಗಿಲ್ಲ ; 
ಮೋಹಮದ ಮಾತ್ಸರ್ಯ ಭಾವಮೆನಗಿಲ್ಲ ; 
ಧರ್ಮಾರ್ಥ ಕಾಮಾದಿ ಮೋಕ್ಟನಾನಲ್ಲ '' 
ಎಂದು ಹಾಡಿಕೊಳ್ಳುವ ನಿರ್ವಾಣಸ್ಥಿತಿಯಲ್ಲಿ ದ್ದಾನೆ. ಆದಕಾರಣ ವಿಶೇ ಷಣರಹಿತನಾದ ಅವನ ನಡತ 
ಯನ್ನು ವಿಶೇಷಣಗಳಿಂದ ಬಣ್ಣಿ ಸುವುದು ನಮ್ಮ ನರಮತಿಯ ಇತಿಮಿತಿಯಿಂದ ನೋಡಿದಾಗ 
ಉಂಟಾದ ಪರಿಮಿತ ಬುದ್ಧಿ ಗ್ರಾಹ್ಯ ಸತ್ಯವೇ ಹೊರತು ಅತೀಂದ್ರಿಯಗೋಚರವಾದ ನಿತ್ಯಸತ್ಯವಲ್ಲ. 
3: ಶ್ರೀ ರಾ.ದ. ಮ. ಸಂ. ೨, ಪು. ೭೬.೨. 





೧೪ ಪೃಬುದ ಕರ್ಣಾಟಕ 
J ಯ 


ಎಂದು, ತನ್ನ ಸಮಾನನೆಂದು ತಾನೇ ಹೇಳುತ್ತಾನೆ. ಇದಕ್ಕಿಂತಲೂ ಸ್ಪಷ್ಟವಾಗಿ, 
ಇದೇ ಮಾತನ್ನು ಇನ್ನೊಂದು ಕಡೆ. ಹೇಳುತ್ತಾನೆ. ರಾವಣನು, ಯೋಗರಿದ್ರೆಗೆ 
ಸಂದಮೇಲೆ, ವಿಭೀಷಣನು ತನ್ನಣ್ಣನಿಗೆ ವೀರಾರ್ಹಮರ್ಯಾದೆಯಿಂದ | ಅಗ್ನಿ 
ಕಾರ್ಯವನ್ನು ಮಾಡಬಹುದೇ ಎಂದು ಕೇಳಿದಾಗ, ರಾಮದೇವರು: 


"ನೀನಿಂದು ರಾವಣಂಗೆಸಪ ಸತ್‌ಕ್ರಿಯೆಯೊಳಾಂ 
ಸುಪ್ರೀತನೆಂ ! ವೈರಿಯಾದೊಡಮೆನಗೆ ಸಮಂ 

ಆ ದಿವಂಗತ ದೈತ್ಯನತುಳ ವೀರ್ಯದೊಳಾತ್ಮ 

ಸತ್ತ ಎದೊಳ್‌ ನಿರ್ಭೀತಿಯೊಳ್‌ ತೇಜದೊಳ್‌ ಮತ್ತೆ 
ಚಿತ್ತ ಶುದ್ಧಿಯೊಳಂತೆ ಚಿತ್‌ ತಪಸ್‌ ಶಕ್ತಿ ಯಲಿ | ೩೩ 


ಹೀಗೆ ಶ್ರೀ ರಾಮಾಯಣದರ್ಶನದಲ್ಲಿ ಶ್ರೀ ರಾಮ ತನ್ನ ಅವತಾರದ ಉದ್ದೆ €ಶವನ್ನು 
ನೆರವೇರಿಸಿಕೊಂಡಿರುವುದಲ್ಲದೆ, ತಾನು ಅವತಾರಪುರುಷನಂತೆ ನಡೆದುಕೊಂಡಿದ್ದಾನೆ. 
ಶ್ರೀ ರಾಮಾಯಣದಲ್ಲಿ ಮೈದೋರಿರುವ ಈ ರಾಮ, ಸೃಷ್ಟಿಯ ಸಮಷ್ಟಿ ಪ್ರಜ್ಞೆಯ. 
ಸಾಮೂಹಿಕ ವಿಕಾಸವನ್ನು ಂಟುಮಾಡುವ ಧರ್ಮಸಂಸ್ಥಾ ಪನೆ ಮಾಡುವುದರಲ್ಲಿ 
ದುಷ್ಟನಿಗ್ರಹ ಕ್ರಮ ಕೈಕೊಳ್ಳುವುದಿಲ್ಲ. ದುಷ್ಟಪರಿವರ್ತನೆ, ದುಷ್ಟರ ದೈವೀಪ್ರಜ್ಞೆ ಯ. 
ವಿಕಾಸಕ್ರಮವನ್ನು ಕೈಕೊಳ್ಳುತ್ತಾನೆ. ಈ ಮಹಾಕವಿ ಶ್ರೀ ರಾಮಚಂದ್ರನನ್ನು 
ಕೊಂಡಾಡುವುದು ಅವನು ರಾವಣನನ್ನು ಕೊಂದನೆಂಬ ಕಾರಣದಿಂದ ಅಲ್ಲ: 


4 ಹೊಂದ ಕತದಿಂದೇಂ 

ಪೆರ್ಶ ನಾದನೆ ರಾಮನಾ ಮಾತನುಳಿ : ಪಗೆಯೆ ? 
ತೆಗೆತೆಗೆ ! ಪೆರ್ಕೆ ಗೊಲ್ಮೆಯೆ ಚಿಹ್ನೆ. ಮಹತ್ತಿಗೇಂ 
ಬೆಲೆಯೆ ಪೇಳ್‌ ಕೊಲೆ? ದೈತ್ಯನ ಗೆಲಿದಕಾರಣಕಲ್ತು, 
ತನ್ನ ದಯಿತೆಯನೊಲಿದ ಕಾರಣಕೆ, ಗುರು ಕಣಾ 
ರಾಮಚೆಂದ್ರಂ. ಕೋಲಾಹಲದ ರುಚಿಯ ಮೋಹಕ್ಕೆ 
ಮರುಳಾದ ಮಾನವರ್‌ ರಾವಣನ ಕೊಲೆಗಾಗಿ 
ರಾಮನಂ ಕೊಂಡಾಡಿದೊಡೆ ಕನಿಗುಮಾ ಭ್ರಾಂತಿ 
ತಾನೇಕೆ? "28 


ಆದಕಾರಣ ಮಹಾಕವಿ ಕುವೆಂಪು ಅವರ ದರ್ಶನದಲ್ಲಿ “ಕೊಲೆ” “ಹಗೆ ಸಾ 





22 ಅದೇ. ಪು. ೮೧೭. 
23 ಶ್ರೀ ರಾ.ದ. ಮ. ಸಂ. ೧, ಪು ೧೪೯, ಸಾ. ೧೯4 ರಿಂದ ೨೦೦. 
* « ಕೊಲೆ ೯ ಹಗೆ' ಎಂಬುವು ಲೋಕವ್ಯವಹಾರದೃಷ್ಟ್ರಿಯಿಂದ ಇಲ್ಲಿಯೂ ಇವೆ. 


1 





ಎಂಬುವು ಕಾವ್ಯದಲ್ಲಿ ಎಲ್ಲಿಯೂ ಇಲ್ಲ. ಹೀಗಲ್ಲದೆ, ಮತ್ತೆ ಇನ್ನು ಯಾವ ರೀತಿ 
ಯಿಂದಲಾದರೂ ರಾಮನನ್ನು ಚಿತ್ರಿಸಿದ್ದರೆ ಅದು ಖಂಡಮನಸ್ಸಿನ, ಖಂಡದೃಷ್ಟಿಯ 
ಭ್ರಮಾಶೀಲ ದರ್ಶನವಾಗುತ್ತಿತ್ತು. ರಾಮಾವತಾರಕ್ಕೂ ಅಪಚಾರವಾಗುತ್ತಿತ್ತು. 

[2 ಈ ದೃಷ್ಟಿಯಿಂದಲೂ ಶ್ರೀ ರಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣದರ್ಶನ 
ದಲ್ಲಿ ಆಗಿದೆ. 


ಶ್ರೀ ರಾಮಾವತಾರದ ಸಾರ್ಥಕತೆ ಶ್ರೀ ರಾಮಾಯಣಾವತಾರದಲ್ಲಿ ೧೫ 
| 
| 


—ಕೋ. ಚೆನ್ನ ಬಸಪ್ಪ * 


ಆದರೆ, ಶ್ರೀ ರಾಮಚಂದ್ರನಂಥ ಮುಕ್ತಾತ್ಮನ ಕರ್ಣದಲ್ಲಿ ಅವುಗಳಿಗೆ ಬೇರೆಯ ಸ್ವರೂಪವೇ 
ಉಂಟಾಗಿದೆ. «He has no personal enemies to be conquered or slain, but 
sees only men who have been brought up against him by circumstances 
and the will in things to help bv their opposition the march of destiny. 
Against them he can have no wrath or hatred; for wrath and hatred are 
foreign to the divine nature.’ 


— Essays on the Gita— 1 Series, p. 228. 








ಳಾ ಣೂ (1 1೫ 1. 41 
೬ 





ಗಾಥಾಸಪ್ತಶತಿಯಿಂದ 


೧ 
ಕಿವುಡರು ಕುರುಡರು ಇಬ್ಬರೆ ಧನ್ಯರು ಖ್ಯ 
ನಮ್ಮ ಈ ಮಾನವಲೋಕದೊಳು : 
ಫೇಳಿಸಿಕೊಳ್ಳರು ಚಾಡಿಯ ಸುದ್ದಿಯ, ತ 
ಕಾಣರು ಕೆಟ್ಟಿವರೇಳಿಗೆಯ. 


೨ 
ನಲ್ಲೆಯ ಚಂದದ ಮೊಗವನು ನೋಡುವ 
ಮೂಲ್ಯದ ಸೌಖ್ಯವದೊತ್ತಟ್ಟಿಗಿರಲಿ ; 
ಬಗೆಯುಬ್ಬಿ ನಲಿಯುವುದೂರಿನ ಗಡಿಯನು 
ಕಂಡಷ್ಟುಮಾತ್ರದೊಳೇನೆನ್ನಲಿ ! 


ತ್ತಿ 


“ಜನರೆಲ್ಲ ನೊಂದರು ಊರೆಲ್ಲವೂ ಬೆಂದು 


ನನ್ನದೆ ನಲಿಯುತಲಿದ್ದಿ ತಂದು: 


ನಾವಿಬ್ಬರೂ ಕೂಡಿ -ಗಡಿಗೆಯ ನೀರನು 


ಕೈಕ್ಳೆಯ ಸೋಂಕಿಸುತೊಯ್ದೆ ವೆಂದು. 


೪ 


| ವಾದ್ಯವು ಮೊಳಗಿದೆ, ಕಲಕಲವೆದ್ದಿದೆ ; 


ಜನರ ಓಡಾಟಿವು ಹೆಚ್ಚು ತಿದೆ. 


ಹಬ್ಬದ ಹಳ್ಳಿಯೊಳವನೊಬ್ಬನಿಲ್ಲದೆ 


ನನಗೇನೊ ಉರಿಬಿದ್ದವೋಲಾಗಿದೆ ! 
ಎಸ್‌. ವಿ. ಪರಮೇ ಶ್ವರಭಟ್ಟಿ 





ಮಾಥೂ ಮರುಳು 
(ನಾಟಕ)... 
"ಮಂ್‌ 








4 


ಬ ಪಾತ್ರಗಳು 
ಭೀಮಣ್ಣ ಆನಂದ 
ಕಿಟ್ಟ ರಮಾ 
ಮಾಧವ ಯಜಮಾನಿ 


ಸೂಚನೆ: ಷೇಕ್ಸ್‌ಪಿಯರ್‌ ಕವಿಯ " Twelfth Night ' ನಾಟಕದಲ್ಲಿ, 
" Fooling of Malvolio ಎನ್ನುವ ಭಾಗದ ಕನ್ನಡ ಅನುವಾದ. ತುಮಕೂರಿ 
ನಲ್ಲಿ ಇದನ್ನು ರಂಗಭೂಮಿಯಲ್ಲಿ ಜಯಪ್ರದವಾಗಿ ಪ್ರದರ್ಶಿಸಲಾಯಿತು. 


ಮಂ. 





ಮಾಧೂ ಮರುಳು 
ದೃ ಶ್ಯ ೧ 


ದೊಡ್ಡ ಬಂಗಲೆಯಲ್ಲಿ ಒಂದು ಮಹಲು. ಪ್ರವೇಶ ಭೀಮಣ್ಣ, ಆನಂದರಾಯ. 

ಭೀಮಣ್ಣ --ಬಾರೋ ಆನಂದರಾಯ ! ನಡುರಾತೆ ಯಾದ ಮೇಲೆ ಹಾಸಿಗೆಯಲ್ಲಿ 
ಮಲಗದೆ ಇದ್ದರೆ ಬಹಳ ಜಾಗ್ರತೆ ಎದ್ದಹಾಗೆ. ನನಗೆ ಗೊತ್ತಿ ಲ್ಲವೆ-ಬ್ರಾಹ್ಮಿ ಕ್ರೀಮು 
ಹೂರ್ತೇಚ ಉತ್ಸ್ಯಾ ಯ. ಇತ್ಯಾದಿ. 

ಆನಂದ--ಇಲ್ಲ, ನಜವಾಗಿ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಗೊತ್ತು, 
ಹೊತ್ತಾಗಿ ಎಚ್ಚರವಾಗಿರೋದು ಅಂದರೆ ಹೊತ್ತಾಗಿ ಎಚ್ಚರವಾಗಿರೋದು ಅಂತ. 

ಭೀಮಣ್ಣ--ಆ ಸಿದ್ಧಾ ೦ತ ತಪ್ಪು. ಖಾಲಿ ಸೀಸೆ ಕಂಡರೆ ನನಗೆ. ಹೇಗೆ, 
ಆಗುವುದಿಲ್ಲವೋ ಹಾಗೇ ಆ ಸಿದ್ಧಾ ೦ತ ಕಂಡರೆ. ನಡುರಾತ್ರೆ ವರೆಗೂ ಎಚ್ಚರ 
ವಾಗಿದ್ದು ಆ ಮೇಲೆ ಮಲಗಿದರೆ ಬಹಳ ಜಾಗ್ರ ತೆ ಮಲಗಿದ ಹಾಗೆ. ಆದುದರಿಂದ 
ನಡುರಾತ್ರಿ ಕಳೆದ ಮೇಲೆ ಮಲಗುವುದು ಭನ ಜಾಗ್ರತೆ ಮಲಗಿದ ಹಾಗೆ. ನಮ್ಮ 
ಜೀವನ ವೆಂಚಧೂತಾಕ್ಕ ಕವಲ್ಲವೇನಯ್ಯ 1 ? 
ಆನಂದ--ದೊಡ್ಡ ವರು ಹಾಗೆ ಹೇಳುತ್ತಾರೆ. ಆದರೆ ನನಗೆ ತಿಳಿದಂತೆ ಅದರಲ್ಲಿರು 


` ವುದು ಎರಡೇ ತಸ: ತಿನು ವುದು, ಕುಡಿಯುವುದು. 


ಭೀಮಣ್ಣ-ನೀನು ಸಂಡಿತನೆ ನೇ: ಸರಿ ಆದುದರಿಂದ ನಾವು ತಿನ್ನೊ ಕಾ 
ಕುಡಿಯೋಣ--ರಮಾ, ರಮಾ, ಮದ್ಯದ ಪಾತ್ರೆಗಳನ್ನು ತೆಗೆದುಕೊಂಡು ಬಾ. 

ಆನಂದ- ಅಗೋ, ನಕಲಿ ತಿಟ್ಟ ಬಂದ. `` 

(ನಕಲಿ ಕಿಟ್ಟಿನ ಪ್ರವೇಶ) 

ತಿಟ್ಟ-ಏನ್ರಯ್ಯ ಮಿತ್ರವರ್ಯಕೇ ! “ನಾವು ಮೂವರು ” ಎನ್ನುವ ಚಿತ್ರವನ್ನು 
ಯಾವತ್ತಾದರೂ ನೋಡಿದ್ದೀರೋ ? 

ಭೀಮಣ್ಣ--ಬಾರೋ ಕತ್ತೆ! ಹೇಳೋ ಒಂದು ಹಾಡು. 

ಆನಂದ--ನಿಜವಾಗಿ ಈ ನಕಲಿ ಕಿಟ್ಟಿನಿಗೆ ಒಳ್ಳೆ ಎದೆ ಇದೆ. ಇವನ ಹಾಗೆ ಕಾಲು, 
ಕೋಗಿಲೆ ಕಂಠ ಇದ್ದರೆ ನನಗೆ ಜೇಬಿನಲ್ಲಿ ಐವತ್ತು. ರೂಪಾಯಿ ಇದ್ದುದಕ್ಕಿಂತ 
ಹೆಚ್ಚು ಸಂತೋಷ. ನಿಜವನ್ನು ಹೇಳುತ್ತೇನೆ. ಕೇಳು. ನೆನ್ನೆ ರಾತ್ರಿ ನಿನ್ನ ನಕಲಿ 
ಬಹು ಸೊಗಸಾಗಿತ್ತು. ಪಂಡಿತ ಪಿಗ್ರೋಗ್ರೋಮಿತ್ರ, ವಾಪನಾಯನ, ಇತ್ಯಾದಿ 





೨೦ ಪೃಬುದ ಕರ್ಣಾಟಕ 
ಲ ಆಇ 


ಸರಕುಗಳನ್ನೆ ಲ್ಲ ಎಲ್ಲಿಟ್ಟಿದ್ದೆಯೋ ? ನಿಜವನ್ನೆ ಹೇಳುತ್ತೇನೆ-ನಕಲಿ ಬಹಳ ರಮ್ಯ 
ವಾಗಿತ್ತು. ನೆಶ್ಯಕ್ಕಿರಲಿ ಎಂದು ಎಂಟಾಣೆ ಕಳುಹಿಸಿದೆ, ತಲಪಿತೋ ? 

ಕಿಟ್ಟಿ ಪಾರಿತೋಷಕವನ್ನು ಪಾಕೆಟ್ಟಿ ನಲ್ಲ ಪ್ರಕ್ಷಿ ಪ್ರಮಾಡಿದೆ; ' ಮಾಧವ 
ಮೂರ್ತಿಯ ಮೂಗು ಬಾರ್‌ಕೋಲಲ್ಲ. ನನ್ನ ಯಜಮಾನಿ ಕೈ ಬೆಳ್ಳಗಿದೆ ; ಪೋಲೀಸಿ 
ನವರು ಪಡಖಾನೆ ಮನೆಗಳಲ್ಲ. 

ಆನಂದ--ಭಲಾ! ಭಲಾ! ಒಟ್ಟಿ ನಲ್ಲಿ, ಏನು ಸೊಗಸಾದ ನಕಲಿಯೋ ನಿನ್ನದು! 
ಬಾ, ಬಾ, ಒಂದು ಹಾಡು. 

ಭೀಮಣ್ಣ--ಬಾರಮ್ಮ, ಬಾರೋ. ಎಂಟಾಣೆ ತೆಗೆದುಕೋ : ಹೇಳೋ ಒಂದು 
ಹಾಡು. 

ಆನಂದ--ನನ್ನದೂ ಎಂಟಾಣೆ ತೆಗೆದುಕೋ. ಒಬ್ಬ ಸರದಾರ ಕೊಟ್ಟರೆ 

ಕಿಟ್ಟಿ-ನಿಮಗೇನು ಪ್ಲೆ ಪ್ರೇಮಗೀತೆ ಬೇಕೋ ; ನೀಡಿತತಕದ ಶ್ಲೋಕ "ಬೇಕೋ ? 

ಭೀಮಣ್ಣ — ಪ್ರೇಮಗೀತೆ ಫೆ ಪ್ರೇಮಗೀತೆ. 

FERS ಹೌದು. ನೀತಿ ಕಟ್ಟಿಕೊಂಡು ನನಗೇನಾಗಬೇಕೋ ? 

ಕಿಟ್ಟಿ - ಪ್ರಿಯತಮೆ, ಪ್ರೇಮಮೂರುತಿ ಅಲೆಯುತಿಹೆ ನೀನೆಲ್ಲಿ ! ನಿಲ್ಲು, ನಿಂತು 
ಕೇಳು ; ನ ಕತಾ! ಬರುತಿಹನು ಇಲ್ಲಿ. ಅವನ ಗೀತದ ಇಂಚರವ ನಿಂತು 
ಹೇಳು. ಮಧುರ ಚಿನ್ನೆ [ ಹೆಜ್ಜೆ ಇಡಬೇಡ, ಮುಂದೆ. ಪಿ ಪ್ರಿಯಪೆ ನ್ರೀಯಸಿಯರ ಸಮಾಗ 
ಮವೆ ಎಲ್ಲ ಪಯಣದ ಕೊನೆಯು. ಇದನರಿಯದೆ ಮಾನವನು, ಆ ಪಂಡಿತಪುತ್ರನು! 

ಆನಂದ--ಬಹಳ ಚೆನ್ನಾಗಿದೆ; ನಿಜವಾಗಿಯೂ ಸೊಗಸಾಗಿದೆ. 

ಭೀಮಣ್ಣ--ಭಲಾ! ಭಲಾ! 

ಕಿಟ್ಟಿ--ಪ್ರೇಮವೆನಲೇನು ! ಪರಲೋಕದಲ್ಲಿಲ್ಲವದು; ಈಗಿನ ಸಂತೋಷವೆ, 
ಈಗಿನ ನಗೆಗೆ ಮೂಲ ; ಮುಂದೆ ಬರಲಿರುವುದನು, ಹೀಗೆ ಎನುವವರಾರು ? ಸಾವಕಾಶ 

ಜ್‌ ೪ 

ಯೌವನದ ಹೂ ಬಾಡುವುದು ಬೇಗ, ಬೇಗ. 

ಆನಂದ--ಏನು ಕೋಮಲಕಂಠ! ಆಹಾ! 

ಭೀಮಣ್ಣ --ಕೋಕಿಲಕಂಠವೇ ಸರಿ! 

ಆನಂದ--ಏನು ಮಾಧುರ್ಯ ! ಎಷ್ಟು ಕೋಮಂತೆ! 

ಭೀಮಣ್ಣ —ಮೂಗಿನಿಂದ ಕೇಳಿದರೆ ಅದರ ಮಾಧುರ್ಯ ಸರ್ವವ್ಯಾ ಪಿಯಾಗಿರು 


ದೊಳಗಿಲ್ಲ, ಇಲ್ಲ ಸುಸಮೃದ್ದಿ. ಫಿ.ಯೆ, ಪ್ರಿಯತಮೆ, ಬಾ ರನ್ನೆ, ಮುತ್ತನೀಡು, 


ತ್ತದೆ. ಆಕಾಶ ಗಿರ್ರನೆ ತಿರುಗುವಂತೆ ಮಾಡೋಣವೋ ? ನಿದ್ರೆಮಾಡುತ್ತಿರುವ 


'ಮಾಧೂ ಮರುಳು ೨೧ 


ಗೂಬೆಯನ್ನು ನಮ್ಮ ಹಾಡಿನಿಂದ ಎಚ್ಚರಿಸೋಣವೋ ? .ಯಾವ ಕೆಲಸವನ್ನು 
ಮಾಡೋಣ? 

ಆನಂದ--ಮಿತ್ರ, ಪ್ರಿಯಮಿತ್ರಾ ! ಹಾಡೋಣ . . . ನಾನೂ ಹಾಡುವುದರಲ್ಲಿ 
ಬುದ್ಧಿ ವಂತ. 

ಕಿಟ್ಟ--ಹೌದು, ಕೆಲವರಿಗೆ ಹಾಡುವುದು ಹುಟ್ಟಿದ ಹೊತ್ತಿನಿಂದಲೆ ಬರುತ್ತದೆ. 

ಆನಂದ--ಸತ್ಯವಾದ ಮಾತು. ನಮ್ಮ ಹಾಡು ಆರಂಭವಾಗುವುದು “ ಏನೋ 
ಗುಲಾಮ.” 

ಕಿಟ್ಟ" ಮುಜ್ಜೊ ಬಾಯಿ, ಗುಲಾಮ ” ಅಂತಲೋ? ಅದನ್ನು ಹಾಡಿದರೆ 
ನಿನ್ನನ್ನು ನಾನು ಗುಲಾಮ ಎಂದು ಕರೆಯಬೇಕಾಗುತ್ತದೆ. 

ಆನಂದ--ಇದೇ ಮೊದಲುಸಲ ಅಲ್ಲ--ನಾನು " ಗುಲಾಮ ' ಎಂದು ಕರೆಯಿಸಿ 
ಕೊಂಡಿರುವುದು. ಆರಂಭಮಾಡೋ ನಕಲಿ! ಅದರ ಮೊದಲು “ ಮುಜ್ಹೋ 
ಬಾಯಿ.'' ಹ 

ಕಿಟ್ಟ--ನಾನು ಬಾಯಿ ಮುಚ್ಚಿ ಕೊಂಡರೆ, ಆರಂಭಮಾಡುವುದು ಹೇಗೋ? 

ಆನಂದ--ನೀನು ಹೇಳುವುದು ನಿಜ. ಬಾ, ಆರಂಭಿಸು. 

[ಮೊದಲುಮಾಡುವರು] 


(ರಮಾಬಾಯಿ ಬರುವಳು) 


ರಮಾ--ಜೆಕ್ಕಿನ ಜಗಳದಂತೆ ಏನು'ಗಲಾಟೆ ಇಲ್ಲಿ! ನನ್ನ ಮಾತನ್ನು ನಂಬಿದರೆ 
ನಂಬಿ ; ಬೇಡವಾದರೆ, ಬಿಡಿ. ಪಾರುಪತ್ಯೇಗಾರ ಮಾಧವಮೂರ್ತಿಯನ್ನು ಕರೆದು 
'ಯಜಮಾನಿ ಆಜ್ಞೆ ಮಾಡಿ ದಾಳಿ- ನಿಮ್ಮನ್ನು ಮನೆಬಿಟ್ಟು ಹೊರಕ್ಕೆ ಓಡಿಸೂ ಅಂತ. 

ಭೀಮಣ್ಣ --ಅವಳೊಂದು ವಿಚಿತ್ರ ಮೃಗ ; ನಾವೋ ರಾಜಕಾರಣ ಪಟುಗಳು ; 
ಮಾಧವಮೂರ್ತಿ-- ಒಬ್ಬ ಹುಚ್ಚ . “ನಾವು ಮೂರು ಮಂದಿ ಷೋಕಿಗಳು '' ನಾನು 
ಅವಳ ರಕ್ತಸಂಬಂಧಿ ಅಲ್ಲವೆ? ಹೋಗೆ ಹೋಗೆ ಹುಚ್ಚಿ! yg ಉಜ್ಜಯಿನಿಯಲ್ಲಿದ್ದ 
ಒಬ್ಬ ಅಜ್ಜಪ್ಪ.'' ಹುಚ್ಚೀ, ಕೇಳು “ ಉಜ್ಜಯಿನಿಯಲ್ಲಿದ್ದ ಒಬ್ಬ ಅಜ್ಜಪ್ಪ! ಸ್ಯ 

ಕಿಟ್ಟ--ಭೀಮಣ್ಣನ ನಕಲಿ ಇವತ್ತು ಅಚ್ಚ ರಿಯಾಗಿದೆ, ಅದ್ಭುತವಾಗಿದೆ. 

ಆನಂದ--ಹೌದು. ಮನಸ್ಸುಮಾಡಿದರೆ ಅವನು ಚೆನ್ನಾಗಿಯೇ ಮಾಡುತ್ತಾನೆ. 
ನಾನೂ ಅಷ್ಟೆ. ಆದರೆ ಅವನಲ್ಲಿ ನಯ ನಾಜೋಕು ಹೆಚ್ಚು; ನನ್ನದು ಹೆಚ್ಚು 

ಜ ಖಿ ಬ 

ಸ್ವಾಭಾವಿಕ. 

ಭೀಮಣ್ಣ (ಹಾಡುವನು)--" ಬಂದಿತು, ಬಂದಿತು ಮಧುಮಾಸ.” 


ಕ 





೨೨ ಪ್ರಬುದ್ಧ ಕರ್ಣಾಟಳ 
ಛ 


ರಮಾ--ದೇವರಾಣೆ, ಸದು ಮಾಡಬೇಡಿ. 
(ಪ್ರ ವೇಶ ಮಾಧವಮೂರ್ತಿ) 


ಮಾಧವ--ಯಜಮಾಕಕ್ಕೆ ನಿಮಗೆ ಹುಜ್ಜೋ? ಏನಿದು ಗಲಾಟಿ ?: ನಿಮಗೆ. 
ಜ್ಞಾನ, ಬುದ್ದಿ, ನಡತೆ, ನುಡಿ, ಏನೂ ಇಲ್ಲವೋ? ರಾತ್ರಿ ಈ ಹೊತ್ತಿನಲ್ಲಿ ಕುಡುಕ 
ರಂತೆ. ಅರಣುತಿ ತ್ರಿದ್ದೀರಿ! ಈ ನನ್ನ ಯಜಮಾನಿ ಮನೆಯನ್ನು ಪಡಖಾನೆ ಎಂದು 
ತಿಳಿದಿದ್ದೀರೋ ? “ನಿಮ್ಮ ಗೆಂಟಿಲೇನು ನಿಮ್ಮ ದರಿದ್ರ EPR ಸ್ನಳ 
ಯಾವುದು, ಜನ ಯಾರು, ಹೊತ್ತೇನು ಎನ್ನು ವ ಟೀ ಇಲ್ಲ! ಯಾವುದಕ್ಕೂ 
ಮರ್ಯಾದೆಯೇ ಇಲ್ಲವೋ ! ದ 

ಭೀಮಣ್ಣ--ನಮಗೆ ಕಾಲಜ್ಞಾನ ಚೆನ್ನಾಗಿಯೇ ಇದೆ. ನಮ್ಮ ಹಾಡಿನಲ್ಲಿ 

ತಾಳ.ಸರಿಯಾಗಿಯೇ ಇದ್ದಿತು. ನಮ್ಮಗೊಡವೆ ನಿನಗೇಕೋ, ತೊಲಗೊ... ' ' 

ಮಾಧವ- ಭೀಮಣ್ಣ, ನಿನಗೆ ಸ್ಪಷ್ಟವಾಗಿ ನಾಲ್ಕು ಮಾತುಗಳನ್ನು ಹೇಳ 
ಬೇಕಾಗಿದೆ. ನೀನು ಯಜಮಾನಿಯ ಚಿಕ್ಕಪ್ಪನ ಮಗ, ಆದುದರಿಂದ ಅವಳು ನಿನಗೆ 
ಈ ಮನೆಯಲ್ಲಿ ಸ್ಥಳವನ್ನು. ಕೊಟ್ಟಿ ದಾಳೆ. ಆದರೂ, ನೀನು ಬೇಕೇ ಹೊರತು, ನಿನ್ನ 
ಈ i ಅವಳಿಗೆ ಬೇಕಿಲ್ಲವಂತೆ. ಅವಳ ಮಾತುಗಳನ್ನ € ನಿನಗೆ ಹೇಳಿದೇನೆ. 
ದುರ್ಗುಣಗಳನ್ನು ದೂರಮಾಡಿದರೆ ಮಾತ್ರವೇ, ನೀನು ಈ ಮನೆಯಲ್ಲಿ ಇರುವುದು 
ಸಾಧ್ಯ. ಇಲ್ಲವಾದರೆ, ಈ ಮನೆಯನ್ನು -ಬಿಟ್ಟು ಹೊರಡು. ನಿನ್ನನ್ನು ಕಳುಹಿಸಿ 
ಕೊಡಲು ಅವಳು ಸಂತೋಷದಿಂದ ಸಿದ ಕಲಗ ॥ಫ 

ಭೀಮಣ್ಣ--““ ಫೋಗಲೇ ಬೇಕೆಂದಾಗ ನಾನೇನಮಾಡಲಿ, ಪೋಗಿಬರುವೆನು 
ನಾನು, ನಿನಗೆ ನನೋ ನಮೋ!” 

ರಮಾ- ಹಾಗಲ್ಲ, ಭೀಮಣ್ಣ. 

ಕಬ್ಬು ಅವನ ಕಣ್ಣು ಗಳನ್ನು ನೋಡು; ಅವಸಾನಕಾಲ ಬಂದಹಾಗಿದೆ. | 

ಮಾಧವ ಹಾಗೇ 2 

ಭೀಮಣ್ಣ- “ ಮರಣವೆಂಬುದು ಎನಗಿಲ್ಲವಯ್ಯ.” 

ಕಿಟ್ಟಿ ಭೀಮಣ್ಣ, ಆ ಮಾತು ಅನೃತವಯ್ಯ. 
ಮಾಧವ- ನೀನು ಹೇಳಿದ್ದು ಸರಿಯಾದ ಮಾತು. 
ಭೀಮಣ್ಣ" ಪೋಗೆಂದು ಪೇಳಲೋ ನಾನು ಅವಗೆ?” 
ಕಿಟ್ಟ“ ಫೋಗೆಂದು ನೀ ಪೇಳಿದರೆ ಆದುದೇನು? ” 
ಭೀಮಣ್ಣ" ಪೋಗೆಂದು ಪೇಳಲೋ ನಾನವಗೆ ನಿರ್ದಾಕ್ಸಿ ್ಯದಿಂದ? ೆ 


ಮಾಧೂ ಮರುಳು ಪಿಸಿ 


ಕಟ್ಟಿ -ಅಹಹಾ! ನಿನಗೆಲ್ಲಿ ಬಂದಿತೋ ಆ ಧಾಷ್ಟ ೯? 

ಭೀಮಣ್ಣ-ರಾಗ ಕೆಟ್ಟುಹೋಯಿತು ಎಂದೆಯಾ? ನಿನ್ನ ಮಾತು ಸುಳ್ಳು- 
ಪಾರುಪತ್ತೇಗಾರನಿಗೆ ಎಷ್ಟೋ ಜಂಭ? ನೀನು ಮಡಿಮಾಡಿದರೆ, ಉಪವಾಸ 
ಮಾಡಿದರೆ ಮಾಡು. ಇತರರಿಗೆಲ್ಲಾ ಯಾತಕ್ಕೆ ತಪ್ಪಿಸುವೆಯೋ ಊಟ, ತಿಂಡಿ» 
ಪಾನ್ಯ ಫಣಿಯಾರಗಳನ್ನು ? 

ಕಟ್ಟಿ ನಿನಗೆ ಮಸಾಲೆ ಬೇಡವಾದರೆ ಬಿಡು ; ನಮಗಿರಲಿ. 

ಭೀಮಣ್ಣ.--ನೀನು ಹೇಳಿದ್ದು ಸರ-ಹೋಗೋ, ಹುಣಿಸೇ ಹಣ್ಣ ನ್ನು ತೆಗೆದು 
ಕೊಂಡು ಬೀಗದಕ್ಕೆಯಿನ ಹಿತ್ಕಾಳೇ ಸರಪಣಿಯನ್ನು ಉಜ್ಜೋ ಹೋಗೋ--ರಮಾ, 
ರಮಾ, ಮಧುಪಾತ್ರೆಯನ್ನು ತೆಗೆದುಕೊಂಡು ಬಾ. 

ಮಾಧವ-ರಮಾಬಾಯಿ, ನನ್ನ ಯಜಮಾನಿ ನಿನ್ನ ಲ್ಲಿಟ್ಟಿರುವ ವಿಶ್ವಾಸವನ್ನು 
ನೀನು ಉಳಿಸಿಕೊಳ್ಳುವುದಾದರೆ ಈ ದುರ್ನಡತೆಗೆ ಅನುಕೂಲಗಳನ್ನು ಕಲ್ಪಿಸಿಕೊಡ 
ಬೇಡ. ಈ ಕೈ ಆಣೆಗೂ ಈಗಲೇ ಅವಳಿಗೆ ತಿಳಿಸುತ್ತೇನೆ. 
[ಹೋಗುವನು]. 
ರಮಾ--ಹೋಗೋ , ಅವಿವೇಕಿ. 
ಆನಂದ- ಇನ್ನೊ ಬ್ಬ ಹಸಿವಿನಿಂದ ಸಾಯುತ್ತಿರಬೇಕು ; ಆಗ ನಾವು ಕುಡಿದಿರ 
ಬೇಕು. ಅವನನ್ನು ಕುಸ್ತಿಗೆ ಕರೆಯಬೇಕು, ಅಖಾಡಕ್ಕೆ ಇಳಿದ ಮೇಲೆ, ಕುಸ್ತಿಯನ್ನು 
ಮಾಡುವುದಿಲ್ಲ ಎನ್ನ ಬೇಕು ; ಅವನನ್ನು ಹಾಸ್ಯಮಾಡಬೇಕು. 

ಭೀಮಣ್ಣ--ಹಾಗೇಮಾಡು. ಅವನನ್ನು ಜಗಳಕ್ಕೆ ಕರೆಯುವ ಕಾಗದವನ್ನು 
ನಾನು ಬರೆದುಕೊಡುತ್ತೇನೆ. ಅಥವಾ ನಿನ್ನ ಕೋಪತಾಪ ಎಷ್ಟಿದೆ ಎಂದು ನಾನೇ 
ಹೋಗಿ ಹೇಳುತ್ತೇನೆ. ಕ 

ರಮಾ- ಭೀಮಣ್ಣ, ಈ ರಾತ್ರಿ ಸುಮ್ಮನಿರಿ. ಯಜಮಾನಿಗೆ ಆಲಸ್ಕ್ಯವಾಗಿದೆ. 
ಮಾಧವಮೂರ್ತಿಯ ವಿಚಾರ ನನಗಿರಲಿ. ಅವನನ್ನು ನಗೆಗೆ ಈಡುಮಾಡಿ, ಅವನ 
ಹೆಸರು ನಾಣುನುಡಿಯಾಗುವಂತೆ ಮಾಡದೇ ಇದ್ದರೆ, ಕಾಲುಚಾಚಿ ಹಾಸಿಗೆಯಲ್ಲಿ 
ನೆಟ್ಟಿಗೆ ಮಲಗುವಷ್ಟು ಬುದ್ಧಿಯೂ ನನಗಿಲ್ಲವೆನ್ನಿ. ನಾನು ಆ ಕೆಲಸವನ್ನು ಮಾಡಬಲ್ಲೆ, 
ನನಗೇ ಗೊತ್ತು. 

ಭೀಮಣ್ಕ--ಅದೇನದು, ಸ್ವಲ್ಪ ಹೇಳು. ಅವನ ವಿಚಾರ ಸ್ವಲ್ಪ ಹೇಳು. 

ರಮಾ--ನಿಮಗೇ ಗೊತ್ತಿದೆಯಲ್ಲ. ಅವನ ಮಡಿ, ಆಚಾರ, ಉಪವಾಸಗಳು. 

ಆನಂದ--ಹಾಗೆಂದು ತಿಳಿದಿದ್ದರೆ ಅವನನ್ನು ನಾಯಿಯಂತೆ ಬಲಿಹಾಕುತ್ತಿದ್ದೆ. 


೨೪ ಪಬುದ ಕರ್ಣಾಟಕ 
ಇ ಆ 


ಭೀಮಣ್ಣ--ಏನು! ಅವನ ಮಡಿ ಆಚಾರಗಳಿಗೋಸ್ಟರವೆ ? ಬಹಳ ಸೊಗಸಾದ 
ಕಾರಣ ಹುಡುಕಿದೆ! ನೀನು ಘನವಾದ ಸರದಾರನೇ ! 

ಆನಂದ--ಅಮೋಘವಾದ ಕಾರಣಗಳಿಲ್ಲ; ಆದರೂ ಅವು ಸಾಕಾದಷ್ಟು 
ಕಾರಣಗಳೇ. 


ಬದಲಾಯಿಸುವನು. ಅವನ ಪ್ರಯೋಗಪುಸ್ತಕ ಅನುಕೂಲಸಿಂಧು. ಅವನು ವೇಷ 
ಧಾರಿಯಾದ ಕತ್ತೆ. ಹತ್ತು ಸಂಸ್ಕೃತ ಶ್ಲೋಕಗಳನ್ನು ಉರುಹಾಕಿದ್ದಾನೆ. ಅವು 
ಗಳನ್ನೇ ಅಟ್ಟಹಾಸದಿಂದ ಹೇಳುತ್ತಾನೆ. ಅವನು ಸುಗುಣಗಳ ರಾಶಿಯೆಂದೂ, ಅವನ 
ಸಮಾನ ಮನುಷ್ಯನೇ ಹುಟ್ಟಿ ಲ್ಲವೆಂದೂ ಅವನ ಭಾವನೆ. ಅವನಿಗೆ ಇನ್ನೊ ೦ದು 
ಭ್ರಾಂತಿ : ಅವನನ್ನು ನೋಡಿದವರೆಲ್ಲ ಅವನ ಪೆ ೬11% ಬಿದ್ದಿ ರುವರಂತೆ.. ಪ 
ಹೆಮ್ಮಯ ಮೇಲೆ ಸನ್ನ ಮುಯ್ಯಿ ತೀರಿಸಿಕೊಳ್ಳುತ್ತೇ 
ಭೀಮಣ್ಣ - ಏನುಮಾಡುತ್ತೀ, ಹಾಗಾದರೆ? 

ರಮಾ--ಅಸ್ಟ ಷ್ಟವಾದ ಕೆಲವು ಪ್ರೇಮಪತ್ರ ಗಳನ್ನು ಅವನು ತಿರುಗಾಡುವ ದಾರಿ 
ಯಲ್ಲಿ ಹಾಕುತ್ತೇನೆ "ಅವುಗಳಲ್ಲಿ ವರ್ಣಿತವಾಗಿರುವ ಅವನ ಮೋರೆ, ಮೂತಿ; ಕಣ್ಣು, 
ನೋಟ; ನಡೆ, ನುಡಿ; ಬಾಯಿ, ಬಣ್ಣ ; ಅವುಗಳನ್ನೋದಿ ಅವನನ್ನೇ ಸಂಬೋಧಿಸಿದ 
ಕಾಗದಗಳು ಎಂದು ತಿಳಿದುಕೊಳ್ಳುವನು. ನಾನು ನನ್ನ ಯಜಮಾನಿಯಂತೆಯೇ 


ಬರೆಯಬಲ್ಲೆ . ಹಳೆಯ ಕಾಗದಪತ್ರಗಳನ್ನು ಪರೀಕ್ಷೆ ಮಾಡಿದರೆ ಅವಳು ಬರೆದುದು . 


ಯಾವುದು ನಾನು ಬರೆದುದು ಯಾವುದು ಎಂದು ಹೇಳುವುದು ಸಾಧ್ಯವಿಲ್ಲ. 

ಭೀಮಣ್ಣ ಭಲಾ! ನಿನ್ನ ಉಪಾಯದ ವಾಸನೆ ಹಿಡಿದೆ. 

ಅನಂಧ-ನನ್ನ ಹ ಆ ವಾಸನೆ ಹೊಳ್ಳಿದೆ. 

ಭೀಮಣ್ಣ ನು ಹಾಕುವ ಕಾಗದಗಳನ್ನೊ. ದಿ, ಅವು ಯಜಮಾನಿಯಿಂದ 
ಬಂದುವೆಂದೂ, ಅವಳು ಅವನಲ್ಲಿ ಅನುರಕ್ತ ಹೀಗಿರುಡಕೊದೂಿ ಭಾವಿಸುವನು. 

ರಮಾ-- ನಾನು ಯೋಚಿಸುತ್ತಿರುವುದ ಅದೇ ಬಣ್ಣದ ಕುದುರೆಯನ್ನು 
ಬಿಡಬೇಕೆಂದು. 

ಆನಂದ-ನಿನ್ನ ಕುದುರೆ ಅವನನ್ನು ಕತ್ತೈಯನ್ನಾ ಗಿ ಮಾಡುವುದು. 

ರಮಾ--ಅದರಲ್ಲಿ ಯಾವ ಸಂಶಯವೂ ಇಲ್ಲ. 

ಆನಂದ--ಓಹೋ |! ಈ ತಮಾಷೆ ಅದ್ಭುತವಾಗಿರುತ್ತದೆ. 

ರಮಾ--ಖಂಡಿತ, ಅಮೋಘವಾಗಿರುತ್ತದೆ. ನನ್ನ ಔಷಧಿ ಅವನ ಮೇಲೆ 
ಜೆನ್ನಾಗಿ ಕೆಲಸಮಾಡುತ್ತದೆ. ಎಂದು ನನಗೆ ಗೊತ್ತು. ನೀವಿಬ್ಬರು, ತಿಟ್ಟು. 


ರಮಾ--ಒಳ್ಳೆ ಮಡಿ, ಒಳ್ಳೆ ಆಚಾರ ಅವನಿಗೇನೂ ಇಲ್ಲ.. ಕಾಲಕ್ಕೆ ತಕ್ಕಂತೆ 





ಮಾಧೂ ಮರುಳು ೨೫. 


ಮೂವರೂ ಒಂದು ಕಡೆ ಅವಿತುಕೊಂಡಿರಬೇಕು. ಅವನು ಆ ದಾರಿಯಲ್ಲಿ ಬಂದು 
ಕಾಗದ ತೆಗೆದುಕೊಳ್ಳುವುದನ್ನು, ಅದಕ್ಕೆ ಅವನು ಕೊಡುವ ಅರ್ಥವನ್ನು ನೀವು 
ಗಮನಿಸಬೇಕು. ಈಗ ಹೋಗಿ ಮಲಗಿಕೊಳ್ಳಿ ; ಈ ವಿಚಾರ ಕನಸು ಕಾಣಿರಿ. 
[ಹೋಗುವಳು]. 

ಭೀಮಣ್ಣ ಏನು ಗಂಡುಬೀರಿಯಪ್ಪ, ಇವಳು! 

ಆನಂದ--ಹೌದು, ಬಹಳ ಗಟ್ಟಿಗಿತ್ತಿ. 

ಭೀಮಣ್ಣ. ಒಳ್ಳೆ ಜಾತಿಗೆ ಸೇರಿದ ಬೇಟಿನಾಯಿ. ನನ್ನನ್ನು ಮೆಚ್ಚಿ ದಾಳ, 
ಅದಕ್ಕೆ ಏನು ಹೇಳುತ್ತಿ ? 

ಆನಂದ- ನನ್ನ ನ್ನೂ ಒಂದುಸಲ ಮೆಚ್ಚಿದ್ದಳು. 

ಭೀಮಣ್ಣ ಈಗ ಹೋಗಿ ಮಲಗೋಣ ಇನ್ನು ಮತ್ತೆ, ೨೦೦ ರೂಪಾಯಿ 
ಕಳುಹಿಸುವಂತೆ ಊರಿಗೆ ಕಾಗದ ಬರಿ. 

ಆನಂದ- ಇಷ್ಟೆಲ್ಲಾ ಖರ್ಚುಮಾಡಿಯೂ ನಿನ್ನ ತೆಂಗಿಯನ್ನು ಮದುವೆ 
ಯಾಗದೇ ಹೋದರೆ? 

ಭೀಮಣ್ಣ-ನಿನಗೇಕಯ್ಯ ಆ ಯೋಚನೆ! ಹಣವನ್ನು ಕಳುಹಿಸುವಂತೆ ಕಾಗದ 
ವನ್ನು ಬರಿ. ಕಡೆಗೆ ಅವಳನ್ನು ಮದುವೆ ಆಗದೆ ಹೋದರೆ, ನನ್ನನ್ನು ಗುಗ್ಗು ಅನ್ನು. 

ಆನಂದ-ನಾನು ಈಗಲೇ ಕಾಗದ ಬರೆಯದಿದ್ದರೆ ನೀನು ನನ್ನನ್ನು ನಂಬಲೇ 
ಬೇಡ. ೫ 

ಭೀಮಣ್ಣ.--ಬಾ, ಬ್ಯಾ ಇನ್ನೊಂದು ಸ್ವಲ್ಪ ಕುಡಿಯೋಣ, ಮಲಗುವುದಕ್ಕೆ. 


ವ 
ಈಗ ಬಹಳ ಹೊತ್ತಾಯಿತು. ಬಾರಯ್ಯ ! ಬಾ! 
ತೆರೆ 
ದೃತ್ಯ ೨ 


[ವಿಶಾಲವಾದ ತೋಟಿ. ಭೀಮಣ್ಣ, ಆನಂದರಾಯ, ನಕಲಿ ಕಿಟ್ಟಿ ಬರುವರು] 
ಭೀಮಣ್ಣ ಬಾರೋ ಕಿಟ್ಟು, ಬೇಗ ಬಾ. ಸ 
ಿಟ್ಟು--ಬಂದೆ, ಬಂದೆ. ಈ ತಮಾಷೆಯಲ್ಲಿ ಎಳ್ಳಷ್ಟನ್ನೂ ಕಳೆದುಕೊಳ್ಳುವುದಿಲ್ಲ. 

ಹಾಗೇನಾದರೂ ಕಳೆದುಕೊಂಡರೆ ದುಃಖಸಾಗರದಲ್ಲಿ ಹೋಗಿ ಮಗುಚಿಕೊಳ್ಳುತ್ತೇನೆ. 
ಭೀಮಣ್ಣ--ಈ ಅಳುಮೋರೆ ಆಚಾರಿ, ಕಳ್ಳಕೊರಮ, ತಾನೂ ತಿನ್ನ ಪರರಿಗೂ 
ಕೊಡ. ಅವನಿಗೆ ಅವಮಾನಮಾಡುವುದು ನಿನಗೆ ಒಂದು ಸಂತೋಷ ಅಲ್ಲವೆ? 


೨೬ ಪ್ರಬುದ್ಧ ಕರ್ಣಾಟಕ 


ಿಟ್ಟಿ--ಪರಮಾನಂದ, ನನ್ನ ಮೇಲೆ ಚಾಡಿ ಹೇಳಿ ನನ ನನ್ನು ಬಯ್ಯಿ ಸಿದ್ರು ದನ್ನು 
ನಾನು ಮರತಿದ್ದೇನೆಯೆ ? 
ಭೀಮಣ್ಣ ಈಗ ಅವನನ್ನು ಕೇಗಿಸಬೇಕು. ಟಟ 
ಅಲ್ಲವೇ ಆನಂದ? 
ಆನಂದ-ಮಾಡದಿದ್ದ ರೆ, ನಾವು ಬದುಕಿದ್ದು ಏನು ಪ ಯೋಜನ! 
ಭೀಮಣ್ಣ- ಅಗೋ, ಅಲ್ಲಿ ಬಂದಳು ಕುಳ್ಳಿ ! 
(ರಮಾಬಾಯಿ ಬರುವಳು) 


ಏನು ಸಮಾಚಾರ, ನನ್ನ ಚಿನ್ನ | 

ರಮಾ--ಆ ಮಾವಿನ ಮರದ '`ಏಂದಿ `ಅವಿತುಕೊಳಿ ತೆ ಮಾಧವಮೂರ್ತಿ ಇದೇ 
ದಾರಿಯಲ್ಲಿ ಬರುತ್ತಿದಾನೆ. ಅರ್ಧಗಂಟಿಯ ಕಾಲ ಬಿಸಿಲಲ್ಲಿ 'ನಿಂತು ಅವನ ನೆರಳನ್ನೇ 
ಸಂಬೋಧಿಸಿ ಮಾತನಾಡುತಿ ತ್ರಿದ್ದ. ಶ್ರೀಮಂತರ ನಡೆನುಡಿಗಳನ್ನು ಅಭ್ಯಾಸಮಾಡು 
ತ್ತಿದ್ದ. ಅಣಕದ ಮೇಲಿನ ಪ್ರೀತಿಗಾದರೂ ಅವನನ್ನು ಗಮನಿಸಿ. ನಗೆ ಜೆನ್ನಾ ಗಿಯೂ 
ಗೊತ್ತು--ಈ ಕಾಗದ ಅವನನ್ನು ಖಂಡಿತವಾಗಿ ಮರುಳುಮಾಡುತ್ತೆ. "ಮಾನೆ 
ತಪ್ಪಿಹೋದೀತು! ಅವಿತುಕೊಳ್ಳಿ! "ನೀನು ಅಲ್ಲಿ ಬಿದ್ದಿರು (ಒಂದು ಪತ್ರವನ್ನು ಎಸೆಯುವಳು) 
ಈ 'ಗಾಳೆದಿಂದ ಒಡಯಲೇಕಾದ ಮೀನು ಇಲ್ಲಿಯೇ ಬರುತ್ತಿದೆ. 

'` [ಹೋಗುವಳು] 
(ಮಾಧವಮೂರ್ತಿ ಬರುವನು) 

ಮಾಧವ-ಎಲ್ಲಾ ಅದೃಷ್ಟ ; ಎಲ್ಲವೂ ಅದೃಷ್ಟವೆ. ರಮಾಬಾಯಿ ಒಂದು 
ಬಿನ ಹೇಳಿದಳು : ಯಜಮಾನಿ ನನ್ನ ವಿಚಾರವನ್ನು ಬಹಳವಾಗಿ ಕೇಳಿದಳು ಎಂದು. 
ನಾನೂ ಅವಳ ಮಾತನ್ನು ಗಮನಿಸಿ ನೋಡಿರುವುದರಲ್ಲಿ ಇಷ್ಟು ಗೋಚರವಾಗಿದೆ : 
ಅವಳು ಅನುರಾಗ ತೋರಿಸುವುದಾದರೆ ನನ್ನ ೦ಥವನಿಗೇ. ಅದೂ ಅಲ್ಲದೆ, ಅವಳ 
ಪರಿವಾರದಲ್ಲಿ ನನಗೆ ತೋರಿಸುವಷ್ಟು ಮರ್ಯಾದೆಯನ್ನು ಇನ್ನು ಯಾರಿಗೂ ಅವಳು 
ತೋರಿಸುವುದಿಲ್ಲ. ಇದರ ಮೇಲೆ ನಾನು ಏನು ಯೋಜನೆ ಮಾಡಬೇಕು? 

ಭೀಮಣ್ಣ--ಎಲಾ ಕಳ್ಳ ಭಡವ! 

ತಿಟ್ಟಿ--ಹುಶ್‌ ! ಅವನು ಯೋಚನೆಮಾಡುತ್ತಾ ಮಾಡುತ್ತಾ ಅವನ ಜಂಭ 
ಹೆಚ್ಚುತ್ತದೆ. ಪುಕ್ಕ ಕೆದರಿಕೊಂಡು ಹೇಗೆ ನಲಿಯುತ್ತದೆ ಈ ಕೋಳಿ ನೋಡಿರೊ ! 

ಆನಂದ--ಅವನ ಬೆನ್ನು ಮೂಳೆಯನ್ನು ಮುರಿದು ಹಾಕಬಲ್ಲೆ 

ಭೀಮಣ್ಣ--ಈಗ ಸುಮ್ಮನಿರು! 


ಮಾಧೂ ಮರುಳು ೨೭ 


. ಮಾಧವ--ಜೋಡಿದಾರ್‌ ಮಾಧವಮೂರ್ತಿರಾಯರು, ಅಂದರೆ-- 
ಭೀಮಣ್ಣ --ಕಳ್ಳಕೊರವು! 
ಆನಂದ--ಸುಡೋ ಅವನನ್ನು. 
.: ಭೀಮಣ್ಣ -ಹುಶ್‌ ! ಹುಶ್‌! 

ಮಾಧವ ಯಾತಕ್ಕೆ ಆಗಬಾರದು? ಹಿಂದೆ ಈ ರೀತಿಯಾಗಿ ನಡೆದಿದೆ: 
ಹನುಮನಪುರದ ಜೋಡೀದಾರರ ಮಗಳು ಅವರ ಮನೆಯ ಪೂಜೆ ಆಚಾರಿಯನ್ನೆ 
ಮದುವೆ ಆದಳು. | 

ಆನಂದ- ಥೂ, ನಿನ್ನ ಬುದ್ದಿ ಗೆ! 

ಕಟ್ಟಿ ಪಗ ಸುಮ್ಮ ನಿರಿ "ಯೋಚನೆ ಮಾಡುತ್ತಿ ದ್ದಾನೆ. ತ್ಯ ಅವನ 
ಮ್ಳ ಹೇಸಿ ಉಬ್ಬುತ್ತಿದೆ ನೋಡಿ. 

ಮಾಧವ--ಮದುವೆ ಆಗಿ ಮೂರು ತಿಂಗಳ ಮೇಲೆ--ಒಂದು ದಿನ ಜೋಡೀ 
ದಾರರ ಕುರ್ಚಿಯಲ್ಲಿ, ಪೋಷಾಕು ಧರಿಸಿ ಕುಳಿತುಕೊಂಡು-- ಕ್ಯ ತಕ್ಕ 

ಭೀಮಣ್ಣ--ಒಂದು ಕವಣೆ ಇದ್ದರೆ ಅವನ ಕಣ್ಣಿಗೆ ಕಲ್ಲು ಹೊಡಿಯುತ್ತಿದ್ದೆ. 

ಮಾಧವ--ಕಿಂಕಾಪಿನಿಂದ ಅಲಂಕೃತವಾದ ಮಖಮಲ್‌ ನಿಲುವಂಗಿಯನ್ನು 
ತೊಟ್ಟು ನನ್ನ ಸೇವಕರನ್ನೆಲ್ಲ ಬರಣೇಳುತ್ತೇನೆ; ಆಗತಾನೆ ಇಂದಿರಮ್ಮನ ಸಂಗಡ 
ಮಾತುಕತೆ ಮುಗಿಸಿ ಹಗಲು ಶಯ್ಯೆಯಿಂದ ಬಂದಿರುವುದರಿಂದ-- 

ಭೀಮಣ್ಣ. ದಿನ್ನ ನಾಲಿಗೆಯನ್ನು ಸುಡಬೇಕು! 

ತಿಟ್ಟ--ಹುಶ್‌, ಶ್‌! ಸದ್ಯ) ಸ್ಕಿ ಸುಮ್ಮನಿರು. 

ಮಾಧವ-್ರಿ (ಮಂತರ NEST ತೋರುತ್ತ, ದರ್ಪ ಮರ್ಯಾದೆ 
ಗಳಿಂದ ಕೂಡಿದ ದೃಷ್ಟಿಯಿಂದ ಎಲ್ಲರನ್ನೂ ಒಂದು ಸಲ ಅವಲೋಕಿಸಿ, ನನಗೆ ನನ್ನ 
ಸ್ಥಾನ ಗೊತ್ತೆಂದೂ, ಅವರು ಅವರ ಸ್ಥಾನಗಳನ್ನು ತಿಳಿಯಬೇಕೆಂದೂ ಹೇಳುವೆನು. 
ಆಮೇಲೆ ನನ್ನ ಮೈದುನ ಭೀಮಣ್ಣನಿಗೆ ಹೇಳಿಕಳುಹಿಸುವೆನು. 

ಭೀಮಣ್ಣ.--ನಿನ್ನ ಹಲ್ಲುಗಳನ್ನು ಉದುರಿಸುವೆನು. 

*ಿಟ್ಟ--ಈಗ ಸುಮ್ಮನಿರು, ಈಗ ಸುಮ್ಮ ನಿರು. 

ಮಾಧವ--ಏಳು ಸೇವಕರು ನನ್ನ ಆಜ್ಞಾ ಧಾರಕರಾಗಿ ಕೂಡಲೇ ಹೊರಡು 
ವರು: ನಾನು ಹುಬ್ಬು ಗಂಟಿಕ್ಕುವೆನು ; ಗಡಿಯಾರಕ್ಕೆ ಕೀಲು ಕೊಡುವೆನು ; ಅಥವಾ 
ನನ್ನ ಸರಪಣಿ--ಇಲ್ಲ, ರತ್ನದ ಉಂಗುರವನ್ನು ನೋಡುತ್ತಿರುವೆನು. ಭೀಮಣ್ಣ 
ಬರುವನು, ದೂರದಿಂದಲೇ ನನಗೆ ನಮಸ್ವೃರಿಸುವನು- 


ಭೀಮಣ್ಣ--ಇವನನ್ನು ಜೀವಸಹಿತ ಬಿಡುವುದೆ ಇನ್ನು ? 


೨೮ | ಪ್ರಬುದ್ಧ ಕರ್ಣಾಟಕ 


ಕಿಟ್ಟಿ ಗಾಡಿಗೆ ಕಟ್ಟಿ ಎಳೆಯಿಸಿದರೂ ಈಗ ನಾವು ಬಾಯಿ ಬಿಡಬಾರದು, 
ಮೌನವಾಗಿರಬೇಕು. ಸ 

ಮಾಧವ--ನನಗೆ ಸಹಜವಾದ ಕಿರುನಗೆಯನ್ನು ನಿಗ್ರಹಿಸಿ ಚ ರತೆ. 
ಗಳನ್ನು ತೋರುವ ದೃಷ್ಟಿಯನ್ನು . ಬೀರಿ, ಹಸ್ತಲಾಘವ ಕೊಡಲು ಕೈಯನ್ನು. ಹೀಗೆ. 
ಮುಂದಕ್ಕೆ ನೀಡುವೆನು-- 

ಭೀಮಣ್ಣ ಆಗ ಭೀಮಣ್ಣನು ನಿನ್ನ ದವಡೆಗೆ ಹೊಡೆಯುವನೊ | 

ಮಾಧವ -ಅವನಿಗೆ ಹೇಳುವೆನು : ನೋಡು ಭೀಮಣ್ಣ, ನನ್ನ ಸುಯೋಗದಿಂದ- 
ನಿನ್ನ ದೊಡ್ಡಪ್ಪನ ಮಗಳನ್ನು, ನಿನ್ನ ತಂಗಿಯನ್ನು ಮದುವೆಯಾಗಿದೇನೆ; ಆದುದ 
ರಿಂದ ನನಗೆ ಮಿಣ ಹೇಳುವ : ಹಕ್ಕು “ನಗೆ Wn 

ಭೀಮಣ್ಣ ನು, ಏನದು? 

ಮಾಧವ--" ನಿನ್ನ ಕುಡಿಯುವ ಪಟ ಬಿಡಬೇಕು.' 

ಭೀಮಣ್ಣ. ತೋ ಗುಲಾಮ 

ಕಿಟ್ಟ-ಸ್ವಲ್ಪ ಸುಮ್ಮನಿರು; ವಾ ನಮ್ಮ ತಮಾಷೆಯ ರಚನೆಯೇ 
ಹಾಳಾಗುವುದು. 
. ಮಾಧವ“ ಅಲ್ಲದೆ, ಇನ್ನೊಬ್ಬ ಅವಿವೇತಿ ಸರದಾರನೊಡನೆ ನೀನು ರ್ಯ 
ಕಾಲಕೆ ಕ್ನೇಪ ಮಾಡುತ್ತಿ ರುವ” 

ಆನಂದ -ನನಗೆ ತಿಳಿಯಿತು ; ಅವನು ಹೇಳುವುದು ನನ್ನ ವಿಚಾರ. 

ಮಾಧವ“ ಅವನ ಹೆಸರು ಆನಂದರಾಯ.'' 

ಆನಂದ--ನಾನು ಆಗಲೇ ಹೇಳಲಿಲ್ಲವೆ, ನಾನೇ .ಎಂದು? ಹಲವರು ನನ್ನನ್ನು 
ಅವಿವೇಕಿ ಎನ್ನು ವರು. | 

ಮಾಧವ-ಓಹೋ, ಇದೇನಿದು, ಈ ಕಾಗದ? . 

(ಕಾಗದವನ್ನು ತೆಗೆದುಕೊಳ್ಳುವನು.) 
ಕಿಟ್ಟಿ--ಕಾಡುಕೋಳಿ, ಪೆ ಪೆದ್ರು ಮುಂಡೇದು, ಬಲೆಯ ಹತ್ತಿರ ಬಂದಿದೆ ಸುಮ್ಮನಿರಿ. 

ಭೀಮಣ್ಣ ಹುಶ್‌, ಸುಮ್ಮನಿರಿ ಹಾಸ್ಯದೇವತೆಯೇ, ಗಟ್ಟಿ ಯಾಗಿ ಓಮನಂತೆ 
ಅವನನ್ನು ಪ್ರೆ ಕ್ರೀರೇಪಿಸು! 

ಮಾಧವ-ನನ್ನ ಜೀವದಾಣೆ, ಇದು ನನ್ನ ಯಜಮಾನಿಯ ಬರಹ : "ಅವಳೆ 
" ಘ'ಗಳ್ಳು "ಮ'ಗತ್ತು "ಈ'ಗಳು ಹೀಗೇ ಇರುವುವು. ಅವಳು. "ಪ ಪ'ವನ್ನು 
ಬರೆಯುವುದು ಹೀಗೆಯೇ. ಇದು ಅವಳ ಬರಹ ಎನು  ವುದರಲ್ಲಿ ಯಾವ ಸುತ 
ಇಲ್ಲ. 


ಮಾಧೂ ಮರುಳು ೨೯ 


ಆನಂದ-ಅವಳ "ಕ'ಗಳು, "ಮ'ಗಳು, "ಈ'ಗಳು ಇವೆಲ್ಲಾ ಏಕೆ? 

'. ಮಾಧವ (ಓದುವನು)--" ಅಜ್ಞಾತನಾದ ನನ್ನ ಪ್ರಿಯನಿಗೆ, "ಇದು ಮತ್ತು 
ನನ್ನ ಇತರ ಪ್ರಾರ್ಥನೆಗಳು ಆಧು wae ಪದಗಳೇ!... ಮುದ್ರೆ 
ಯನ್ನು ಹೊತ್ತಿರುವ ಅರಗೇ, ಕ್ಷಮಿಸು, ನಿನ್ನನ್ನೊಡೆಯುವೆನು . . ಭಾ 
ಹ ಉಪಯೋಗಿಸುವ ಅರುಂಧತಿ ಮುದ್ರೆಯೇ ಇದು: RR ಇದು 
ಯಜಮಾನಿ ಬರೆದ ಕಾಗದವೇ, ಇದು ಯಾರಿಗಿರಬಹುದು ? 

ಕಿಟ್ಟಿ - ಇವನು ಬಿದ್ದ ಬಲೆಗೆ, ಪೂರ್ತಿಯಾಗಿ ಬಿದ್ದ ! 
ಮಾಧವ 
« ದೇವನರಿವನು ಎನ್ನ ಪ್ರೇಮವನು : 
ಯಾರಿಗೆನ್ನು ವೆಯೋ ? 
ಅಧರಗಳೇ ಅಲುಗಬೇಡಿ ; 
ಮಾನವನಾರೂ ಅರಿಯಲಾಗದು.'' 
“ ಮಾನವನಾರೂ ಅರಿಯಲಾಗದು ''--ಮುಂದೆ ಇನ್ನೆ ನಿದೆ? ವೃತ್ತ ಬದಲಾಯಿ 
, ಸಿದೆ-“ ಮಾನವನಾರೂ ಅರಿಯಲಾಗದು ''- ಇದು "ನಗೇ ಆದರೋ, ಮಾಧವ 
ಮೂರ್ತಿ? 
ಭೀಮಣ್ಣ--ಈ ಹೆಗ್ಗಣವನ್ನು ಬಡಿದುಹಾಕಿರೊ! 
ನಾ ಮೆಚ್ಚುವೆಡೆ ಆಜ್ಞೆ ವಿಧಿಸಬಲ್ಟೆ ; 
ಪತಿವ್ರತೆಯ ಖಡ್ಗದಂತಿರುವ ಮೌನ 
ರಕ್ತ ಸುರಿಸದೆ ಎನ್ನ ಎದೆಯ ನಿರಿಯುವುದು ; 
"ಪಫ ಬಭಮ' ಎನ್ನ ಜೀವನವನಾಳುವುದು '' 
ತಿಟ್ಟ--ಇದೊಂದು ಅಸಂಬದ್ದ ಒಗಟಿ. 
ಭೀಮಣ್ಣ--ಒಳ್ಳೆ ಚತುರೆ, ಈ ರಮಾ, 
.. ಮಾಧವ--" ಪಫಬಭಮ' ಎನ್ನ ಜೀವನವನಾಳುವುದು- ಇದೇನಿದು !- ಇರಲಿ, 
ನೋಡೋಣ. 
ಕಿಟ್ಟ--ಎಂಥ ವಿಷದ ಲಡ್ಡುಗೆ ಕೊಟ್ಟಳೋ ಇವನಿಗೆ! 
ಭೀಮಣ್ಣ --ಹೆಜ್ಜೆಹೆಜ್ಜೆಗೂ ಹೇಗೆ ಮುಗ್ಗ ರಿಸುತ್ತಿ ತ್ರಿದಾನೆ ನೋಡು. 
ಮಾಧವ“ ನಾಮೆಚ್ಚು ವೆಡೆ ಆಜ್ಞೆ ನಿಧಿಸಬಲ್ಲೆ, ” ಹೌದು, ಅವಳು ನನ್ನನ್ನು 
ಆಜ್ಞಾ ಫಿಸಬಹುದು : ನಾನಿರುವುದು ಅವಳ ಸೇವೆಯಲ್ಲಿ ; ಅವಳು ನನ್ನ ಮಜಾ 
ಸಾಧಾರಣಬುದ್ಧಿ ಗೂ ಇದು ತಿಳಿಯುವುದು. ಇದರಲ್ಲಿ ಯಾವ ತೊಡಕೂ ಇಲ್ಲ. 


“ 





೩್ಲಿಂ ಪ್ರಬುದ್ಧ ಕರ್ಣಾಟಕ 


ಕೊನೆಯದು, ಪವರ್ಗದ ಅಕ್ಷರಗಳು. ಅವುಗಳ ಅರ್ಥವೇನು? ನನಗೂ ಅವಕ್ಕೂ 
ಏನಾದರೂ ಒಂದು ಸಂಬಂಧ ಅಥವಾ ಹೋಲಿಕೆಯನ್ನು ಕಲ್ರಿಸಬಲ್ಲೆ ನಾದರೆ-- 
ನಿಧಾನ--ಪ, ಫ ಫ ಬೃ ಭ, ಮ-- 

ಭೀಮಣ್ಣ--ಅದರ ಅರ್ಥ ಹೇಳು ನೋಡೋಣ. ಅವನ ಬುದ್ಧಿ ಇನ್ನು; 
ಮುಂದೆ ಓಡುವುದಿಲ್ಲ. 

ಕಿಟ್ಟಿ —ಹಾಗೆನ ನ ಬೇಡ, ಈ ನಾಯಿ ಏನನ್ನ ದರೂ ಬೊಗಳಿಯೇ ಬೊಗಳುವುದು: 

ಮಾಧವ--ಪವರ್ಗವನ್ನು ಕೊನೆಯಿಂದ "ಓದಕ್ಕೆ, ಓದಿದರೆ--" ಮ” ಮೊದ 
ಲನೆಯ ಅಕ್ಷರವಾಗುವುದು. - * "ಮಾ'--ಆಹಾ ! ಅದೇ ನನ್ನ ಹೆಸರಿನ ಮೊದಲನೆಯ. 
ಅಕ್ಷ ರ. 

ಕಿಟ್ಟ ನಾನು ಹೇಳಲಿಲ್ಲವೇ- ನನ್ನಾ ದರೂ ಪತ್ರೈ ಮಾಡುವನೆಂದು ? ತಪ್ಪು 
ದಾರಿಯನ್ನು ಹಿಡಿಯುವುದರಲ್ಲಿ ಇದು ಬಹು ಶಕ್ತನಾದ ನಾಯಿ. ಹ 

ಮಾಧವ "ಮಾ ’ ಮೊದಲನೆಯ ಅಕ ಕ್ಷರವೇನೋ ಸರಿ; ಆದರೆ ಮುಂದಿನ 

ಅಕ್ಷ ರಗಳು ಸರಿಯಾಗಿಲ್ಲ; ಅವನ್ನು ಪರೀಕ್ಷೆ ಮಾಡಬೇಕು. ಆ ಮೇಲೆ " ಘು ಬತ್ತ 
ಬದಲು." ಭ' ಬಂದಿದೆ.. 

ಕಿಟ್ಟಿ ನಿನಗೆ ಕಡೆಗೆ ಬರುವುದು ಒಂದೇ. ಭಿ 

ಭೀಮಣ್ಣ--ಅವನನ್ನು ಬಡಿದುಹಾಕಿ, "ಅಯ್ಯೋ ಎನ್ನಿ ಸಬೇಕು. ಅಷ್ಟು 
ಮಾಡದೆ ಬಿಡುವೆನೇ ನಾನು! 

ಮಾಧವ--ಅದರ ಮುಂದಿನ ಅಕ್ಷ ರವೂ ಸರಿಯಾಗಿಲ್ಲ. ಇದೇನೆಂದು ಕಾಣಲಿ. 

ಕಿಟ್ಟಿ ನಿನ್ನ ಬೆನ್ನಿ ನಲ್ಲಿ ಎರಡು ಕಣ್ಣು ಗಳಿದ್ದರೆ ನಿನ್ನ ಹಿಂದೆ ಬರುವ ಅನಿಷ್ಟ 
ವನ್ನ ಲ್ಲಾ ಕಾಣಬಹುದಾಗಿತ್ತು. 

ಮಾಧವ--“ ಪ, ಫ್ರ ಬ ಭ್ರ ಮ--ಈ ವೇಷ ಮೊದಲನೇಷದ ಹಾಗಲ್ಲ. 


ಇದು ಹೇಗಾದರೂ ನನ್ನ ಹೆಸರಿಗೆ. ಅನ್ವಯಿಸುವಂತೆ: ಮಾಡಬೇಕು. : ಇವನ್ನು 


ಕಡೆಯಿಂದ ಓದಿದರೆ ಮೊದಲಕ್ಷರ “ಮ”; ಅದರಿಂದಲೇ ನನ್ನ ಹೆಸರು ಆರಂಭಿಸು 

ವುದು. ಇಲ್ಲಿಯೂ ಐದು ಅಕ್ಟರಗಳು; ನನ್ನ ಹೆಸರಿನಲ್ಲಿಯೂ ಐದು ಅಕ್ಷರಗಳು; 

ಆದುದರಿಂದ ಈ ಪವರ್ಗದಿಂದ ನನ್ನನ್ನೆ ಸಂಬೋಧಿಸಿರುವಳು. ಸೆರಿ, ಇನ್ನು ಗದ್ಯಭಾಗ. 
(ಓದುವನು) 

ಇದು ನಿನಗೆ ತಲಪಿದರೆ, ಆಲೋಚಿಸು, ನನ್ನ ಅದೃಷ್ಟಭಾಗ್ಯ ನಿನಗೆ ಹೆಚ್ಚಿ ನದು | 

ಆದರೆ ದೊಡ್ಡ ಸ್ಮಿಕೆಗೆ ಹೆದರಬೇಡ ; ಕೆಲವರು ಹುಟ್ಟುವಾಗಲೇ ದೊಡ್ಡವರು ; ಕೆಲವರು: 

ದೊಡ್ಡ ತನವನ್ನು ಸಂಪಾದಿಸುವರು ; ಇನ್ನು ಕೆಲವರ ಮೇಲೆ ದೊಡ್ಡ ತನ ಬಂದು ಬೀಳು: 


ಮಾಧೂ ಮರುಳು ೩೧ 


ವುದು. ವಿಧಿಯು ನಿನ್ನನ್ನು ಸೈತೆರೆದು ಕರೆಯುವುದು. ಧೈರ್ಯದಿಂದ ಆಲಂಗಿಸು ; 
ಮುಂದೆ ಬರುವ ಭಾಗ್ಯಕ್ಕೆ ನೀನು ಅನುವಾಗಬೇಕಾದಲ್ಲಿ ನಿನ್ನ "ಅಳುಮೋರೆಯನ್ನು ' 
ಬಿಡು, ಹೊಸತಾಗಿ ಅರಳಿರುವ ಹೂವಿನಂತೆ ಹರ್ಷವನ್ನು ಬೀರು. ಬಂಧುಗಳೊಡನೆ 
ಜಗಳವಾಡು ; ಸೇವಕರ ಮೇಲೆ ರೇಗು ; ನಿನ್ನ ನಾಲಗೆ ದೊಡ್ಡ ವಾದಗಳನ್ನು ಹೂಡಲಿ ; 
ಶ್ರೀಮಂತನಂತೆ ನಟನೆಮಾಡು ; ನಿನಗೋಸ್ಟೆರ- ಯಾರು ನಿಟ್ಟುಸಿರುಬಿಡುವಳೋ 
ಅವಳು ಹೇಳುವ ನೀತಿ ಇದು ; ಕೆಂಪು ಅಂಚಿನ ಕಲಾಬತ್ತು ಪಂಜೆಯನ್ನು ಉಟ್ಟುಕೊಳ್ಳ 
ಬೇಳೆಂದು,. ಸರಿಗೆ ರುಮಾಲು ಧರಿಸೆಬೇಕೆಂದು ಹೇಳಿದವರು ಯಾರು ಜ್ಞಾ ಪಿಸಿಕೊ. 
ಜೋಡೀದಾರನಾಗುವ ಆಸೆ ಇದ್ದರೆ, ಆದಂತೆಯೆ ಸರಿ. ಇಲ್ಲವಾದರೆ ಪಾರುಪತ್ವೆಗಾರ 
ನಾಗಿಯೆ ಉಳಿಯುವೆ, ಸೇವಕರ ಒಡನಾಡಿಯಾಗಿರುವೆ, ಭಾಗ್ಯದೇವತೆಯ ಹಸ್ತ ವನ್ನು 
ಮುಟ್ಟಿಲೂ ನೀನು ಅನರ್ಹನಾಗುವೆ. ನಿನ್ನ ಸೇವಾವೃತ್ತಿ Wn ಬದಲು ತೆಗೆದು 
ಕೊಳ್ಳಲು ಸಿದ್ದಳಾಗಿರುವ, 

ಶ್ರೀಮಂತಳಾದ-ಅಸುಖಿ 

ಯಾವ ಬೆಳಕಿನಲ್ಲಿಯೂ ಇದಕ್ಕಿಂತ ಹೆಚ್ಚು ಏನನ್ನು ಕಾಣಬಲ್ಲೆವು. ಅದು 
ಸ್ಪಷ್ಠ ಸ್ಸೈವಾಗಿಯೇ ಇದೆ. ನಾನು ಗರ್ವದಿಂದರೇ. ಇರುಷೆನು ; ವಿವೇತಿಗಳ ಗ್ರಂಥ 
ಗಳನ್ನೂ ದುವೆನು] ಭೀಮಣ್ಣ ನನ್ನು ಜಗಳದಲ್ಲಿ ತುಳಿಯುವೆನು ; ಸೇವಕರ ಸಹವಾಸ 
ವನ್ನು ``ೂರಮಾಡುವೆನು ; ಸ್ವಲ್ಪ ವೂ ತಪ್ಪ ದೆ ಮೇಲೆ ವರ್ಣಿಸಿರುವ ಮನುಷ್ಯನೇ 
ಆಗುತೆನು. ಈಗ ನಾನು $೪ಸೇಡಿಯಾಗುವುದಿಲ್ಲ. ಪ್ರತಿಯೊಂದು ಕಾರಣವೂ 
ಹೇಳುವುದು ಒಂದನ್ನೆ ನನ್ನಲ್ಲಿ ನನ್ನ ಮೆಟಮಾಗೆ : po ಜರತಾರಿ 
ಪಂಜೆಯನ್ನು ಡು ಎಂದು ಹೇಳಿದವಳು. ಅವಳೇ ; : ಸರಿಗೆ ರುಮಾಲು- ನನ್ನ ತಲೆಗೆ 
ಒಪ್ಪುತ್ತದೆ. ಎಂದು ಸೂಚಿಸಿದವಳು ಅವಳೇ ; ಅವಳಿಗೆ ನನ್ನಲ್ಲಿರುವ ಅನುರಾಗ 
ಇದರಲ್ಲಿಯೇ ವ್ಯಕ್ತವಾಗುವುದು. ಈ ಬಟ್ಟೆಗಳು ಅವಳಿಗೆ ಇಷ್ಟವಾಗಿರಬೇಕು. 
ಆದುದರಿಂದಲೇ ಅವುಗಳನ್ನು ನಾನು ಧರಿಸಬೇಕೆಂದು ಅವಳು ಹೇಳುವಳು. ' ನನ್ನ 
ಗ್ರಹಗಳು ಈಗ ಉಚ್ಚ ದಲ್ಲಿರಬೇಕು. ಅವುಗಳಿಗೆ ನಮಸ್ಕಾರ. ಈಗ ನಾನು ಪರಮ 
ಸುಖಿ. ಜರತಾರಿಪಂಜೆ ಉಟ್ಟು, ಸೆರಿಗೆ ರುಮಾಲು ಧರಿಸಿದ ಕೂಡಲೆ ನನ್ನ “ಗರ್ವ 
ಏರುವುದು, ನನ್ನ ವರ್ತನೆ ಚಿತ ತ್ರವಾಗುವುದು. ನನ್ನ ಗ್ರಹಗಳನ್ನು ಎಷ್ಟು 
ಪೂಜಿಸಿದರೂ ಸಾಲದು. ಪುನಃ ಏನೋ ಸ್ವಲ್ಪ ಬರವಣಿಗೆ ಇದೆ. 

(ಹಡನ) 

ನಾನು ಯಾರೆಂದು ನಿನಗೆ ತಿಳಿಯಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ನನ್ನ 

ಪ್ರೇಮವನ್ನು : ಸ್ವೀಕರಿಸುವೆಯಾದರೆ, ಅದು ನಿನ್ನ ಕಿರುನಗೆಯಲ್ಲಿ ವ್ಯಕ್ತ ವಾಗಲಿ; 


ತ್ಠಿ೨ ಪ್ರಬುದ್ಧ ಕರ್ಣಾಟಕ 


ಕಿರುನಗೆ ನಿನ್ನ ಮುಖಕ್ಕೆ ಚೆನ್ನಾಗಿ ಒಪ್ಪುತ್ತದೆ. ಆದುದರಿಂದ ನೀನು ನನ್ನ ಮುಂದೆ 
ಬರುವಾಗ ಕಿರುನಗೆಯನ್ನು ಬೀರುತ್ತಲೇ ಇರಬೇಕು--ಎಂದು ನನ್ನ 'ಪ್ರೇಮಮೂರ್ತಿ 
ಯಲ್ಲಿ ನನ್ನ ಕೋರಿಕೆ.'' 

ದೇವದೇವ ನಿನಗೆ ನಮಿಸುವೆನು. ಇನ್ನು ಮುಂದೆ ನನ್ನ ಮುಖದಲ್ಲಿ ಕಿರುನಗೆ 
ಸೆಲಸಿಯೇ ಇರುವುದು. ನೀನು ಹೇಳಿರುವಂತೆಯೇ ಪ್ರತಿಯೊಂದನ್ನೂ ಮಾಡುವೆನು. 

[ಹೋಗುವನು] 

ಕಿಟ್ಟಿಒಂದು ಸಾವಿರ ರೂಪಾಯಿ ಕೊಟ್ಟರೂ ಇಂಥ " ತಮಾಷೆ ಇನ್ನು 
ಸಿಗುವುದಿಲ್ಲ. 

ಭೀಮಣ್ಣ --ಇದೊಂದೇ ಸಾಕು; ರಮೆಯನ್ನು ಕೂಡಲೇ ಮದುವೆಯಾಗಲು 
ನಾನು ಸಿದ್ಧ. 

ಆನಂದ--ನಾನೂ ಸಿದ್ದ ತ 

ಭೀಮಣ್ಣ. —ಅವಳು ಇನ್ನು ಯಾವ ಬಳುವಳಿಯನ್ನೂ ತರಬೇಕಾಗಿಲ್ಲ. ಈ 
ಬಗೆಯಲ್ಲಿ ಇನ್ನೊಂದು ತಮಾಷೆ ಮಾಡಿದರೆ ಸಾಕು. 

ಆನಂದ ನನಗಾದರೂ ಅಷ್ಟೆ. 

ಕಿಟ್ಟಿ--ಇಂಥ ಮರುಳು ಮೃಗಗಳನ್ನು ಹಿಡಿಯುವ ಬೇಟೆನಾಯಿ ಇಲ್ಲೆ 6 
ಖರುತ್ತಿದೆ. 

(ರಮಾಬಾಯಿ ಬರುವಳು) 

ಭೀಮಣ್ಣ--ರಮಾ, ನಿನಗೆ ಶರಣು, ತೆರಣು. 

ಆನಂದ--ನಾನೂ, ನಿನಗೆ ಶರಣು, ಶರಣು. 

ಭೀಮಣ್ಣ --ಇಂದಿನಿಂದ ನಾನು ನಿನ್ನ ಸೇವಕ. 

ಆನಂದ- ನಾನೂ, ನಿನ್ನ ಸೇವಕ. 

ಭೀಮಣ್ಣ ಎಂಥ ಕನಸಿನ ಜಾಲದಲ್ಲಿ ಅವನನ್ನು ಬಂಧಿಸಿರುವೆ. ಈ ಕನಸು 
“ಒಡೆದ ಕೂಡಲೆ ಅವನಿಗೆ ಹುಚ್ಚು ಹಿಡಿಯುವುದು ಖಂಡಿತ. 

ರಮಾ- ನನಗೆ ನಿಜ ಹೇಳಿ. ಅದರಿಂದ ಅವನ ಮೇಲೆ ಪರಿಣಾಮವಾಗಿದೆಯೋ ? 

ಭೀಮಣ್ಣ ಖಂಡಿತವಾಗಿ. 

ರಮಾ- ಈ ಆಟದ ಫಲವನ್ನು ನೋಡುವ ಇಚ್ಛೆ ಇರುವುದಾದರೆ ಅವನು 
“ಯಜಮಾನಿಯ ಬಳಿಗೆ ಹೋಗುವುದನ್ನು . ಗಮನಿಸಿ. - ಅವಳಿಗೆ ಜರತಾರಿ, ಕೆಂಪು 
ಬಣ್ಣ ಕಂಡರೆ ಆಗುವುದಿಲ್ಲ. ಸರಿಗೆ Es ಅವಳಿಗೂ ಬದ್ಧದ್ವೇಷ. ಈಗ 
ಅವಳಿಗೆ ಆಲಸ್ಯೆ, ಮನಸ್ಸಿಗೆ ಹಿತವಿಲ್ಲ. ಅವನ ಕಿರುನಗೆ ಅವಳಿಗೆ “ಕೇಕಾಗಿಲ್ಲ: 


ಮಾಧೂ ಮರುಳು ಶ್ಳಿಷ್ಠಿ 


ಅವಳು ಅವನನ್ನು ತುಚ್ಛವಾಗಿ ಕಾಣುವುದು ಖಂಡಿತ. ಇದನ್ನೆಲ್ಲಾ. ನೋಡುವ 
ಆಸೆ ಇದ್ದರೆ, ನನ್ನ NR ಬನ್ನಿ. 


ಭೀಮಣ್ಣ “ನ್ನ ನ್ನು ಹಂಬಾಲಿಸುವುದಾದರೆ, ನರಕಕ್ಕಾದರೂ ಸ ನಾನು 
ಸಿದ್ಧ. 
' ಆನಂದ-ಸಾನೂ ನಿನ್ನ ಸಂಗಡ ಬರುತ್ತೇನೆ. 
ತೆರೆ 


ee. 


ದೃತ್ಯ ೩ 
(ತೋಟದ ಇನ್ನೊಂದು ಭಾಗ. ಯಜಮಾನಿ, ರಮಾಬಾಯಿ ಬರುವರು) 
ಯಜಮಾನಿ--ಮಾಧವಮೂರ್ತಿ ಎಲ್ಲಿ? ನನ್ನ ನ್ನ ಅದೃಷ್ಠ ಕ್ಕ ಸ ಸರಿಯಾಗಿ ಸಿಕ್ಕಿ ದಾನೆ 
ಅವನು. ಅವನ ಗಾಂಭೀರ್ಯ, ಸೆ ಸೌಜನ್ಯ ನನ್ನ ಸ್ಥಿ ತಿಗೆ ಸರಿಯಾಗಿ ಹೊಂದುತ್ತದೆ. 
ಎಲ್ಲಿ ಮಾಧವಮೂರ್ತಿ ? 
ರಮಾ--ತಾಯಿ, ಬರುತ್ತಿ ದ್ದಾನೆ. ಆದರೆ ಅವನ ಸ್ಥಿ ತಿ ಸ್ವಲ್ಪ ವಿಚಿತ್ರವಾಗಿದೆ. 
ಅವನಿಗೆ ಪಿಶಾಚಿ ಹಿಡಿದಿರಬಹುದು. 
ಯಜ.--ಏನು ಸಮಾಚಾರ? ಹುಚ್ಚಾಪಟ್ಟೆ ಕೂಗುವನೇನು? 
ರಮಾ--ಇಲ್ಲ ತಾಯಿ; ಯಾವಾಗಲೂ “ಕರುನಗೆಯನ್ನು ಬೀರುತ್ತಿದಾನೆ, 
ಅವನು ಬರುವ ಸಮಯಕ್ಕೆ ನಿಮ್ಮ ಬಳಿಯಲ್ಲಿ ಸೇವಕರು : ಇರುವುದು ಮೇಲು, 
ಖಂಡಿತವಾಗಿ ಅವನ ಜ್ಞಾನ ಶುದ್ಧ ವಾಗಿಲ್ಲಿ. 
ಯಜ.--ಹೋಗಿ ಅವನನ್ನು ಕರೆದುಕೊಂಡು ಬಾ. (ರಮಾಬಾಯಿ ಹೋಗುವಳು) 
ನಾನೂ ಅವನಂತೆಯೇ 'ಹುಚ್ಚಿ. ನನ್ನ ಹುಚ್ಚಿಗೆ ದುಃಖ ಮೂಲವಾಗಿದ್ದರೆ, ಅವನ 
ಹುಚ್ಚಿಗೆ ಸಂತೋಷ ಮೂಲವಾಗಿದೆ. 
J. (ರಮಾಬಾಯಿ, ಮಾಧವಮೂರ್ತಿ ಬರುವರು) 
ಯಜ.--ಮಾಧವಮೂರ್ತಿ, kA ೇೀಮವೆ? 
ಮಾಧವ-ಹೊ! ಹೊ!... 
[ಎಂದು ಕಿರುನಗೆ ಬೀರುವನು] 
ಯಜ.--ಇದೇನು! ಈ ನಗು! ನಾನು ನಿನಗೆ ಹೇಳಿಕಳುಹಿಸಿರುವುದು ದುಃಖ 
ಮಯವಾದ ಸಂದರ್ಭದಲ್ಲಿ. 
ಮಾಧವ--ದುಃ8ಖಮಯವಾದ ಸೆಂದರ್ಭವೆ! ನಾನೂ ದುಃಖಿತನಾಗಿ: ಇರ 
4 ಬಲ್ಲೆ , ಈ ಸರಿಗೆ ರುಮಾಲು ಬಹು ಭಾರ, ತಲೆ: ನೋಯುತ್ತಿದೆ; ಆದರೇನು? 


3 
4 





೩೪ ಪ್ರಬುದ್ಧ ಕರ್ಣಾಟಕ 


ಅದರಿಂದ ಒಬ್ಬರಿಗೆ ಸಂತೋಷವಾದರೂ ಸಾಕು. ನನಗೆ ಚೆನ್ನಾ ಗಿ ನೆನಪಿಗೆ 
ಬರುತ್ತದೆ: “ ಒಬ್ಬರನ್ನು ಸಂಶೋಷಪಡಿಸಿದರೆ, ಎಲ್ಲರನ್ನು ಸಂತೋಷಪಡಿಸಿದಂತೆ '' 
ಎನ್ನುವ ಮಾತು. 
ಯಜ.--ಮೂರ್ತಿ, ನಿನ್ನ ದೇಹಸ್ಥಿತಿ ಹೇಗಿದೆ? ನಿನಗೆ ಏನು ಕಾಯಿಲೆ? 
ಮಾಧವ- ನನ್ನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಯಾವುವೂ ಇಲ್ಲ. ಅದು 
ಅವನ ಕೈಯನ್ನೆ€ ಸೇರಿತು. ಆಜ್ಞೆಗಳೆಲ್ಲ ನಡೆಸಲ್ಪಡುತ್ತವೆ. ಆ ಬರಹ ಎಲ್ಲರಿಗೂ 
ತಿಳಿದದ್ದು ಎಂದು ನನ್ನ ಭಾವನೆ. 
ಯಜ.--ಮಾಧವಮೂರ್ತಿ, ಹೋಗಿ ಹಾಸಿಗೆಯಲ್ಲಿ ಮಲಗುವೆಯಾ ? 
ಮಾಧವ ಹಾನಿಗೆ! ಆಗಲಿ, ಹಾಗೇ ಆಗಲಿ. 
ಯಜ.--ದೇವರೇ ನನ್ನನ್ನು ಕಾಪಾಡಬೇಕು. ಇದೇಕೆ ಇಷ್ಟು ನಗು? 
ಕೈಗಳನ್ನು ಇಷ್ಟುಬಾರಿ ಮುತ್ತಿಡುವುದೇಕೆ ! 
ರಮಾ--ಮಾಧವಮೂರ್ತಿ, ಕ್ಲೇಮವಾಗಿದ್ದಿ ಯಾ? 
ಮಾಧವ--ಎಲ್ಲವು ನೀನು ಹೇಳಿದಂತೆ ಆಗಲಿ! ಹೌದು, ಹೌದು. ನವಿಲುಗಳು. 
ಕೆಂಬೂತಕ್ಕೆ ಉತ್ತರಕೊಡುತ್ತಿವೆ. 
ರಮಾ--ಯಜಮಾನಿಯ ಮುಂದೆ ಇದೇತಕ್ಕೆ ಈ ವಿಚಿತ್ರ ನಡತೆ, ಈ 
ಧಾರ್ಷ್ಟ ? 
ಮಾಧವ" ದೊಡ್ಡ ದನ್ನು ಕಂಡು | ಹೆದರಬೇಡ '' ಎಂದು ಬರೆದಿದ್ದುದು 
ಸರಿಯಾಗಿತ್ತು. 
ಯಜ.--ಮಾಧವಮೂರ್ತಿ, ನಿನ್ನ ಮಾತಿನ ಅರ್ಥವಾದರೂ ಏನು? 
ಮಾಧವ--“ ಕೆಲವರು ಹುಟ್ಟುವಾಗಲೇ ದೊಡ್ಡವರು.” 
ಯಜ.-ಏನೆಂದೆ? 
ಮಾಧವ--“ ಕೆಲವರು ದೊಡ್ಡ ತನವನ್ನು ಸೆಂಪಾದಿಸುವರು.” 
ಯಜ.--ಏನು ನೀನು ಹೇಳುವುದು? 
ಮಾಧವ“ ಕೆಲವರ ಮೇಲೆ ದೊಡ್ಡ ತನ ಬಂದು ಬೀಳುವುದು.” 
ಯಜ.--ದೇವರೇ ನಿನ್ನ ಬುದ್ದಿ ಯನ್ನು ನಗೆ ಮಾಡಬೇಕು! 
ಮಾಧವ“ ಕೆಂಪಂಚಿನ ಕಲಾಬತ್ತು ಪಂಜೆಯನ್ನು ಡು ಎಂದು ಹೇಳಿದವರು. 
ಯಾರು ಜ್ಞಾ ಪಿಸಿಕೊ.” 
ಯಜ.--ಕೆಂಪಂಚಿನ ಕಲಾಬತ್ತಿನ ಪಂಜೆ! 


ಮಾಧೂ ಮರುಳು 2೫ 


ಮಾಧವ“ ನೀನು ಸರಿಗೆ ರುಮಾಲು ಧರಿಸಿರುವುದನ್ನು ನೋಡಲು ಆಶಿಸಿ 
ದವರು ಯಾರು...” i 
ಯಜ.- ಸರಿಗೆ ರುಮಾಲು |! 
ಮಾಧವ--" ನೀನು ಮನಸ್ಸುಮಾಡಿದರೆ ದೊಡ್ಡ ಮನುಷ್ಯನಾದಂತೆಯೇ ಸರಿ”. 
ಯಜ.- ಇದೇನು, ಈ ಅಸಂಬದ್ದ ವಾದ ಮಾತು? 
ಮಾಧವ-“ ಇಲ್ಲವಾದರೆ, ನೀನು ಸೇವಕನಾಗಿಯೇ ಉಳಿಯುವೆ.'' 
ಯಜ. ಸರಿ, ಸರಿ; ಇವನಿಗೆ ಹುಚ್ಚೆ € ಹಿಡಿದಿದೆ. . . . 
(ಕೂತಿದ್ದವಳು ಎದ್ದು ಹೋಗುತ್ತಾ) 


ರಮಾಬಾಯಿ ಈತನನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ನನ್ನ ಚಿಕ್ಕಪ್ಪನ 
ಮಗ ಭೀಮಣ್ಣನೆಲ್ಲಿ? ನನ್ನವರು ಕೆಲವರು ಈತನನ್ನು ವಿಶೇಷ ಎಚ್ಚರಿಕೆಯಿಂದ 
ನೋಡಿಕೊಳ್ಳಬೇಕು. ನನ್ನ ಜೋಡಿಗ್ರಾಮಗಳಲ್ಲಿ ಅರ್ಧಭಾಗ ಹೋದರೂ ನಷ್ಟವಿಲ್ಲ. 
ಈತನಿಗೆ ಹುಚ್ಚು ಹಿಡಿಯದೆ ಇರಲಿ. 
(ಯಜಮಾನಿ, ರಮಾಬಾಯಿ ಹೋಗುವರು) 


[ಮಾಧವಮೂರ್ತಿ ಬಹಳ ತೃಪ್ತನಾಗಿ ಗರ್ವಸಂತೋಷಗಳಿಂದ ತುಂಬಿದವನಾಗಿ ಹಾವಭಾವ 
ಗಳನ್ನು ತೋರುತ್ತ ಲಿರುವನು.] 


ಮಾಧವ--ಓಹೊ, ಹೊ! ನನ್ನ ಸಮೀಪಕ್ಕೆ ಬರುವೆಯೋ ಈಗ ನೀನು? 
ನನ್ನ ನ್ನು ನೋಡಿಕೊಳ್ಳುವುದಕ್ಕೆ ಭೀಮಣ್ಣಿನೇ ಆಗಬೇಕು! ಆ ಕಾಗದಕ್ಕೂ ಈ 
ಮಾತಿಗೂ ಸರಿಹೋಗುತ್ತದೆ. ಉದ್ದೆ €ಶಪೂರ್ವಕವಾಗಿಯೇ ಅವನನ್ನು ಕಳುಹಿಸು 
ತ್ರಿದಾಳೆ ; ಅವನು ಬರಲಿ, ನಾನು ರೇಗುತ್ತೇನೆ. ಆ ಕಾಗದದಲ್ಲಿ ಅವಳು ಹೇಳುವುದು 
ಅದನ್ನೆ : py ನಿನ್ನ ನಮ್ರತೆಯನ್ನು ಬಿಡು, ಬಂಧುಗಳೊಡನೆ ಜಗಳವಾಡು ; ಸೇವಕರ 
ಮೇಲೆ ರೇಗು; ಘನವಾದ ದೊಡ್ಡ ಮಾತುಗಳನ್ನಾ ಡು; ನಿನ್ನ ನಡೆನುಡಿ ಸ್ವಲ್ಪ 
ವಿಚಿತ್ರವಾಗಿರಲಿ'' ಹೀಗೆ ಹೇಳಿ, ಯಾವ ರೀತಿ ಇರಬೇಕು ಎಂದು ವರ್ಣಿಸಿದಾಳೆ ; 
ಮುಖದಲ್ಲಿ ಗಾಂಭೀರ್ಯ, ಪೂಜ್ಯರಾದವರ ನಡೆ; ಅರಸುಮನೆತನದವರಂತೆ 
ನಿಧಾನವಾದ ಮಾತು, ಇತ್ಯಾದಿ. ನಾನು ಅವಳನ್ನು ಹಿಡಿದಂತೆಯೇ ಆಯಿತು. ಆದರೆ 
ಇದೆಲ್ಲ ಈಶ್ವರನ ಇಚ್ಛೆ, ಅವನನ್ನು ನಾನು ಪೂಜಿಸಬೇಕು. ಈಗ ತಾನೆ ಅವಳು 
ಇಲ್ಲಿಂದ ಹೋಗುವಾಗ “ ಈತನನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ '' ಎಂದು 
ಹೇಳಿದಳು. " ಈತನನ್ನು ”, ಮಾಧವಮೂರ್ತಿಯನ್ನಲ್ಲ, ಸೇವಕನನ್ನಲ್ಲ 
೪ ಈತನನ್ನು ”. ಇನ್ನೇನು, ಎಲ್ಲವೂ ಒಟ್ಟುಗೂಡುತ್ತವೆ; ಹೊಂದಿಕೊಳ್ಳುತ್ತವೆ. 


೩೬ ಪ್ರಬುದ್ಧ ಕರ್ಣಾಟಕ 
ಎ 


ಯಾವ ಸಂಶಯವೂ ಇಲ್ಲ-ಎಳ್ಳಷ್ಟು, ಸಾಸುವೆಯಷ್ಟೂ ಸಂಶಯಕ್ಕೆ ಮಾರ್ಗವಿಲ್ಲ. 
ಇನ್ನು ಅಡಚಣೆಯಾಗಲಿ, ಅಪನಂಬಿಕೆಯಾಗಲಿ, ಅಪಾಯವಾಗಲಿ--ಯಾವುದೂ 
ಇಲ್ಲ--ಇನ್ನೇನು? ನನ್ನ ಆಸೆಗಳ ಪೂರೈಕೆಗೂ ನನಗೂ ಮಧ್ಯೆ ಯಾವುದೂ ಬರಲಾ 
ರದು. ಇದು ನನ್ನ ಪ್ರಯತ್ನದ ಫಲವಲ್ಲ. ಈಶ್ವರಸಂಕಲ್ಪ ; ಅವನನ್ನು ಸ್ಮುತಿಸ 
ಬೇಕು. 
(ರಮಾಬಾಯಿ, ಭೀಮಣ್ಣ K ನಕಲಿಕಿಟ್ಟ ಬರುವರು) 

ಭೀಮಣ್ಣ--ದೇವರಾಣೆ! ಎಲ್ಲಿ ಅವನು? ನರಕದಲ್ಲಿರುವ ಪಿಶಾಚಿಗಳೆಲ್ಲ ಅವನ 
ಲ್ಲಿದ್ದರೂ ಸರಿ, ನಾನು ಮಾತನಾಡಿಸುತ್ತೇನೆ. 

ನಕಲಿಕಿಟ್ಟಿ--ಇಗೋ ! ಇಲ್ಲಿ, ಇಲ್ಲಿ! ಹೇಗೆ ಸ್ವಾಮಿ ಇದ್ದೀರಿ? ಏನಯ್ಯ 
ನಿನ್ನ ದೇಹಸ್ಥಿ ಹೇಗಿದೆ ? 

ಮಾಧವ-ತೊಲಗಿ, ತೊಲಗಿ! ನಿಮ್ಮನ್ನು ಕರೆದವರು ಯಾರು? ನಾನು 
ಏಕಾಂತದಲ್ಲಿದೇನೆ. ನನ್ನ ಗೊಡವೆ ನಿಮಗೇಕೆ? ತೊಲಗಿ, ತೊಲಗಿ! 

ರಮಾ-ಇನೆನನ್ನು ಹಿಡಿದಿರುವ ಪಿಶಾಚಿ ಏನು ಗಟ್ಟಿ! ಅದರ ಮಾತಿನ 
ಜೋರು ನೋಡಿ! ನಾನು ಹೇಳಲಿಲ್ಲವೆ, ನಿಮಗೆ? ಅವನನ್ನು ನೀನು ಎಚ್ಚರಿಕೆಯಿಂದ 
ನೋಡಿಕೊಳ್ಳಬೇಕೆಂದು ಯಜಮಾನಿ ನಿನ್ನನ್ನು ಪ್ರಾರ್ಥಿಸಿರುವಳು. 

ಮಾಧವ- ಆಹಾ! ಆಹಾ! ಅವಳು ಹಾಗೆ ಹೇಳಿದಳೇನು? 

ಭೀಮಣ್ಣ- ಸಾಕು, ಸಾಕು : ಉಶ್‌ ! ಉಶ್‌ !! ಬಹಳ ಮೃದುವಾಗಿ ಅವನನ್ನು 
ಮಾತನಾಡಿಸಬೇಕು. ಆ ಕೆಲಸ ನನಗೆ ಬಿಡಿ. ಮಾಧು, ಹೇಗಿರುವೆಯಪ್ಪ ? ನಿನ್ನ 
ದೇಹಸಿತಿ ಹೇಗಿದೆ? ಏನಯ್ಯ, ಪಿಶಾಚಿಯನ್ನು ಬಡಿದು ಓಡಿಸಬೇಕು. ಅದು 
ಮನುಷ, ಹವರ್ಗಕ್ಕೇ ಶತ್ರು: ವಲ್ಲವೆ. ಯೋಚನೆಮಾಡು. 

ಮಾಧವ ನೀನು Se NS ನಿನಗೆ ಗೊತ್ತೋ? 

ರಮಾ- ಭಲಾ, ಭಲಾ! ನೋಡಿದೆಯಾ, ಪಿಶಾಚಿಯನ್ನು ಬೈದರೆ ಇವನ 

ಮನಸ್ಸು ಹೇಗೆ ಅಳುಕುತ್ತದೆ! ಇವನಿಗೆ ಪಿಶಾಚಿ ಹಿಡಿಯದೇ ಇರಲಿ ಎಂದು ದೇವರಿಗೆ 
ಮೊರೆ ಇಡಬೇಕು. 

ತಿಟ್ಟಿ--ಇವನ ರಕ್ತವನ್ನು ಪರೀಕ್ಲೆ ಮಾಡಿಸಬೇಕು." 

ರಮಾ- ಅದಕ್ಕೇನು, ಬದುಕಿದ್ದರೆ, ನಾಳೆ ಚೆಳಗಾಗಲಿ. ಯಜಮಾನಿಗೆ ಇವನನ್ನು 
ಕಳೆದುಕೊಳ್ಳುವುದರಲ್ಲಿ ಇಷ್ಟವಿಲ್ಲ. 

ಮಾಧವ- ಏನಂದೆ .. . ಯಜಮಾನಿ . . .? 

ರಮಾ--ರಾಮ, ರಾಮ! ಸರಿಹೋಯಿತು ! 


ಮಾಧೂ ಮರುಳು ತಿ 


ಭೀಮಣ್ಣಿ- ಮಹಾತಾಯಿ, ಸುಮ್ಮನಿರು. ಹೀಗಲ್ಲ ಇದರ ಮಾರ್ಗ. 

ನೋಡಿದೆಯಾ ನಿನ್ನ ಮಾತಿನ ಪರಿಣಾಮವನ್ನು ! ಅವನ ಪ್ರಸಂಗವನ್ನು ನನಗೆ ಬಿಡಿ. 
ಕಿಟ್ಟಿ-ನಯ. ಬಿಟ್ಟು ಬೇರೆ ದಾರಿಯಿಲ್ಲ. ನಿಧಾನ, ಷಃ pA ಒರಟು 

ಪಿಶಾಚಿ; "ಅದಕ್ಕೆ i ಪ್ರಯೋಜನವಿಲ್ಲ. 

ಭೀಮಣ್ಣ--ಏನಯ್ಯ ಮೂರ್ತಿ, ಹೇಗಯ್ಯ ಇದೀಯೆ? . . . ಮಾಧೂ, 
ಏನ್ಮಗು? 

ಮಾಧವ ಅಯ್ಯಾ ! 

ಭೀಮಣ್ಣ-ಬಾ ಮಗು, ನನ್ನ ಜತೆಯಲ್ಲಿ ಬಾಮ್ಮ. ಏನಯ್ಯ ನಿನ್ನಂಥ ವಿವೇಕಿಗಳು 
ದೆವ್ವದ ಸಂಗಡ ಆಟಿ ಆಡಬಾರದು. ಅದನ್ನು ಶೂಲಕ್ಕೆ ಹಾಕಬೇಕು. 

ರಮಾ--ಅವನ ಬಾಯಲ್ಲಿ ದೇವರ ಸ್ತೋತ್ರ ಹೇಳಿಸು, ಭೀಮಣ್ಣ, ಎರಡು 
ದೇವರನಾಮ ಹೇಳಿಸು. 

ಮಾಧವ--ಏನೆಂದೆ ? ನನ್ನ ಬಾಯಲ್ಲಿ ದೇವರನಾಮವೆ ? 

ರಮಾ--ನೋಡಿದೆಯಾ ? ದೇವರ ಹೆಸರು ಎಂದರೆ ಆಗುವುದಿಲ್ಲ., 

ಮಾಧವೆ- ನಿಮಗೆ ಮಾಡುವುದಕ್ಕೆ. ಕೆಲಸವಿಲ್ಲ! ಸೋಮಾರಿಗಳು. ತೊಲಗಿ 
ಇಲ್ಲಿಂದ! ನಾನು ನಿಮ್ಮಂತೆ ಅಯೋಗ್ಯನಲ್ಲ. ಆಗಲಿ, ನಿಮಗೇ ತಿಳಿಯುತ್ತದೆ, 
ಇನ್ನೆರಡು ದಿನಗಳಾದ ಮೇಲೆ. 

(ಮಾಧವಮೂರ್ತಿ ಕೊಗತ) 
ಭೀಮಣ್ಣ--ಏನಯ್ಯ ಇದು? 
ಿಟ್ಟಿ--ಇದನ್ನೆ ಜರು ಆಡಿದ್ದರೆ, ಶುದ್ಧ ಸುಳ್ಳು, ಅಸಾಧ್ಯ ಎಂದು ನಾನು 

ಧಿಕ್ಕರುತ್ತಿದ್ದೆ ದ್ರೆ. 

ಭೀಮಣ್ಣ --ಈ ನಮ್ಮ ಯುಕ್ತಿ ಅವನ ಹೃದಯವನ್ನೆ, ಆತ್ಮವನ್ನೆ ಆವರಿಸಿದೆ. 

ರಮಾ- ಅವನನ್ನು ಈಗ ಬಿಡಬಾರದು, ಹಿಂಬಾಲಿಸಿ ಹಿಡಿಯಬೇಕು; ಇಲ್ಲ 
ವಾದರೆ ಈ ಯುಕ್ತಿ ಅವನ ಮೇಲೆ ಇನ್ನೂ ಕೆಲಸಮಾಡುತ್ತದೆ. 

ಕಿಟ್ಟ--ಅದೇಕೆ ; ಅವನಿಗೆ ನಿಜವಾಗಿಯೂ ಹುಚ್ಚು ಹಿಡಿಸೋಣ. 

ರಮಾ--ಮನೆಯಲ್ಲಿ ಗಲಾಟಿ ಕಡಿಮೆಯಾಗುವುದು. 

ಭೀಮಣ್ಣ ಬನ್ನಿ. ಕೈಕಾಲುಗಳನ್ನು ಕಟ್ಟಿ ಅವನನ್ನು ಕತ್ತಲೆ ಕೋಣೆಯಲ್ಲಿ 
ಹಾಕೋಣ. ಅವನು ಹುಚ್ಚ ಎನ್ನುವ ನಂಬಿಕೆ ಯಜಮಾನಿಗೆ ಬಂದಿದೆ. ನಾವು 
ಅದನ್ನೇ ಹಿಡಿಯಬೇಕು. ಅದರಿಂದ ನಮಗೆ ಸಂತೋಷ, ಅವನಿಗೆ ಪ್ರಾಯಶ್ಚಿತ್ತ. 
| ಇನ್ನು ತಮಾಷೆ ಸಾಕಪ್ಪಾ, ಸಾಕು'' ಎಂದು ನಮಗೆ ತೋರುವ ವರೆಗೂ, 








ಪ ಪ್ರಬುದ್ಧ ಕರ್ಣಾಟಕ 


ಅವನಲ್ಲಿ ನಮಗೆ ಮರುಕ ಹುಟ್ಟುವ ವರೆಗೂ ಇದು ಮುಂದುವರಿಯಲಿ. ಆಮೇಲೆ 
ನಮ್ಮ ಯುಕ್ತಿಯನ್ನು ಹೊರಹಾಕಿ, "ಹುಚ್ಚ ರನ್ನು ಹಿಡಿಯುವ ಜಾಣೆ' ಎಂದು 
ರಮಾಬಾಯಿಗೆ ಮರ್ಯಾದೆ ಮಾಡಬೇಕು. 

ತೆರೆ 


ದೃಶ್ಯ ೪ | 
(ಯಜಮಾನಿಯ ಮನೆಯಲ್ಲಿ ಒಂದು ಕೋಣೆ. ಮಾಧವಮೂರ್ತಿ ಒಳ ಕತ್ತಲ ಕೋಣೆ 
ಯಲ್ಲಿ ರುವನು. ಅವನು ಯಾರಿಗೂ ಕಾಣಿಸುವುದಿಲ್ಲ. ರಮಾಬಾಯಿ, ನಕಲಿಕಿಟ್ಟಿ ಬರುವರು.) 
ರಮಾ--ಹಾಗಲ್ಲ; ನನ್ನ ಮಾತನ್ನು ಕೇಳು. ಈ ಶಾಲು ರುಮಾಲನ್ನು ಧರಿಸು, 
ಈ ಅಂಚಿನ ಪಂಜೆಯನ್ನು ಹೊದೆದುಕೊ, ಈ ಗಡ್ಡವನ್ನು ಕಟ್ಟಿಕೊ. ನೀನು ಶಾಸ್ತ್ರಿಗಳು 
ಎಂದು ಅವನಿಗೆ ನಂಬಿಕೆ ಬರುವಹಾಗೆ ಮಾಡು. ಬೇಗ, ಬೇಗ! ಅಷ್ಟರಲ್ಲಿ ನಾನು 
ಭೀಮಣ್ಣನನ್ನು ಕರೆದುಕೊಂಡು ಬರುತ್ತೇನೆ. 


[ರಮಾಬಾಯಿ ಹೋಗುವಳು] 


ಕಿಟ್ಟಿ--ಆಗಲಿ, ಈ ವೇಷವನ್ನು ಧರಿಸುವೆನು; ನಟನೆಯನ್ನೂ ಮಾಡುವೆನು. 
ಈ ವೇಷವನ್ನು ಧಾರಣೆ ವೂಡುವುದರಲ್ಲಿ ನಾನೇ ಮೊದಲಿಗನಿರಬಹುದು. ನನ್ನ 
ಎತ್ತರ ಸಾಲದು; ಒಳ್ಳೆಯ ವಿದ್ಯಾವಂತ ಎನ್ನಿ ಸಿಕೊಳ್ಳುವಷ್ಟು ತೆಳ್ಳಗಿಲ್ಲ; ಆದರೆ 
ನಾನು ಸತ್ಯವಂತ, ಗೃಹಸ್ಥ; ವಿವೇಕಿ, ವಿದ್ಯಾವಂತ ಎನ್ನಿ ಸಿಕೊಂಡಂತೆಯೇ ಆಯಿತು. 
ಅಗೋ ಅವರೂ ಬಂದರು. 

(ಭೀಮಣ್ಣ, ರಮಾಬಾಯಿ ಬರುವರು) 

ಭೀಮಣ್ಣ --ಶಾಸ್ತ್ರಿಗಳೆ, ನಮಸ್ಕಾರ. 

ಕಿಟ್ಟಿ-ಭೀಮಣ್ಣ » ದೀರ್ಫ್ಯಾಯುಪ್ಮಾನ್‌ಭವ. ಕಾಗದ, ಕಡ್ಡಿ ಕಾಣದ 
ಕಾತ್ಯಾಯನ ಖುಶಿ, ಕಪಿಲವಸ್ತುವಿನ ರಾಜ ಗೋಪೀಚಂದನ ಸೋದರಸೊಸೆಗೆ 
ಬಹು ಚಮತ್ವಾರದಿಂದ ಹೇಳಿದಂತೆ “ ತದಸ್ತಿ ಇತಿ, ತದಸ್ತಿ.” ನಾನು ಶಾಸ್ತ್ರ 
ಯಾಗಿರುವುದರಿಂದ, ನಾನು ಶಾಸ್ತ್ರಿಯಾಗಿದೇನೆ. ಹೇಗೇ ಎಂದರೆ-ತತ್‌ ಎಂದರೆ 
ತತ್‌, ಅದು; ಅಸ್ತಿ ಎಂದರೆ ಅಸ್ಥಿ, ಇದೆ. 

ಭೀಮಣ್ಣ--ಶಾಸ್ತ್ರಿಗಳೆ, ಮೂರ್ತಿಯನ್ನು ನೋಡಿ ಅಲ್ಲಿ. 

ಕಿಟ್ಟಿ (ಧ್ವನಿಯನ್ನು ಬದಲಾಯಿಸಿ)--ಮಾಧೂ, ಮಾಧೂ ! ಅಸ್ಮಿನ್‌ಗೃಹೆ ಶಾಂತಿ 
ರಸ್ತು, ಶಾಂತಿರಸ್ತು ! ಶಾಂತಿ ಶ್ಶಾಂತಿ ಶ್ಶಾಂತಿಃ ! 





ಮಾಧೂ ಮರುಳು ೩೯ 


ಭೀಮಣ್ಣ —ೊರಮ ಚೆನ್ನಾ. ಗಿ ನಟನೆ ಮಾಡುತ್ತಾನೆ. ಭಲಾ! 

ಮಾಧವ ಯಾರದು, ಕೂಗುವರು? | 

ಕಿಟ್ಟ-ಶಾಸ್ತ್ರಿಗಳಯ್ಯ, ಶಾಸ್ತ್ರಿಗಳು .... ಹುಚ್ಚು ಹಿಡಿದಿರುವ ಮಾಧವ 
ಮೂರ್ತಿಯ ದರ್ಶನಕ್ಕೆ ಬಂದಿದಾರೆ. 

ಮಾಧವ--ಶಾಸ್ತ್ರಿಗಳೆ, ಶಾಸ್ತ್ರಿಗಳೇ, ನೀವು ಒಳ್ಳೆಯವರು ಶಾಸ್ತ್ರಿಗಳೆ. ನನ್ನ 
ಯಜಮಾನಿಯ ಬಳಿಗೆ ಹೋಗಿ ಶಾಸ್ತ್ರಿಗಳೆ. 

ಕಿಟ್ಟಿ-ಹೂ, ಫಟ್‌, ಫಟ್‌-ಎಲಾ ಬ್ರಹ್ಮೇತಿ, ಹೊರಕ್ಕೆ ಬಾ. ಇವನನ್ನು ಯಾತಕ್ಕೆ. 
ಹಿಂಸಿಸುವೆ? ಏನು, ಹೆಂಗಸರ ವಿಷಯವನ್ನು ಳಿದು ಬೇರೆ ಮಾತೇ ಇಲ್ಲವೋ ನಿನಗೆ? 

ಭೀಮಣ್ಣ -ಶಾಸ್ತ್ರಿಗಳೆ, ನಿಮ್ಮ ಮಾತು ಸರಿ. 

ಮಾಧವ (ಒಳಗಿನಿಂದಲೆ)--ಶಾಸ್ತ್ರಿಗಳೆ, ನನಗೆ ಮಾಡಿರುವಷ್ಟು ಅನ್ಯಾಯವನ್ನು 
ಇನ್ನು ಯಾರಿಗೂ ಮಾಡಿಲ್ಲ, ಶಾಸ್ತ್ರಿಗಳೆ. ನಾನು ಹುಚ್ಚನೆಂದು ನೀವು ಭಾವಿಸೆ 
ಬೇಡಿ. ಆ ಹಾಳುಜನರು ನನ್ನನ್ನು ಈ ಕಡುಗತ್ತಲೆಯಲ್ಲಿ ಕೂಡಿಹಾಕಿದಾಕೆ. 

ಕಿಟ್ಟ-ಹೇ ಬ್ರಹ್ಮೇತಿ, ನಿನ್ನ ಮಾತೆಲ್ಲ ಅನೃತದ ಕಂತೆ! ನಾನು ಒಳ್ಳೆ 
'ಯವನು, ನಿನ್ನನ್ನು ವೃಥಾ ಬಯ್ಯುವುದಿಲ್ಲ, ಹಿಂಸಿಸುವುದಿಲ್ಲ. ಏನೆಂದೆ? ಕೋಣೆ 
ತತ್ರ್ಯಲು ಎಂದೆಯಾ? 

ಮಾಧವ-ಪಾತಾಳಲೋಕದಷ್ಟು ಕತ್ತಲೆ, ಶಾಸ್ತ್ರಿಗಳೆ. 

ಕಟ್ಟಿ -ಇದೇನಯ್ಯ, ಹೀಗೆ ಹೇಳುತ್ತೀಯೆ? ಈ ಕೋಣೆಗೆ ನೀಳ್‌ಕಿಟಕಿ 
ಗಳಿವೆ, ಮೇಲ್‌ಕಿಟಕಿಗಳಿವೆ, ಗವಾಕ್ಚ ಗಳಿವೆ; ಬೆಳಕಿಲ್ಲವೆಂದು ಹೇಳುವೆಯಾದರೂ 
ಹೇಗೆ? 

ಮಾಧವ--ನನಗೆ ಹುಚ್ಚು ಹಿಡಿದಿಲ್ಲ, ಶಾಸ್ತ್ರಿಗಳ. ಈ ಕೋಣೆ ಕತ್ತಲು 
ಶಾಸ್ತ್ರಿಗಳೆ. 

ಕಿಟ್ಟಿ-ಹುಚ್ಚ, ನೀನು ಹೇಳುವುದು ತಪ್ಪು. ನಾನು ಹೇಳುವುದನ್ನು ಕೇಳು. 
ಅಜ್ಞಾನವನ್ನು ಬಿಟ್ಟು ಬೇಕೆ ಅಂಧಕಾರವಿಲ್ಲ. ಈ ಅಜ್ಞಾನಾಂಧಕಾರದಲ್ಲಿ ನೀನು 
ಮುಗ್ಗುರಿಸುತ್ತಾ ಇರುವೆ. 

ಮಾಧವ--ಶಾಸ್ತ್ರಿಗಳೆ ಈ ಕೋಣೆಯ ಕತ್ತಲು ಅಜ್ಞಾನದಷ್ಟೆ ಇದೆ; ಅಜ್ಞಾ 
ನಾಂಧಕಾರ ಪಾತಾಳದ ಕತ್ತಲಿನಷ್ಟು ಇದ್ದರೂ ಸರಿ. ಆದರೆ ನನಗೆ ಆಗಿರುವಷ್ಟು 
ಅನ್ಯಾಯ ಇನ್ನು ಯಾರಿಗೂ ಆಗಿಲ್ಲ. ನಿಮಗಿಂತ ಹೆಚ್ಚಿನ ಹುಚ್ಚು ನನಗೆ ಹಿಡಿದಿಲ್ಲ. 
ನನ್ನನ್ನು ಪರೀಕ್ಷೆ ಮಾಡಿ, ಪ್ರಶ್ನೆ ಕೇಳಿ, ಉತ್ತರಕೊಡುತ್ತೇನೆ. 


೪೦ ಪ್ಲಬುದ್ದ ಕರ್ಣಾಟಕ 
೪ ಇ 


ಕಟ್ಟಿ —ಕಾಡುಕೋಳಿಯ ವಿಚಾರವಾಗಿ ಪಿತ್ತಂಘೋರಂ  ಥಟ್ಟರ ಅಭಿ 
ಪ್ರಾಯವೇನು? 

ಮಾಧವ ನನ್ನ ಅಜ್ಜಿಯ ಜೀವ ಒಂದು ಪಕ್ಷಿಯ ಶರೀರದಲ್ಲಿ ಸುಖವಾಗಿ 
ವಾಸಿಸಬಹುದು--ಎಂದು. 

ಕಿಟ್ಟಿ--ಆ ಅಭಿಪ್ರಾಯದ ವಿಚಾರದಲ್ಲಿ, ನಿನ್ನ ಅಭಿಪ್ರಾಯವೇನು? 

ಭಾ ಮಾಟ ಆತ್ಮ ಘನವಾದ ವಸ್ತು ಭಟ್ಟಿರ ಅಭಿಪ್ರಾ ಯವನ್ನು 
ನಾನು ಅನುಮೋದಿಸುವುದಿಲ್ಲ. 

 ಕಟ್ಟಿ- ಇಗೋ, ನಿನಗೆ ನಮಸ್ಕಾರ. ಅಂಧಕಾರದಲ್ಲಿಯೇ ಇನ್ನೂ ಇರು: ನಿನ್ನ 

ಜ್ಞಾನ ನ ಶುದ್ಧ ವಾಗಿದೆ ಎಂದು ನಾನು ಹೇಳುವ ಮೊದಲು, ನೀನು ಭಟ್ಟರ ಅಭಿಪ್ರಾ) ಯ 
ವನ್ನು ಒನ್ನೆ ಲೇಬೇಕು. ನಿನ್ನ ಅಜ್ಜಿಯ ಆತ್ಮ ಎಲ್ಲಿ ಹೋಗುವುದೊ ಎನ್ನುವ 
ಭೀತಿಯಿಂದ ನೀನು ಕಾಡುಕೋಳಿಯನ್ನು ಕೊಲ್ಲದೆ ಬಿಡಬೇಕು, ಸಮಸ್ಯಾರ, 
ನಾನು ಹೋಗಿಬರುವೆನು. 

ಮಾಧವ-ಶಾಸ್ತ್ರಿಗಳೆ | ಶಾಸ್ತ್ರಿಗಳೇ (| 

ಭೀಮಣ್ಣ--ಘನಂದಾರ ಶಾಸ್ತ್ರಿಗಳೇ ಸರಿ, ನೀನು. 

ಿಟ್ಟಿ--ಹಾಗಲ್ಲವಯ್ಯ, ನಾನು ಎಲ್ಲಕ್ಕೂ ಸಿದ್ಧ. 

ರಮಾ-ಗಡ್ಡ, ಶಾಲು ಇಲ್ಲದೇನೆ ಈ ಕೆಲಸ ಮಾಡಬಹುದಾಗಿದ್ದಿ ತು. ಅವನಿಗೆ 
ನೀನು ಕಾಣಿಸುವುದಿಲ್ಲ. . 

ಭೀಮಣ್ಣ —ಈಗ ನಿನ್ನ ಧ್ವನಿಯಲ್ಲಿ ಅವನನ್ನು ಮಾತನಾಡಿಸು. ಆಗ ಏನು 
ಹೇಳುವನೋ 'ಸೋಜೋಣ, pal ತೊರಮತನಸ್ಕೆ ಬೆಂಕಿಹಾಕಿ ಸುಡಬೇಕು. 
ಆದರೆ ಈಗ ಅವನನ್ನು' ಬಿಡುಗಡೆ ಮಾಡುವುದು ಒಳ್ಳೆಯದು. ಯಜಮಾನಿಗೆ ನನ್ನ 
ಮೇಲೆ ಆಗ್ರಹ ಹೆಚ್ಚಿದೆ; "ಆದುದರಿಂದ ಈ ತಮಾಸೆಯನ್ನು ಕೊನೆಯ ವರೆಗೂ 
ನಣಿಯಿಸುವಹಾಗಿಲ್ಲ.” ಆ ಮೇಲೆ ನನ್ನ ಕೋಣೆಗೆ ಬಾ. 

(ಭೀಮಣ್ಣ, ರಮಾಬಾಯಿ ಹೋಗುವರು) 
ಕಿಟ್ಟಿ (ಹಾಡುವನು, ಧ್ವನಿಯನ್ನು ಬದಲಾಯಿಸಿ) 
"ಹೇ ರಾಮಮೂರುತಿ, ನೀ ಹರ್ಷ ಮೂರುತಿ. 
ಪೇಳಯ್ಯ ಎನಗೆ ನಿನ್ನ ಸತಿಯ ಕ್ಸ €ಮವ' 

ಮಾಧವ--ನಸಲಿಕಿಟ್ಟಾ [ 

ಕಿಟ್ಟ ನನ್ನ ಸತಿಗೆ ಕರುಣೆ ಇಲ್ಲ, ದೇವರಾಣೆಗೂ. 

ಮಾಧವ-ಕಿಟ್ಟಾ, ನಕಲಿಕಿಟ್ಟಾ [ 





ಮಾಧೂ ಮರುಳು ೪೧ 


ಕಿಟ್ಟ--ಅಯ್ಯೊ ! ಅವಳು ಹಾಗಿರುವುದೇಕೆ ? 

ಮಾಧವ--ನಕಲಿಕಿಟ್ಟಾ, ಕೂಗುತ್ತಿರುವವನು ನಾನು. 

ಿಟ್ಟಿ--ಅವಳಿಗೆ ಇನ್ನೊಬ್ಬರಲ್ಲಿ ಅನುರಾಗ-ಆಹಾ! ಕೂಗಿದವರು ಯಾರು? 

ಮಾಧವ-ನಕಲಿಕಿಟ್ಟ, ನೀನು ಒಳ್ಳೆಯವನು. ನಾನು ನಿನಗೆ ಯಾವಾಗಲೂ 
ಒಳ್ಳೆಯದನ್ನೆ ಮಾಡಿರುವೆನು, ಮುಂದಕ್ಕೂ ಮಾಡುವೆನು. ಒಂದು ದೀಪ, ಕಾಗದ, 
ಕಡ್ಡಿ, ಮಸಿ ಇವುಗಳನ್ನು ತಂದುಕೊಡಯ್ಯ. ಈ ಉಪಕಾರವನ್ನು ಯಾವತ್ತಿಗೂ 
ಮರೆಯುವುದಿಲ್ಲ. 

ಕಿಟ್ಟಿ -ಯಾರದು. ಮಾಧವಮೂರ್ತಿರಾಯರೆ ? 

ಮಾಧವ-ಹೌದಯ್ಯ, ಕಿಟ್ಟಿ. 

ಕಿಟ್ಟ-ಅಯ್ಯೊ € ಪಾಪ, hg ಹೇಗೆ ಸ್ನಾ ಶಮಿ ಹುಚ್ಚು ಹಿಡಿಯಿತು ? 

ಮಾಧವ- ಅಯ್ಯಾ ನಸಲಿಕಿಟ್ಟ ! ನನಗೆ 'ಮಾಡಿರುವನ್ನು ಅನ್ಯಾಯವನ್ನು 
ಯಾರಿಗೂ ಯಾವತ್ತೂ ಮಾಡಲಿಲ್ಲ. ನಿನ್ನ ಬುದ್ಧಿ ಎಷ್ಟು ನೆಟ್ಟಿಗಿದೆಯೊ, ಅಷ್ಟೇ 
ನೆಟ್ಟಿಗಿದೆ ನನ್ನ ಬುದ್ಧಿ ಯೂ. 

ಿಟ್ಟಿ--ಅಷ್ಟು ಮಾತ್ರವೆ ನೆಟ್ಟಿಗಿದೆಯೆ ? ನಕಲಿಕಿಟ್ಟಿನ ಬುದ್ಧಿ ಗಿಂತ ನಿನ್ನ 
ಬುದ್ಧಿ ಹೆಚ್ಚು ನ ನೆಟ್ಟಿಗಿಲ್ಲವಾದರೆ, ನಿನಗೆ ಹುಚ್ಚು ಹಿಡಿದಿರುವುದು ಖಂಡಿತ. 

ಮಾಧವ- ನನ್ನನ್ನು ಇಲ್ಲಿ ಕೂಡಿಹಾಕಿದಾರೆ ; ಕತ್ತಲಲ್ಲಿಟ್ಟಿದಾಕೆ. ಶಾಸ್ತ್ರಿಗಳನ್ನು 
ಕಳುಹಿಸಿದ್ದರು ಇಲ್ಲಿಗೆ. ಹಾಳುಜನ, ನನಗೆ ಹುಚ್ಚು ಹಿಡಿಸುವುದಕ್ಕೆ ಬೇಕಾದುದನ್ನೆ ಲ್ಲ 
ಮಾಡುತ್ತಿದಾರೆ. 

ಕಿಟ್ಟಿ ಶಾಸ್ತ್ರಿಗಳು ಇಲ್ಲೆ € ಇರುವರು. ಏನು ವಿವೇಕವನ್ನು ಬೇಕೋ ಕೇಳಿ 


ಬ 
ತಿಳಿದುಕೊ. 


(ಧ್ವನಿಯನ್ನು ಬದಲಾಯಿಸುವನು) 
ಮಾಧು, ಮಾಧು! ದೇವರೇ ನಿನ್ನ ಬುದ್ಧಿ ಯನ್ನು ನೆಟ್ಟ ಗೆ ಮಾಡಬೇಕು. ಹುಚ್ಚು 
ಮಾತುಗಳನ್ನು ನಿಲ್ಲಿಸು. ಪ್ರಯತ್ನ ಪೂರ್ವಕವಾಗಿ ಸ್ನ ಸ್ವಲ್ಪ "ಇತ ಮಾಡು. 
ಮಾಧವ ಶಾಸ್ತ್ರಿಗಳೇ! 
ಕಟ್ಟಿ (ಧ್ವನಿ ಬದಲಾಯಿಸಿ) ಅವನ ಸಂಗಡ ಏನು ಮಾತು ಶಾಸ್ತ್ರಿಗಳೆ-- 
Re ಬದಲಾಯಿಸಿ) ನನಗೇನಯ್ಯ ನೀನು ಹೇಳಿದ್ದು ? ನಾನು ಮಾತನಾಡುವು 
ನಮಸ್ಕಾರ, ಶಾಸ್ತ್ರ ಗಳೆ, ಹೋಗಿಬನ್ನಿ --ದೀರ್ಫಾಯುಷ್ಕಾ ್ಟ್ರನ್‌ ಭವ. ಶೀಘ್ರ 


೪೨ ಪ್ರಬುದ್ಧ ಕರ್ಣಾಟಕ 
ಛ 


ಮೇವ ವಿವಾಹ ಮಹೋತ್ಸವ ಪ್ರಾಪ್ತಿರಸ್ತು, ತಥಾಸ್ತು-ಹಾಗೇ ಆಗಲಿ, ಶಾಸ್ತ್ರಿಗಳೆ. 
ನಾನು ಮದುವೆ ಆಗುತ್ತೇನೆ, ಶಾಸ್ತ್ರಿಗಳೆ. » 

ಮಾಧವ-ಕಿಟ್ಟಾ, ಕಿಟ್ಟಾ, ನಕಲಿ ಕಿಟ್ಟಾ! 

ಕಿಟ್ಟಿ-ಅಯ್ಯೊ ಪಾಪ. ಸೆಹಿಸಿಕೊಳ್ಳಬೇಕಯ್ಯ. ನೀನು ಹೇಳುವುದೇನು? 
ನಿನ್ನ ಸಂಗಡ ಮಾತನಾಡಿದರೆ ನನ್ನನ್ನು ಬಯ್ಯುವರಯ್ಯ. 

ಮಾಧವ- ಕಿಟ್ಟ, ನೀನು ಬಹು ಒಳ್ಳೆಯವನು. ಒಂದು ದೀಪ, ಒಂದು ಕಾಗದ 
ತಂದುಕೊಡಯ್ಯ. ನನ್ನ ಜ್ಞಾನ ಶುದ ವಾಗಿದೆ, ನನಗೆ ಹುಚ್ಚು ಹಿಡಿದಿಲ್ಲ. 

ಿಟ್ಟಿ--ನೀನು ಹೇಳುವಂತೆ ಇದ್ದರೆ ಎಷ್ಟು ಚೆನ್ನಾಗಿತ್ತೊ ! 

ಮಾಧವ-ನನ್ನ ಕೈಮೇಲಿನ ಆಣೆ, ನಾನು ಚೆನ್ನಾಗಿಯೆ ಇದೇನೆ. ಕಿಟ್ಟಿ, ಸ್ವಲ್ಪ 
ಮಸಿ, ಕಾಗದ, ದೀಪ ತಂದುಕೊಡು. ನಾನು ಒಂದು ಕಾಗದವನ್ನು ಬರೆಯುವೆನು. 
ಅದನ್ನು ಯಜಮಾನಿಗೆ ನೀನೇ ತಲಪಿಸು. ನಿನಗೆ ದೊಡ್ಡ ಬಹುಮಾನ ಕೊಡುವೆನು. 

ಿಟ್ಟಿ--ಆಗಲಿ, ತಂದುಕೊಡುವೆನು. ನಿಜವಾಗಿ ಹೇಳು, ನಿನಗೆ ಖಂಡಿತವಾಗಿ 
ಹುಚ್ಚು ಹಿಡಿದಿಲ್ಲವೆ? ಹಾಗಾದರೆ ಹುಚ್ಚನಂತೆ ನಟನೆ ಮಾಡುತ್ತಿರುವೆಯಾ ? 

ಮಾಧವ- ನನ್ನ ಮಾತನ್ನು ನಂಬಯ್ಯ ನನಗೆ ಸತ್ಯವಾಗಿ ಹುಚ್ಚಲ್ಲ ನಾನು 
ನಿಜ ಹೇಳುತ್ತಿದೇನೆ. 

ಕಿಟ್ಟಿ--ಹುಚ್ಚ ನ ಮೆದುಳನ್ನು ನೋಡುವ ವರೆಗೂ ನಾನು ಅವನನ್ನು ನಂಬಲಾರೆ. 
ನಾನು ನಿನಗೆ ದೀಪ, ಕಾಗದ, ಮಸಿಯನ್ನು, ತಂದುಳೊಡುವೆನು. 

ಮಾಧವ-ಕಿಟ್ಟ ನಿನಗೆ ಅದಕ್ಕಾಗಿ ದೊಡ್ಡ ಬಹುಮಾನ ಕೊಡುವೆನು. ದಯೆ 
ಯಿಟು ಸಃ ಹೋಗಿಬಾರಯ್ಯ . 

ಕಟ್ಟಿ--(ಹಾಡುವನು)-- | 

": ಪೋಗುವೆನಯ್ಯ, ಪೋಗುವೆನು, ಈಗಲೇ, 
ಬರುವೆನಯ್ಯ, ಬರುವೆನು, ಕೂಡಲೇ.”' 
ಮಂ. 


ಕನ್ನಡ ಕಾವ್ಯಪ ಪ್ರಕಾಶ 


ಹತು ೫ 
ಅರ್ಥುಃ ಪ್ರೋಕ್ತಾಃ ಪುರಾ ತೇಪಾಮ್‌ ॥೧ ೩1 


ಅವುಗಳ (= ಶಬ್ದಗಳ) ಅರ್ಥಗಳನ್ನು ಹಿಂದೆ ಹೇಳಲಾಯಿತು.' ಅರ್ಥಗಳೆಂದರೆ, 
ವಾಚ್ಯ, ಲಕ್ಷ್ಯ ಮತ್ತು ವ್ಯಂಗ್ಯವೆಂಬವು. "ಅವುಗಳ ಎಂದರೆ ವಾಚಕ, ಲಾಕ ಣಿಕ 
ಮತ್ತು ವ್ಯಂಜಕಗಳ ಎಂದಭಿಪ್ರಾಯ. 


ಅರ್ಥವ್ಯಂಜಕತೋಚ್ಯತೇ ॥೧ಕ॥ 
ಈಗ ಅರ್ಥಕ್ಕಿರುವ ವ್ಯಂಜಕತ್ವವನ್ನು ವಿವರಿಸಲಾಗುತ್ತದೆ.” ಅದೆಂತೆಂದರೆ-- 
ವಕ್ತೃ ಬೋದ್ಭ್ಧವ್ಯಕಾಕೂನಾಂ ವಾಕ್ಯವಾಚ್ಯಾನ್ಯಸನ್ನಿಥೇಃ ॥೧ € 4॥ 


ಪ್ರಸ್ತಾವ ದೇಶ ಕಾಲಾದೇಃ ವೈ ತಿಪ್ಪಾ ತ್‌ ಪ್ರತಿಭಾಜುಪಾಮ್‌ | 
Arba ನ್ಯಾರ್ಥಧೀಕೇವೆಃ ವಾ ಕೋ ವ್ಯಕ್ತಿರೇವ ಸಾ ॥೨॥ 


ತುಸು ಕೇಳತಕ್ಕವ, ಕಾಕು, ವಾಕ್ಯ, ವಾಚ್ಯವಿಷಯ, ಅನ್ಯರ 
ಸನ್ನಿಧಿ" ಪ್ರಸ್ತಾವ, ದೇಶ, ಕಾಲ, . ಇತ್ಯಾದಿಗಳ ವೈತಿಷ್ಟ್ಯದಿಂದ ಪ್ರತಿಭಾ 


1 ಹಿಂದೆ' ಎಂದರೆ ಎರಡನೆಯ ಉಲ್ಲಾ ಸದಲ್ಲಿ. ಜಾ ವಾಕ್ಯವು ಹಿಂದಿನ ಉಲ್ಲಾಸಕ್ಕೂ ಘು 
ಉಲ್ಲಾಸಕ್ಕೂ ಇರುವ " ಸಂಗತಿ 'ಯನ್ನು ಸಮನ್ವಯಮಾಡಿ ತೋರಿಸುತ್ತ ಡೆ. 

2 ಮಾಣಿಕ್ಯಚಂದ್ರನು ಕಾರಿಕೆಯ ಪ್ರಥಮಪಾದದಲ್ಲಿರುವ "ತೇಷಾಮ್‌ ' ಎಂಬುದಕ್ಕೆ 
ವ್ವಿತೀಯಪಾದದೊಡನೆ ಅನ್ವಯ ಹೇಳುತ್ತಾನೆ. 

ಶಬ್ದವ್ಯಂಜಕತೆಗಿಂತ ಭಿನ್ನವಾದುದೇ ಅರ್ಥವ್ಯಂಜಕತೆ. ಸ್ವಪ್ರಯೋಜನವಾದ ಲಾಕ್ಚಣಿಕ 
ಶಬ್ದ ಪ್ರಯೋಗವೆಲ್ಲ ಲಕ್ಸ್‌ ಣಹಾಮೂಲ ವ್ಯಂಜನೆ ; ಶಬ್ದಗಳ ಅನೇಕಾರ್ಥ ಬಲದಿಂದ ಬರುವ 
ವ್ಯಂಜನೆಯೆಲ್ಲ ಅಭಿಧಾಮೂಲ ವ್ಯಂಜನೆ. ಇವೆರಡೂ ಶಬ್ದ ವ್ಯಂಜಕತೆಯ ಪ್ರ ಪಂಚದಲ್ಲಿ ಬರುತ್ತವೆ. 
“ಇವೆರಡೂ ಅಲ್ಲದ ವ್ಯಂಜಕತ್ವವೇ ಅರ್ಥವ್ಯಂಜಕತೆ. ಶಬ್ದ ವ್ಯಂಜಕತೆಯಲ್ಲಿ ಆ ಶಬ್ದ ವನ್ನು 
ಸಮಾನಾರ್ಥಕ “ಶಬ್ದವನ್ನು ಇಟ್ಟರೆ ವ್ಯಂಜಕತ್ವ ಮಾಯವಾಗುತ್ತದೆ. ಅರ್ಥವ್ಯಂಜಕತೆಯಲ್ಲಿ 
ಮಾತ್ರ ಉಳಿಯುತ್ತದೆ. 

3 ಶೋಕ, ಭಯ, ಮುಂತಾದ ಚಿತ್ತೋದ್ವೇಗಗಳಿಂದ ಮಾತಾಡುವಾಗ ಉಂಟಾಗುವ ಧ್ವನಿ 
ಪಏಕಾರವೇ. " ಕಾಕು,' 

4 ಜತೆಯಲ್ಲಿ ಇರುವಿಕೆ. 


೪೪ ತೆ ಪ್ಲಬುದ ಕರ್ಣಾಟಕ 
ಲ 


ವಂತರಿಗೆ' ಒಂದರ್ಥದಿಂದ ಮತ್ತೊಂದರ್ಥವು ಸ್ಫುರಿಸುತ್ತಿದ್ದ ರೆ ಅದಕ್ಕೆ ಕಾರಣ 
ವಾದ ವ್ಯಾಪಾರವು ವ್ಯಂಜನೆಯೇ ಸರಿ, 
Kai) ಎಂದರೆ ಯಾರನ್ನು ಕುರಿತು ವಕ್ಕೃವು Wid ಇ,ನೋ ಅವನು. 
"ಕಾಕು' ಎಂದರೆ ಧ್ವ ನಿವಿಕಾರ. " ಪ್ರ ಸ್ತಾವ 'ವೆಂದರೆ ಸಂದರ್ಭ. " ಒಂದರ್ಥದಿಂದ ” 
ವನ್ನು ವಾಗ ಅರ್ಥವೆಂದಕಿ ವಾಚ್ಯ, ತೆ ಕ್ಸ; ವ್ಯಂಗ್ಯಗಳಲ್ಲೊ ೦ದೆಂದು ಭಾವು” ಈಗ. 
ಕ್ರಮವಾಗಿ? ಉದಾಹರಣೆಗಳನ್ನು ಕೊಡಲಾಗುತ್ತ ದ 


ಣೆ x 


ಅಇ ಪಿಹುಲಂ ಜಲಕುಂಭಂ ಘೇತ್ತೂಣ ಸಮಾಗದಷ್ನ್ಹಿ ಸಹಿ ತುರಿಅಮ್‌ | 
ಸಮತೀಅಸಲಿಲಣೀಸಾಸಣೀಸಹಾ ವೀಸಮಾಮಿ ಬಣಮ್‌ ॥ 


ಕೆಳದಿಯೆ, ಬಹುಭಾರದ ಕೊಡ- 

ದೊಳೆ ನೀರಂ ಪೊತ್ತು ಬಂದೆನಾತುರದಿಂದಂ | 
ಬಳಲಿಕೆಯಿಂ ಬೆಮರ್ವುದು ಮೈ, 

ಬಳೆವುದಿಸಿರ್‌, ವಿಶ್ರಮಿಪೈ ನಾನೊಂದು ಚಣಂ |” 


ಇಲ್ಲಿ ಚೌರ್ಯರತವನ್ನು ಮರೆಮಾಚುತ್ತಿರುವುದು ವ್ಯಂಗ್ಯ.” 


& ಕಾವ್ಯರಸಾಸ್ಟ್ರಾ ದದ ಸಂಸ್ಕಾ ರವುಳ್ಳವರಿಗೆ ಮಾತ್ರ ; ಬೆಳ್ಳಕ್ಕರಿಗರಿಗೂ ಶುಷ್ಕ ವೈಯಾಕರಣ" 
ಗಳಿಗೂ ವೇದಾಭ್ಯಾಸಜಡರಿಗೊ ಅಲ್ಲ. ಹೋಲಿಸಿ 
"" ಸವಾಸನಾನಾಂ ಸಭ್ಯಾನಾಂ ರಸಸ್ವಾನುಭವೋ ಭವೇತ್‌ | 
ನಿರ್ವಾಸನಾಸ್ತು ರಂಗಾಂತರ್ವೆಶ್ಶಕುಡ್ಯಾಶ್ಶಸನ್ನಿ ಭಾಃ'' || 
_ ಸಾಹಿತ್ಯ ದರ್ಪಣದಲ್ಲಿ ಉದಾಹೃಶ.. 

6 ಅರ್ಥಕ್ಕೆ ಅರ್ಥಾಂತರವನ್ನು ಬೋಧಿಸುವ ಶಕ್ತಿಯು ವ್ಯಂಜನೆಯೇ ಎಂಬುದನ್ನು ಹಿಂದಿನ: 
ಉಲ್ಲಾ ಸದಲ್ಲಿ rR ಹ್‌ ರ್ಯ, ಅರ್ಥಾಪತ್ತಿ, ಅನುಮಾನಗಳಿಗಿಂತ ಆದು ಭಿನ್ನ 
ವೆಂಬುದು ಧ್ವ ನಿವಾದಿಗಳ ಸಿದ್ದಾಂತ. 

?7ಈ ಮೂರರಲ್ಲಿ ವಾಚ್ಯಾರ್ಥದ ವ್ಯಂಜಕತ್ವವನ್ನು ಮಾತ್ರ ಮಮ್ಮಟನು ವಿವರವಾಗಿ. 
ಉದಾಹರಿಸಿದ್ದಾನೆ. ಅದರಂತೆಯೇ ಲಕ್ಬ್ಮಾರ್ಥ, ವ್ಯಂಗ್ಯಾರ್ಥಗಳ ವ್ಯಂಜಕತ್ವವನ್ನೂ ವಾಚಕರೇ: 
ಊಹಿಸಿಕೊಳ್ಳಬಹುದೆಂದು ಕಡೆಗೆ ತಿಳಿಸುತ್ತಾನೆ. 

8 ಅರ್ಥವ್ಯಂಜಕತೆಯ ಸಾಧಕಗಳಲ್ಲಿ ಒಂದೊಂದನ್ನೂ ಕಾರಿಕೆಯಲ್ಲಿ ಹೇಳಿರುವ ಅನುಕ್ರಮ: 
ದಲ್ಲಿಯೇ ಉದಾಹರಿಸಲಾಗುತ್ತ ದೆ. 

9 ಇದು ವಕ್ತ ಎನೈಶಿಷ್ಟ AA ಉದಾಹರಣೆ. 

10 ಪ್ರ ವ್ಯಂಗ್ಯಾರ್ಥಕ್ಕೆ, ವಕ್ತೃವು ಜಾರಿಣಿಯೆಂಬ ವೈಶಿಷ್ಟ್ಯವೇ ಕಾರಣ. ಅವಳು 

ಪತಿವ್ರತೆಯೇ ಆಗಿದ್ದ ಪಕ್ಷಕ್ಕೆ ವ್ಯಂಗ್ಯಾರ್ಥವೇನೂ ಹೊರಡುತ್ತಿ ಸಂ. K 


(w 


ಕನ್ನ ಡ ಕಾವ್ಯಪ್ರಕಾಶ ೪೫ 


ಹಿಣ್ಣಿದ್ದಂ ದೋಬ್ಬಲ್ಲಂ ಚಿಂತಾ ಅಲಸತ್ತಣಂ ಸಣೀಸಸಿಅಮ್‌ | 
} ಮಮ ಮಂದಭಾಇಣೀಏ ಕೇರಂ ಸಹಿ ತುಹವಿ ಅಹಹ ಪರಿಹವಇ ॥ 


ಜಾಗರಮಶಕ್ತಿ ಚಿಂತಾ- 

ವೇಗಂ ನಿಡುಸುಯ್ಗಳಂತೆ ಬಳಲಿಕೆ ನಿನಗಂ | 
ಸಂಗಡಿಸಿರ್ಪುವು ಭರದಿಂ- 

ಹ ದೀಗಳ್‌ ತಾಮೆನ್ನ ಮಂದಭಾಗೆಯ ಕತದಿಂ |": 


ಇಲ್ಲಿ ದೂತಿಯು ನಾಯಿಕೆಯ ಕಾಮುಸನನ್ನೇ ಉಪಭೋಗಿಸಿರುವಳೆಂಬುದು 


ವ್ಯಂಗ್ಯ.” 
ತಥಾಭೂತಾಂ ದೃಷ್ಟ್ಯಾ ನೃಪಸದಸಿ ಪಾಂಚಾಲತನಯಾಂ 
ವನೇ ವ್ಯಾಥೈಃ ಸಾರ್ಧಂ ಸುಚಿರಮುಪಿತಂ ವಲ್ಕಲಧರೈಃ | 
ವಿರಾಟಸ್ಕಾವಾಸೇ ಸ್ಸಿತಮನುಚಿತಾರಂಭನಿಭೃತಂ 
ಗುರುಃ ಖೇದಂ ಖನ್ನೇ ಮಯಿ ಭಜತಿ ನಾದ್ಯಾಪಿ ಕುರುಪು |” 


ರಾಜಸಭೆಯೊಳಗಂದು ಪಾಂಚಾಲನಂದನೆಯು 
ಆ ತೆರದೊಳಾದುದನು ನಾಡೆ ನೋಡಿ, 

ಬೇಡರೊಡನಾಡಿಯೆನೆ ಚಿರಕಾಲ ನೆಲಸಿದೆನು 
ಕಾಡೊಳಗೆ ನಾರುಜೆಯನುಟ್ಟು ನಾನು; 


12 ಈ ಉಲ್ಲಾ ಸದುದ್ದ ಕ್ಕೂ ಮಮ್ಮಟನು ಜನಪದಸಾಹಿತ್ಯದಿಂದಲೇ ಹೆಚ್ಚಾಗಿ ಪ್ರಾ ಕೃತ 
ತ್ಲೋಕಗಳನ್ನಾ ರಿಸುತ್ತಿರುವುದು ಗಮನಾರ್ಹ. ಈ ಪದ್ಯವು ಹೇಳುವವನ ವೈ ಶಿಷ್ಟ್ಯದಿಂದ ವ್ಯಂಜಕತ್ವ 
ಉಂಟಾಗುವುದಕ್ಕೆ ಉದಾಹರಣೆ. 

1೨ ಇದನ್ನು ಮೊದಲನೆಯ ಉಲ್ಲಾಸದ " ನಿಶ್ಚೇಷ ಚ್ಯುತ ಚಂದನಂ” ಎಂಬ ಧ್ವನಿಕಾವ್ಯದ 
“ಉದಾಹರಣೆಯೊಡನೆ ಹೋಲಿಸಿ. "" ಧ್ವನಿ ''ಕಾವ್ಯವು ಉತ್ತಮಕಾವ್ಯವೆನಿಸಲು ಶಬ್ದ ವ್ಯಂಜಕತೆ 
ಗಿಂತ ಅರ್ಥವ್ಯಂಜಕತೆಯೇ ಹೆಚ್ಚು ಸಾಧಕವೆಂಬುದು ನವೀನಾಲಂಕಾರಿಕರ ರಹಸ್ಯ. ಇದನ್ನರಿಯದೆ 
3 ಇಂದಿನ ಕವಿಗಳಲ್ಲಿ ಕೆಲವರು ಅರ್ಥವ್ಯಂಜಕತಾಶೂನ್ಯವಾದ, ನೇಯ ಶಬ್ದ ಭೂಯಿಷ್ಟವಾದ, 

ಕ್ತಿ ಷ್ಟಪ್ರಯೋಗಗಳನ್ನೆಲ್ಲ ಧ್ವನಿಮಯವೆಂದು ಹೊಗಳಿಕೊಳ್ಳುವುದು ಹಾಸ್ಯಾಸ್ಪದ. 
ಉದಾಹರಣೆಯಲ್ಲಿ " ಬೋದ್ಧವ್ಯ "ಳಾದ ದೂತಿಯು ಜಾರಿಣಿಯೆಂಬ ವೈಶಿಷ್ಟ ;$ವನ್ನುಳ್ಳ 
ಘಾರಣ ವ್ಯಂಗ್ಯಾರ್ಥಕ್ಕ ವಕಾಶವಿದೆ. 
೫ ಭಟ್ಟ ನಾರಾಯಣನ ನೇಣೇಸಂಹಾರ ನಾಟಕ, 1. 11. ಈ ಪದ್ಯವು ಏಳನೆಯ 
ಉಲ್ಲಾ ಸದಲ್ಲೂ ಉದಾಹೃತವಾಗಿದೆ. 








೪೬ ಪ್ಲಬುದ್ದ ಕರ್ಣಾಟಕ 
ಲ ಇ 


ಆ ವಿರಾಟನ ಬೀಡೊಳಾಳ್ವೆಸವ ಗೈಯುತ್ತೆ, 
ಮಾನವನೆ ನೀಗುತ್ತೆ, ವಾಸಗೈದೆ ; 
ಅಣ್ಣಗಪ್ಪುದು ಖೇದವೆನ್ನೊಳೇ ಖಿನ್ನ ನೊಳು, 
ಇನ್ನು ಮಾಗದು ನೋಡೆ ಕೌರವರೊಳು.* 
ಇಲ್ಲಿ, " ಖೇದವು ನನ್ನ ವಿಷಯದಲ್ಲಿ ಯೋಗ್ಯವಲ್ಲ, ಕೌರವರ ವಿಷಯದಲ್ಲಿಯಾದರೆ: 
ಯೋಗ್ಯ 'ವೆಂಬುದು ಕಾಕುವಿನಿಂದ* ವ್ಯಂಗ್ಯ. ಇಲ್ಲಿಯೂ ವಾಚ್ಯಾರ್ಥದ ಸಿದ್ದಿ 
ಗಾಗಿಯೇ ಕಾಕುವು ಉಪಯುಕ್ತವಾಗಿದೆಯೆಂದು ತಿಳಿದು ಇದನ್ನು ಗುಣೀಭೂತ. 
ವ್ಯಂಗ್ಯಕ್ಕೆ ಲಶ್ಷ್ಯವೆಂದು ಭ್ರಮಿಸಬಾರದು. ಏಕೆಂದರೆ ವಾಕ್ಯವು ಪ್ರಶ್ನಾರ್ಥಕ 
ವೆಂಬುದನ್ನು ಸೂಚಿಸುವಷ್ಟರಿಂದಲೇ ಕಾಕುವಿನ ಕೆಲಸ ಮುಗಿಯಲವಕಾಶವುಂಟು.3* 


34 4 ನಿನ್ನ ಕೋಪಾಟೋಪವು ಅತಿಯಾದರೆ ಅಣ್ಣನು ಕೋಪಿಸಬಹುದು ' ಎಂದು ಹೇಳುವ- 
ಸಹದೇವನಿಗೆ ಭೀಮನು ಉತ್ತರ ಕೊಡುತ್ತಿ ದ್ದಾನೆ. 

35 ಕಾಕುವನ್ನು ಕಡೆಯ ಸಾಲಿನಲ್ಲಿ ಕಾಣಬಹುದು. ಸುಮ್ಮನೆ ಓದಿದರೆ ಶೋಚ್ಯಸತ್ಯದ. 
ಸಾಮಾನ್ಯ ನಿರೂಪಣೆ (== Statement) ಯೆನಿಸುತ್ತ ದೆ. ಆದರೆ ಧ ಶೈನಿಯನ್ನು ಬದಲಾಯಿಸಿಕೊಂಡು 
ಓದಿದರೆ ಎರಡು ಪ್ರಶ್ನಾರ್ಥಕ ವಾಕ್ಯ (= 0೪009) ಗಳಾಗುತ್ತವೆ ಒ--ಅಣ್ಣ ಗಪ್ಪುದು: 
ಖೇದವೆನ್ನೊಳೇ ? ಇನ್ನು ಮಾಗದು ನೋಡೆ ಕೌರವರೊಳು ? ಇವುಗಳಲ್ಲಿ " ಅಪ್ಪುದು ', "ಆಗದು', 
ಎಂಬ ಕ್ರಿಯೆಗಳು ಅಪ್ಪುದೇ ? ಆಗದೇ ? ಎಂಬ ಪ್ರಶ್ನೆಯನ್ನೇ ಕಾಕುನಿನಿಂದ ಎತ್ತಿ ತೋರಿಸುತ್ತವೆ. 
ಷ್‌ ಪ್ರಶ್ನೆಗಳು "ಇದು ಯೋಗ್ಯವಲ್ಲ ', ಇತ್ಯಾದಿ ವ್ಯಂಗ್ಯಾರ್ಥವನ್ನು ಧ್ವನಿಸುತ್ತವೆ. 

16 ಲಕ್ಸ್‌ ದಲ್ಲಿ ವ್ಯಂಗ್ಯಾರ್ಥದ ಪ್ರತೀತಿ ಬಂದಮೇಲೆ, ಅದು ಮುಖ್ಯವೋ ಅಮುಖ್ಯವೋ 
ಎಂಬುದನ್ನು ನಿರ್ಧರಿಸುವುದೇ ಸಹೃದಯನ ಮುಖ್ಯ ಕಾರ್ಯ. ಈ ಸೂಕ್ಸ್‌ ಒ್ರನಿರ್ಧಾರವನ್ನು 
ಮಾಡಬಲ್ಲ ಯೋಗ್ಯತೆಯಿಲ್ಲ ದವನು ಧ್ವನಿವಾದಿಗಳ ದೃಷ್ಟಿಯಲ್ಲಿ: ವಿಮರ್ಶಕನೇ ಅಲ್ಲ. ಆನಂದ 
ವರ್ಧನನು ಈ ಸೂಕ್ಷ್ಮ ನಿಚಾರವನ್ನು ಹೇಗೆ ಮಾಡಬೇಕೆಂದು ದಾರಿಯನ್ನಾ ಗಲೇ ತೋರಿಸಿದ್ದನು. 
ಆದರೆ ಮಮ್ಮ ಟನು ದಾರಿಯನ್ನು ಶಾಸ್ತ್ರದೃಷ್ಟಿಯಿಂದ ಪರಿಪುಷ್ಪಗೊಳಿಸಿ, ನಿಷ್ಕ ಎಸ್ಟ ವಿವೇಚನೆ 
ಯನ್ನು ಐದನೆಯ ಉಲ್ಲಾ ಸದಲ್ಲಿ ಮಾಡಿದ್ದಾನೆ. ವ್ಯಂಗ್ಯಾರ್ಥವು ಮುಖ್ಯವಾಗಿದ್ದಾಗ ಕಾವ್ಯವು 
" ಧ್ವನಿಕಾವ್ಯ ' ; ಅಮುಖ್ಯವಾಗಿದ್ದಾಗ " ಗುಣೀಭೂತ ವ್ಯಂಗ್ಯ ' ಅಥವಾ ಮಧ್ಯಮಕಾವ್ಯವೆಂಬ 
ಮಾತು ಮೊದಲನೆಯ ಉಲ್ಲಾ ಸದಲ್ಲೇ ಬಂದಿವೆ. ಈಗ ಪ್ರಸ್ತುತವಾದ ಪದ್ಯದಲ್ಲಿ ವ್ಯಂಗ್ಯಾರ್ಥವು 
`ಮುಖ್ಯವೋ, ಅಮುಖ್ಯವೋ ಎಂಬುದೇ ಪ್ರಶ್ನೆ. ಮಮ್ಮ ಟನೇ ಐದನೆಯ ಉಲ್ಲಾಸದ ಪ್ರಾರಂಭ 
ದಲ್ಲಿ ಹೇಳುವಂತೆ ವ್ಯಂಗ್ಯಾರ್ಥವು (೧) ಅಗೂಢವಾಗಿದ್ದರೆ, (೨) ಮತ್ತೊಂದಕ್ಕೆ ಅಂಗವಾಗಿದ್ದರೆ, 
(ತಿ) ವಾಚ್ಯಾರ್ಥವು ಸಿದ್ಧಿ ಸುವುದಕ್ಕೆ ಅಗತ್ಯವಾಗಿದ್ದರೆ, (೪) ಅಸ್ಫುಓವಾಗಿದ್ದರೆ, (೫) ಸಂಶಯಾ 
ಸ್ಪದವಾದ ಪ್ರಧಾನ್ಯವನ್ನು ಪಡೆದಿದ್ದರೆ. (ಒ) ವಾಚ್ಯದೊಡನೆ ಸಮಪ್ರಾಧಾನ್ಯವನ್ನು ಪಡೆದಿದ್ದ ರೆ 
(೭) ಕಾಕುವಿನಿಂದ ಸೂಚಿತವಾಗಿದ್ದ. ರೆ ಮತ್ತು (೮) ಅಸುಂದರವಾಗಿದ್ದ ಶೆ, ಅದನ್ನು ಗುಣೀಭೂತ 
ವ್ಯಂಗ್ಯವೆಂದೇ ಪರಿಗಣಿಸಬೇಕು. ಪ್ರಕೃತದಲ್ಲಿ ೧, ೨, ೪, ೫, ೬, ೮ ನೆಯ ನಿಯಮಗಳಾವುವೂ 


ಕನ್ನಡ ಕಾವ್ಯಪ್ರಕಾಶ ೪೭. 


ತಇಆ ಮಹ ಗಂಡತ್ಸಲಣಿಮಿಅಂ ದಿಟ್ಕಿಂ ಣ ಜೇಸಿ ಅಣ್ಣತ್ತೋ | 
ಏಣ್ಣಿಂ ಸಜ್ಜೇ ಅ ಅಹಂ ತೇ ಅ ಕಟೋಲಾ ಣ ಸಾ ದಿಟ್ಕೀ ॥ 


ನೀನಾಗ ಕೆನ್ನೆ ಯೊಳು ನೆಟ್ಟಿರುವ ದಿಟ್ಟಿಯನು 
ಒಂದಿನಿತು ಬೇರೆಡೆಗೆ ಕಳಿಸಲಿಲ್ಲ | 

ಈಗಳದೆ ನಾನಿರುವೆ, ಅವೆ ನೋಡೆ ಕೆನ್ನೆಗಳು 
ದಿಟ್ಟಿಯಾದೊಡೆ ತಾನು ಮೊದಲದಲ್ಲ |? 


ಇಲ್ಲಿ " ನನ್ನ ಕೆನ್ನೆ ಯಲ್ಲಿ ಪ್ರತಿಬಿಂಬಿತಳಾದ ನನ್ನ ಸಖಿಯನ್ನು ನೀನು ನೋಡು. 
ತಿದ್ಧ ದೃಷ್ಟಿಯೇ ಬೇರೆಯಾಗಿದ್ದಿ ತು; ಅವಳು ಹೋದಮೇಲೆ ನಿನ್ನ ದೃಷ್ಟಿಯು 
ಬೇರೊಂದಾಗಿಬಿಟ್ಟಿದೆ ; ನಿಜವಾಗಿಯೂ ನೀನವಳ ಗುಪ್ತಕಾಮುಳಕನೇ,' ಎಂಬುದು 


ವ್ಯಂಗ್ಯ." 


ಅನ್ವಯಿಸುವುದಿಲ್ಲ. ಆದರೆ ೩ ಮತ್ತು ೭, ಈ ನಿಯಮಗಳು ಅನ್ವಯಿಸುವಂತೆ ಭಾಸವಾಗಬಹುದು.. 
ಮಮ್ಮ ಟನು ಹಾಗೆ ತಿಳಿಯುವುದು ಸರಿಯಲ್ಲವೆಂದು ಸಂಶಯಪರಿಚ್ಛೇದ ಮಾಡುತ್ತಿದ್ದಾನೆ. ಇಲ್ಲಿ 
ವಾಚ್ಯಾರ್ಥವು ಸ್ವತಃ ಅಸಂಭವವಾಗಿದ್ದಿ ದ್ದ ರೆ ಮಾತ್ರ ೩ ನೆಯ ನಿಯಮವು ಅನ್ವಯಿಸಬಹುದಿತ್ತು 
ಅದರೆ ವಸ್ತುತಃ ಕಾಕುವಿಲ್ಲದೆ ಓದಿದರೂ ವಾಚ್ಯಾರ್ಥವು ಅಸಂಭವವಾಗುವಂತಿಲ್ಲ. ಸ ತಃ 
ವಾಚ್ಯಾರ್ಥವು ಅಸಂಭವವಲ್ಲವೆನಿಸುವ ಸ್ಥ ಳದಲ್ಲಿ ಕಾಕುವು ಬಂದರೆ ಅದು ೭ ನೆಯ ನಿಯಮ: 
ವೆನಿಸುವುದಿಲ್ಲ ; ಏಕೆಂದರೆ ಅನಿವಾರ್ಯವಾಗಿ ಕಾಕುವನ್ನು ಶರಣುಹೋಗಲೇ ಬೇಕಾದಾಗ ಮಾತ್ರ,. 
ಆ ಕಾಕುವಿನಿಂದ ಬಂದ ವ್ಯಂಗ್ಯಾರ್ಥವು ಗುಣೀಭೂತವೆಸಿಸುತ್ತದೆ. ಇಲ್ಲಿ ಕಾಕುವಿನಿಂದ ವ್ಯಂಗ್ಯಾರ್ಥ 
ಬರಲಿಲ್ಲ ವೆಂದರೆ ವಾಚ್ಯದ ಸಿದ್ಧಿಗೆ ಯಾವ ಆತಂಕವೂ ಇಲ್ಲ. ಅಷ್ಟೇ ಅಲ್ಲ ; ಕಾಕುವಿನ 
ವ್ಯಾಪ್ತಿ! ಯು ಪ್ರಶ್ನಾ ರ್ಥಬೋಧನಮಾಡಿದೊಡನೆ ಮುಗಿಯಿತೆನ್ನ ಲೂ ಅವಕಾಶವಿದೆ. ಹೀಗೆ ಅದರ: 
ಕೆಲಸ ತೀರಿದನಂತರ " ನನ್ನ ಮೇಲೆ ಕೋಪ ಯೋಗ್ಯವಲ್ಲ 'ವೆಂದರ್ಥವು ರಸಿಕರಿಗೆ ಬರುತ್ತಿ ದ್ದ ಶ್ಕಆ 
ವ್ಯಂಗ್ಯಾರ್ಥವು ಪ್ರಧಾನವಾಗುತ್ತ ದೆಯೇ ರತು, ಗುಣೀಭೂತ ಅಥವಾ ಅಪ್ರಧಾನವೆನಿಸು- 
ವುದಿಲ್ಲ..." ಕಾಕ್ವಾಕ್ಸಿಪ್ತ''ವಾದ ತವ್ಯಂಗ್ಯ ದಲ್ಲಿಯಾದರೋ ಚರಮವ್ಯಂಗ್ಯಾರ್ಥದಲ್ಲಿ 
ಕಾಕು ಪರ್ಯವಸಾನ ಹೊಂದುವುದೇ ಹೊರತು, ತನ್ಮಧ್ಯೆ ವಿಶ್ರಾಂತವಾಗುವುದಿಲ್ಲ ಉದಾ. ' 
"ಮಥ್ಸಾಮಿಂ ಕಾರವಶತಂ . . .' (ಮತ್ತೂ ಹೆಚ್ಚಿನ ವಿವರಗಳಿಗೆ ಮುಂದೆ ಐದನೆಯ ಉಲ್ಲಾಸ 
ವನ್ನೊ [3 ದಿ). 

1 ಇದು ವಾಕ್ಯವೈ ಶಿಷ್ಟ್ಯವು ವ್ಯಂಜಕವಾಗುವುದಕ್ಕೆ ಉದಾಹರಣೆ. ಇಲ್ಲಿಯೂ ವಕ್ತ N 
ಬೋದ್ಭವ್ಯರ, ವೈಶಿಷ್ಟ್ಯವೂ ಉಂಟು. ಆದರೆ ಅಷ್ಟರಿಂದಲೇ ವ್ಯಂಗ್ಯಾರ್ಥ ಸಿದ್ಧಿಸುವುದಿಲ್ಲ. 

38 ಹೇಳಲಾದ ವ್ಯಂಗ್ಯಾರ್ಥದ ಸಿದ್ಧಿಗೆ ವಾಕ್ಯದಲ್ಲಿ ಬರುವ "ಆಗೆ, ಈಗ, ಮೊದಲದು : 
ಎಂಬ ವಿಶಿಷ್ಟ ಪದಗಳು ಕಾರಣ. ಇವುಗಳಿರುವುದರಿಂದಲೇ ರಸಿಕರು ಸೂಕ್ಷ್ಮವಾದ ಪರಾಮರ್ಶಕ್ಕೆ 


1 





ಛಲ ಪ್ಲಬುದ ಕರ್ಣಾಟಕ 
ಲ ಅ 


ಉದ್ಧೇಶೋಯಂ ಸರಸಕದಲೀಶ್ರೇಣಿಶೋಭಾತಿಶಾಯೀ 
ಕುಂಜೋತ್ಕರ್ಪಾಂಕುರಿತರಮಣೀವಿಭ್ರಮೋ ನರ್ಮದಾಯೂಃ | 
ಕಿ೦ಚೈತಸ್ಮಿನ್‌ ಸುರತಸುಹೃದಸ್ತಸ್ವಿ ತೇ ವಾನ್ತಿ ವಾತಾಃ 
ಯೇಪಾಮಗ್ರೇ ಸರತಿ ಕಲಿತಾಕಾಂಡಕೋಪೋ ಮನೋಭೂಃ ॥ 


ನೋಡು ನರ್ಮದೆಯೆಡೆಯ ಕಂಗೊಳಿನೆಳೆಯ ಬಾಳೆಯ ಸಾಲನು 
ಬಳ್ಳಿ ವನೆಗಳ ಸೊಬಗು ಕುದುರಿಸೆ ಜೆನ್ನೈಯರ ಮೈಜೆಲುವನು | 
ಸುರತಸಖರೆನಲಿಲ್ಲಿ ತಣ್ಮನೆ ಗಾಳಿ ನಿನಗಿದೊ ಸುಳಿವುವು 

ಗಾಳಿಗಳ ಮುಂದಾಳು ಕಾಮನು ಮುನಿದು ಕೆಮ್ಮನೆ ನಡೆವನು | 


ಇಲ್ಲಿ, " ರತಕ್ಟೋಸ್ಕರ ಪ್ರವೇಶಿಸು ' ಎಂಬುದು ವ್ಯಂಗ್ಯ, 
ಣೋಲ್ಲೇಇ ಅಣಣ್ಣಮಣಾ”ಅತ್ತಾ ಮಂ ಘರಭರಮ್ಮಿ ಸಅಲಮ್ಮಿ | 
ಖಣಮೇತ್ತಂ ಜಇ ಸಂರಾಾಇ ಹೋಇ ಣ ವ ಹೋಇ ವೀಸಾಮೋ ॥” 


ಅತ್ತೆ ನೂಕುವಳೆನ್ನ. ನೆಲ್ಲ ಮನೆಗೆಲಸದೊಳು 
ಬೇರೊಂದು ಯೋಚನೆಯೆ ಅವಳಿಗಿಲ್ಲ | 
ಒಂದು ಚಣ ಸಂಜೆಯಲಿ ಸಿಕ್ಕಿದೊಡೆ ವಿಶ್ರಾಂತಿ 
ಯೆನಗುಂಟು ಸಿಕ್ಕದೊಡೆ ಬಿಡುವೆಯಿಲ್ಲ | 
ಹೊರಡುತ್ತಾರೆ, ವಾಚ್ಯಾರ್ಥವನ್ನು ಮಾತ್ರ ಗ್ರಹಿಸುವುದರ ಬದಲು ವ್ಯಂಗ್ಯಾರ್ಥವನ್ನು 
ಕಲ್ಪಿ ಸುತ್ತಾರೆ. 

ನಾಯಿಕೆಯ ಕೆನ್ನೆ ಗಳು ಕನ್ನಡಿಯಂತೆ ನಿರ್ಮಲವಾಗಿದ್ದು ಸಖಿಯ ಮುಖವು ಅದರಲ್ಲಿ 
ಪ್ರತಿಬಿಂಬಿತವಾಗಿತ್ತೆ ನ್ನುವುದು ಸ್ವಭಾವೋಕ್ತಿಯೋ, ಅತಿಶಯೋಕ್ತಿಯೋ ವಾಚಕರೇ ನಿರ್ಧರಿಸ 
ಬಹುದು. ಇದರಿಂದ ನಾಯಿಕೆಯ ಲಾವಣ್ಯವನ್ನು ವರ್ಣಿಸುತ್ತಿರುವಂಶ ಸ್ಪಷ್ಟ. 

19 ಇದು ವಾಚ್ಯಾಂಶದ ವೈಶಿಷ್ಟ್ಯವು ವ್ಯಂಜಕವಾಗುವುದಕ್ಕೆ ಉದಾಹರಣೆ. 

20 ಇಲ್ಲಿ ವರ್ಣಿತವಾಗಿರುವ ನದೀತೀರ, ಬಳ್ಳಿವನೆ, ತೆಂಗಾಳಿ, ಮುಂತಾದುವುಗಳ ವಿಶೇಷಣ 
ಗಳೆಲ್ಲವೂ ಸುರತಾಭಿಪ್ರಾಯವನ್ನು ಸೂಚಿಸುವುವಲ್ಲದೆ ಕಡೆಯ ಸಾಲು ಮನ್ಮಥನ ಮುಂದಾಳ್ತನ 
ವನ್ನು ಎಂದರೆ ನಾಯಕನ ಕಾಮಾತುರವನ್ನು ಎತ್ತಿ ತೋರಿಸುತ್ತದೆ. ವ್ಯಂಗ್ಯಾರ್ಥವನ್ನು ಹುಟ್ಟಿಸಲು 
ಈ ವಿಶಿಷ್ಟ ವರ್ಣನಾವಿಷಯಗಳೇ ಸಾಕಾಗಿವೆ. 

೫ ಪಾಠಾಂತರ" ಅಳೋಲ್ಲಮಣಾ' (ಇ ಅನಾರ್ದ್ರಮನಾ- ಕಠಿನಹೃದಯಳು). 

೫ ಇದು " ಅನ್ಯಸನ್ನಿಧಿ'ಯ ವೈಶಿಷ್ಟ್ಯ ದಿಂದುಂಟಾಗುವ ವ್ಯಂಜಕತ್ವಕ್ಕೆ ನಿದರ್ಶನ. 





ಕನ್ನಡ ಕಾವ್ಯಪ್ರಕಾಶ ೪% 


ಇಲ್ಲಿ ಸಂಜೆಯ ಸಂಕೇತ ಕಾಲವೆಂಬುದನ್ನು ತಟಿಸ್ಕನೊಬ್ಬನಿಗೆ ಒಬ್ಬಾಕೆಯು , 
ಸೂಚಿಸುತ್ತಿದ್ದಾಳೆ.* ॥$ '` 
ಸುವ್ವಇ ಸಮಾಗಮಿಸ್ಸದಿ ತುಜೃ ಪಿಓ ಅಜ್ಜ ಪಹರಮೇತ್ತೇಣ | 
ಏಮೆಅ ಕಿತ್ತಿ ಚಿಟ್ಮಿಸಿ ತಾ ಸಪಿ ಸಜ್ಜೇಸು ಕರಣಿಜ್ಜಂ | 

ಒಂದು ಪ್ರಹರದೊಳಗೆ ನಿನ್ನ 
ಕಾಂತ ಬರುವನಂತೆ | 
ಕೆಳದಿ, ಕೆಲಸವನ್ನು ನೋಡು, 
ಸುಮ್ಮನೇಕೆ ನಿಂತೆ | 
ಇಲ್ಲಿ, ಉಪಪತಿಯನ್ನು ಕೂಡಲು ಹೋಗುತ್ತಿರುವ ಅಭಿಸಾರಿಕೆಯನ್ನು ಒಬ್ಬಳು 
ತಡೆಯುತ್ತಿದ್ದಾ ಳೆ, ಸಂದರ್ಭವು ಯೋಗ್ಯವಾಗಿಲ್ಲವೆಂದು.೫ 
ಅನ್ಯತ್ರ ಯೂಯಾ ಕುಸುಮಾವಚಾಯಂ 
ಕುರುಧ್ವಮತ್ರಾಸ್ಮಿ ಕರೋಮಿ ಸಖ್ಯಃ। 
ನಾಹಂ ಪಿ ದೂರಂ ಭ್ರಮಿತುಂ ಸಮರ್ಥಾ ॥ 
ಪ್ರಸೀದತಾಯಂ ರಚಿತೋ*ಇ್ವಾಲಿರ್ವ$ | 
ಬೇರೆಡೆಗೆ ಪೂಗಳನು ಕೊಯ್ಯಿರೌ, ಕೆಳದಿಯರೆ 
ನಾನಿಲ್ಲೆ ಹತ್ತಿರದೆ ಕೊಯ್ಯುತಿರುವೆ | 
ನಡೆಯಲಾರೆನು ದೂರ, ಕನಿಕರವ ತೋರುವುದು 
ಇದೊ ಕೈಯ ಮುಗಿಯುತ್ತೆ ಬೇಡುತಿರುವೆ* | 
೫ ಇಬ್ಬರು ಹೆಂಗಸರು ಎಂದಿನಂತೆ ಮಾತನಾಡುತ್ತಿದ್ದಾರೆ ; ಅಲ್ಲೇ ಸಮೀಪದಲ್ಲಿ ಮರೆಯಾಗಿ 
ಮೂರನೆಯವನೊಬ್ಬನಿದ್ದಾನೆ. ಇದು ಹೇಳುವವಳಿಗೆ ಗೊತ್ತಿದೆ; ಕೇಳುವವಳಿಗೆ ಗೊತ್ತಿಲ್ಲ. ಆ 
ಮೂರನೆಯವನ ಇರುವಿಕೆಯಿಂದ ವಾಕ್ಯಕ್ಕೆ ಹೇಳಲಾದ ವ್ಯಂಗ್ಯಾರ್ಥವುಂಟಾಗುತ್ತ ಡೆ. ಇಂತಹ 
ವ್ಯಂಗ್ಯಪೂರ್ಣ ಶ್ಲೊ «ಕಗಳನ್ನೊ (ದುವಾಗೆ ರಸಿಕರೇ ಅವುಗಳ ಆವರಣವನ್ನೆ ಲ್ಲ ಕಲ್ಪಿ ಸಿಕೊಳ್ಳ 
ಬೇಕಾಗುತ್ತದೆ. ಹಾಗೆ ಸ್ವಂತವಾಗಿ ಕಲ್ಪಿ ಸಿಕೊಂಡಾಗ ಬರುವ ಆನಂದವು ಬಿಡಿಸಿ ಟೀಕೆಯಲ್ಲಿ 
ಬರೆದಾಗ ಬರುವುದಿಲ್ಲ. ಕಾವ್ಯವು ಬುದ್ಧಿ ಗಮ್ಯವೆನ್ನು ವುದಕ್ಕಿಂತಲೂ ಭಾವೈಕವೇದ್ಯನೆನ್ನುವುದು 
ಈ ಕಾರಣದಿಂದಲೇ. ವಸ್ತುವಿನಲ್ಲಿರುವ ಗ್ರಾಮ್ಯತ್ತ ಅಥವಾ ಅಶ್ಲೀಲ ದೋಷವು ಅರ್ಥವ್ಯಂಜ 
ಕತೆಯ ಪ್ರಭಾವದಿಂದ ಹೇಗೆ ದೂರವಾಗಿದೆಯೆಂಬುದನ್ನು ಗಮನಿಸಬೇಕು. 

2೫ ಸಂದರ್ಭದ ವೈಶಿಷ್ಟ್ಯ ವು ವ್ಯಂಜಕವಾಗುವುದಕ್ಕೆ ಇದು ಉದಾಹರಣೆ. 

35 ಇಲ್ಲಿ ನಾಯಿಕೆಯು ಅಭಿಸಾರಿಕೆಯಾಗಿ ಹೊರಟಿರುವಳೆಂಬ ಸಂದರ್ಭವಿಶೇ ಷವನ್ನು 
ಕಲ್ಪಿಸಿಕೊಂಡಾಗ ಮಾತ್ರ "ಈಗ ಬೇಡ 'ವೆಂಬ ನಿಸೇಧವು ವ್ಯಂಗ್ಯ. 

26 ಇದು ದೇಶದ ವೈಶಿಷ್ಟ್ಯದಿಂದ ವ್ಯಂಗ್ಯಾರ್ಥ ಬರುವುದಕ್ಕೆ ಉದಾಹರಣೆ. 





೫೦ ಪ್ರಬುದ್ಧ ಕರ್ಣಾಟಕ 

ಇಲ್ಲಿ, " ಈ ಸ್ಕೈ ಳವು ಏಕಾಂತವಾಗಿದೆ, ಪ್ರಚ್ಛ ನ್ನ ಕಾಮುಕನನ್ನು ಕರೆತರಲು 
ಹೋಗು ' ಎಂಬುದನ್ನು ಒಬ್ಬಳು ತನ್ನ ನೆಚ್ಚಿನ ಕೆಳದಿಗೆ ಸೂಚಿಸುತ್ತಿದ್ದಾಳೆ.?' 
ಗುರುಅಣಪರವಸ ಪಿಅ ಕಿಂ ಭಣಾಮಿ ತುಹ ಮಂದಭಾಇಣೀ ಅಹೆಕಮ್‌ | 
ಅಜ್ಜ ಪವಾಸಂ ವಚ್ಚಸಿ ವಚ್ಚ ಸಅಂ ಜೇವ್ವ ಸುಣಸಿ ಕರಣಿಜ್ಜಮ್‌ ॥ 


ಇನಿಯನೆ, ಪಿರಿಯರ ಆಜ್ಞಾ ಧೀನನೆ 
ಹತಭಾಗ್ಯಳು ನಿನಗೇನೊರೆವೆ | 

ಪಯಣವನಿಂದೇ ಗೈವೊಡೆ ಗೈವುದು 

" ಮುಂದಿನದನು ನೀನಾಲಿಸುವೆ |* . 


ಇಲ್ಲಿ, " ಈ ವಸಂತಕಾಲದಲ್ಲಿ ನೀನು ಹೋಗಿಬಿಡುವುದಾದರೆ ನಾನಂತೂ 
ಉಳಿಯುವುದಿಲ್ಲ, ನಿನ್ನ ಗತಿಯನ್ನು ಕಾಣೆ' ಎಂಬುದು ವ್ಯಂಗ್ಯ. “ಇತ್ಯಾದಿಗಳು” 
ಎಂದಿರುವುದರಿಂದ ಅಭಿನಯ ಮುಂತಾದುವನ್ನು ಗ್ರಹಿಸಬೇಕು. ಅಭಿನಯದ 
ವೈಶಿಷ್ಟ ಖಿ ಉದಾಹರಣೆ :-- 


ದ್ವಾರೋಪಾನ್ಮ,ನಿರನ್ನರೇ ಮಯಿ ತಯಾ ಸೌಂಧರ್ಯಸಾರಶ್ರಿಯಾ 
ಪ್ರೋಲ್ಲಾಹ್ಯೋರುಯುಗಂ ಪರಸ್ಸರಸಮಾಸಕ್ತಂ ಸಮಾಸಾದಿತಮ್‌ | 
ಆನೀತಂ ಪುರತತ್ಮಿರೋಂಶುಕಮಧಃ ಕ್ಷಿಪ್ರೇ ಚಲೇ ಲೋಚನೇ 
ವಾಚಸ್ತತ್ರ ನಿವಾರಿತಂ ಪ್ರಸರಣಂ ಸಂಕೋಚತೇ ದೋರ್ಲತೇ ॥ 


ಬಾಗಿಲೆಣೆಯೊಳು ನಾನು ಹತ್ತಿರವಿರಲು ಜೆಲುವಿನ ಚೆನ್ನೆಯು 
ಕುಣಿಸಿ ತೊಡೆಗಳನೊಂದನೊಂದರೊಳಿರಿಸಿ ಕೂಡಿಸುತಿರ್ದಳು | 

ತಲೆಯ ಸೆರಗನು ಮುಂದಕೆಳೆದಳು ಬೀರಿ ನೋಟವ ಕೆಳಗಡೆ 

ಮಾತನರ್ಥಕೆ ಬಿಟ್ಟು ಭುಜಲತೆಯನ್ನು ಕುನುಗಿಸುತಿರ್ದಳು |" 

೫ ಮೇಲಿನ ಉದ್ದೇ ಶೋ;ಯಂ ತಿ (ಅಡಿಟಿಪ್ಪಣಿ 19-20) ಖಂಬ ಶ್ಲೋಕದಲ್ಲಿ ಸಮಗ್ರ 
ವಾಚ್ಯಾಂಶವೂ ವ್ಯಂಜಕ ; ದೇಶವೊಂದೇ ಅಲ್ಲ. ಮು ಉದಾಹರಣೆಯಲ್ಲಿ ದೇ ಶವೊಂದೇ ವ್ಯಂಜಕ 
(ಮಾಣಿಕ್ಯಚಂದ್ರ). 

28 ವಾಚ್ಯಾರ್ಥದ ಕಾಲವೈ ಶಿಸ್ಟೃ $ದಿಂದ ವ್ಯಂಜಕತ್ವ ಬರುವುದಕ್ಕೆ ಇದು ಲಕ್ಷ ಕ 

೫ ಇಲ್ಲಿ ಪ್ರಸ್ತು ತವಾದ ಕಾಲವು ವಸಂತಕಾಲವಲ್ಲ ದಿದ್ದ ರೆ ಉಕ್ತ ವ್ಯಂಜಕತ್ವವಿರುತ್ತಿ ರಲಿಲ್ಲ 

30 ಮೂಲದಲ್ಲಿ ರುವ ಪದ " ಚೇಷ್ಟೈ'. ಸಂಸ್ಕೃತದಲ್ಲಿ ಚೇಷ್ಟೆಯೆಂದರೆ ಅಭಿನಯ. 

31 ಪ್ರಥಮಾರ್ಧದಲ್ಲಿ ‘ ಸ್ಪೃಷ್ಟಕ'ವೆಂಬ ಆಲಿಂಗನಪ್ರಕಾರವೂ, ಸೆರಗನ್ನೆ ಳೆಯುವುದರಿಂದ. 


4 


ಕನ್ನಡ ಕಾವ್ಯಪ್ರಕಾಶ ೫೧ 


ಇಲ್ಲಿ, ಅಂಗಗಳ ಅಭಿನಯದಿಂದ ಪ್ರಚ್ಛನ್ನ ರಮಣನ ವಿಷಯದಲ್ಲಿ (ತರುಣಿಯ) 
ವಿಶಿಷ್ಟಾಭಿಪ್ರಾಯವು ವ್ಯಂಗ್ಯವಾಗಿದೆ. 

ವಾಚಕರ ಆಕಾಂಕ್ಲೆಯೆಲ್ಲವೂ ಪರಿಹಾರವಾಗಬೇಕೆಂದು, ಮತ್ತು ಒಂದೊಂದರ 
ಉದಾಹರಣೆಯೂ ಅವಸರಪ್ರಾಪ್ತವೆಂದು ತಿಳಿದು, ಹೀಗೆ ಮತ್ತೆ ಮತ್ತೆ ಉದಾಹರಣೆ 
ಗಳನ್ನು ತೋರಿಸುತ್ತಿದ್ದೇವೆ.೫  " ಮಾತಾಡುವವ ' ಮುಂತಾದುವಲ್ಲಿ ಅನ್ಯೋನ್ಯ 
ಸಂಯೋಗವೊದಗುತ್ತಿದ್ದರೆ, ಎರಡು ಕೂಡಿ ಆದ ಸಂಯೋಗ ಮುಂತಾದುವುಗಳ 
ಉದಾಹರಣೆಗಳನ್ನೂ, ಹಾಗೆಯೇ ಲಕ್ಸ್‌ ರ್ಥ; ವ್ಯಂಗ್ಯ್ಯಾರ್ಥಗಳಿಗೆ ಬರುವ ವ್ಯಂಜ 
ಕತ್ವದ ಉದಾಹರಣೆಗಳನ್ನೂ ವಾಚಕರೇ ಊಹಿಸಿಕೊಳ್ಳಬಹುದು.* 

[ಎರಡು ಕೂಡಿದ ಸಂಯೋಗದಲ್ಲಿ " ಮಾತಾಡುವವ ' ಮತ್ತು " ಕೇಳತಕ್ಕುವರ' 
ವೈಶಿಷ್ಟ $ ಕೂಡಿದ ಉದಾಹರಣೆ :- 


ಅತ್ತಾ ಏತ್ಮ ಣಿಮಜ್ಜಇ ಏತ್ಸ ಅಹಂ ದಿಅಸಏ ಪಲೋಪಪಿ | 
ಮಾ ಪಹಿಅ ಶತ್ತಿಅಂಧಿಅ ಸೆಜ್ಮಾಏ ಮಹ ಣಿಮಜ್ಜಿಪಿಸಿ I 


ಅತ್ತೆಯಿಲ್ಲಿ ನಿದ್ದೆ ಗೈವಳಿಲ್ಲಿ ನಾನು ಎಂಬುದನ್ನು 
ಹಗಲಿನಲ್ಲೆ ಕಣ್ಣತುಂಬ ಪಾಂಥ ನೋಡಿರು | 


ಗುಪ್ತವಾಗಿ ಬರಬೇಕೆಂಬ ಸೂಚನೆಯೂ, ನೋಟವನ್ನು ಕೆಳಗೆ ಬೀರುವ ಮತ್ತು ಮಾತನ್ನು 
ನಿಲ್ಲಿಸುವ ಕ್ರಿಯೆಗಳಿಂದ ಸೂರ್ಯಾಸ್ಮಮಯದ ವಿವಿಕ್ತಕಾಲವೂ, ಕಡೆಯ ವಾಕ್ಯದಿಂದ ಆಲಿಂಗ 
ನಾಭಿಪ್ರಾಯವೂ ವ್ಯಂಗ್ಯವೆಂದು ಪ್ರದೀಪಕಾರನು ಬರೆಯುತ್ತಾನೆ. 

3 ಎರಡನೆಯ ಉಲ್ಲಾ ಸದಲ್ಲೇ ವಾಚ್ಯಾದಿ ಅರ್ಥಗಳ ವ್ಯಂಜಕತ್ವವನ್ನು ಹೇಳಿದ್ದ ರೂ 
ವಾಚಕರ ಬುದ್ಧಿ ವೈಶದ್ಯಕ್ಕೋಸ್ಕರ ಬಿಡಿಸಿ ಬಿಡಿಸಿ ಉದಾಹರಿಸಲಾಯಿತೆಂದು ಮಮ್ಮ ಟನು 
ಸಮಾಧಾನ ಹೇಳುತ್ತಿ ದಾನೆ; ಅಲ್ಲದೆ ಅರ್ಥವ್ಯಂಜಕಗಳು ಇಂತಿಷ್ಟೆಂದು ತಿಳಿಸಿದ ಮೇಲೆ 
ಒಂದೊಂದನ್ನೂ ಉದಾಹರಿಸಿ ವಿವರಿಸುವುದು ಕ್ರಮಪ್ರಾಪ್ತವೂ ಆಗಿದೆ. 

3 ವಸ್ತುತಃ ಮೇಲೆ ನಿರ್ದೇಶಿಸಲಾದ ಹತ್ತು ಸಾಮಗ್ರಿಗಳಲ್ಲಿ ಒಂದಕ್ಕಿಂತ ಹೆಚ್ಚು 
ಸಾಮಗ್ರಿಗಳು ಕೂಡಿಯೇ ವಿಶಿಷ್ಟ ಉದಾಹರಣೆಗಳಲ್ಲಿ' ವ್ಯಂಜಕತ್ವವನ್ನು ಪಡೆಯುತ್ತವೆ. ಆ 
ದೈಸ್ಟೀಯಿಂದ ಪರಸ್ಪರ ಸಂಪರ್ಕವೇ ಇಲ್ಲದ ಉದಾಹರಣೆ ಸಿಕ್ಕು ವುದೇ ಕಷ್ಟ. ಯಾವ ಉದಾ 
ಹರಣೆಯಲ್ಲಿ ಎಷ್ಟು ಸಾಮಗ್ರಿಗಳು ಕೂಡಿಕೊಂಡಿರುವುವೆಂಬುದನ್ನು ವಾಚಕರೇ ನಿರ್ಧರಿಸಬಹು 
ದೆಂದು ಮಮ್ಮ ಟನ ಅಭಿಪ್ರಾಯ. 

ಹಾಗೆಯೇ ಲಕ್ಸ್ಮಾರ್ಥ, ವ್ಯಂಗ್ಯಾರ್ಥಗಳ ವ್ಯಂಜಕತ್ವವನ್ನೂ ವಾಚಕರೇ ಊಹಿಸಿಕೊಳ್ಳ 
ಬಹುದೆನ್ನುತ್ತಾನೆ. ಏಕೆಂದರೆ ವ್ಯಂಜಕತ್ವದ ಸ್ವರೂಪದಲ್ಲಿ ವಾಚ್ಯಾರ್ಥಕ್ಕೂ ಲಕ್ಷ್ಯ, ವ್ಯಂಗ್ಯಾರ್ಥ 
ಗಳಿಗೂ ಯಾವ ಭೇದವೂ ಇಲ್ಲ. 





೫೨ ಪ್ರಬುದ್ಧ ಕರ್ಣಾಟಕ 


ಕತ್ತಲಲ್ಲಿ ಕುರುಡ ನೀನು, ನಮ್ಮ ಸೆಜ್ಜೆ ಗಳಲಿ ಬಂದು 
ಬಿದ್ದು ಬಿಡುವ ಭಂಗ ನಿನಗೆ ಬಾರದಂತಿರು |]* 

ಶಬ್ಧಪ ಸ್ರಮಾಣವೇದೊ ರ್ಥೊೋ ವೃನಕ್ತ ್ಟತರ್ಥಾನ್ನರಂ ಯತಃ | 

ಅರ್ಥಸ್ಯ ವ್ಯಂಜಕತ್ವೇ ತಚ್ಛಬ್ಧಸ್ಯ ಸಹಕಾರಿತಾ ॥ ೩॥ 

ಶಬ್ದಪ್ರಮಾಣದಿಂದ ವೇದ್ಯವಾದ ಅರ್ಥ ಮಾತ್ರ ಅರ್ಥಾಂತರವನ್ನು ಧ್ವನಿಸಲು 
ಸಮರ್ಥವಾಗುವುದರಿಂದ, ಅರ್ಥವು ವ್ಯಂಜಕವಾದಾಗ ಅದಕ್ಕೆ ಶಬ್ದ ದ ಸೆಹಕಾರಿತ್ರ 
ವುಂಟೀ ಉಂಟು.೫ 

| ಶಬ್ದ AE. ಎನ್ನು ವುದರ ತಾತ್ಸರ್ಯವಿಷ್ಟೆ ಬೇರೆ ಪ್ರಮಾಣಗಳಿಂದ ವೇದ್ಯ 
ವಾದ ಅರ್ಥ ಎಂದೂ ವ್ಯಂಜಕವಾಗದು.* 

ಇಲ್ಲಿಗೆ ಕಾವ್ಯಪ್ರಕಾಶದಲ್ಲಿ " ಅರ್ಥ-ವ್ಯಂಜಕತಾ-ನಿರ್ಣಯ 'ವೆಂಬ' 
ಮೂರನೆಯ ಉಲ್ಲಾಸ ಮುಗಿದುದು. 
ತಿರುಳೆನೆ ಕಾವ್ಯ ದೊಳರ್ಥದೆ 
ಪೊರಮಡುನವೀ ವ್ಯಂಜಕತ್ವಮಂ ಪರಿಷರಿಯಿಂ | 
ಪಠಿಭಾವಿಸೆ ಕನ್ನ ಕಾಟ್‌ 
ಸುರುಚಿರ ುಚಿಶುದ್ದ ಸಿದ್ಧಮಸ್ಪುದು ಸಹಜಂ ॥ 
— ಡಾ|| ಕೆ. ಕೃಷ್ಣ ಮೂರ್ತಿ 

೫ ಮೇಲಿನ ಮಾತುಗಳನ್ನು ನೋಡಿದರೆ ಮಮ್ಮಟಿನು ಈ ಉದಾಹರಣೆಯನ್ನು ಗ್ರಂಥದಲ್ಲಿ 
ಸೇರಿಸಿಲ್ಲವೆಂದು ತೋರುತ್ತದೆ. ಗೋವಿಂದ, ಮಹೇಶ್ವರ, ಮುಂತಾದವರು ಇದನ್ನು ಮಮ್ಮಟನ 
ಮೂಲದಲ್ಲಿ ಸೇರಿಸುವುದಿಲ್ಲ. ಆದರೆ ಮಾಣಿಕ್ಯಚಂದ್ರನು ಮೂಲದಲ್ಲಿಯೇ ಸೇರಿಸಿದ್ದಾನೆ. 

ಹೋಲಿಸಿ -ಕನ್ನಡ ಧ್ವನ್ಯಾಲೋಕ, ಪು. ೬. 

35 ಅರ್ಥವು ವ್ಯಂಜಕವೆಂದು ಇದುವರೆಗೊ ವಿವರಿಸಲಾಯಿತು. ಆದರೆ ಮೊದಲು ಅರ್ಥ 
ಜ್ಞಾನವಾಗುವುದು ಹೇಗೆ? ಕಾವ್ಯದಲ್ಲಿ ಶಬ್ದಜ್ಞಾನವಿಲ್ಲದೆ ಅರ್ಥಜ್ಞಾ ನವಾಗುವುದೇ ಸಾಧ್ಯವಿಲ್ಲ. 
| ಆದ್ದ ರಿಂದ ಅರ್ಥವನ್ನು ವ್ಯಂಜಕನೆನ್ನುವಾಗಲೂ ಶಬ್ದವು ಅದಕ್ಕೆ ಸಹಕಾರಿಯೆಂದೊಪ್ಪ ಲೇ ಬೇಕು. 

36 ದರ್ಶನದಲ್ಲಿ ಪ್ರ ಮಾಣ 'ಗಳನ್ನು ಪ್ರತ್ಯಕ್ಷ. ಜಪ ಶಬ್ದ, ಮುಂತಾಗಿ ವಿಂಗಡಿಸಿ 
ತೋರಿಸುತ್ತಾರೆ. " ಅರ್ಥ ಸನಂಬುದಕ್ಕೆ " ವಸು 'ವೆಂಬ ವಿಶಾಲಾರ್ಥ ಕಲ್ಪಿಸಿಕೊಂಡರೆ ಪ್ರತ್ಯಕ್ಷ ವೂ 
ಅರ್ಥಬೋ ಧಕವಾಗುತ್ತ ದೆ; ಸ ಕ ಅರ್ಥಬೋಧಕವಾಗುತ್ತದೆ. ನಾವು ಪರ್ವತವನ್ನು 
ಕಣ್ಣಿ ನಿಂದ ನೋಡುತ್ತಿ ರುವಾಗ ಪರ್ವತವೆಂಬ ಅರ್ಥ (ಇ ವಸ್ತು) ಜ್ಞಾ ನಕ್ಕೆ ಪ್ರ ಪ್ರತ್ಯ ಕವೇಪ ಪ್ರ ವದ. 
ಆದರೆ ವ ಪ್ರತ್ಯಕ್ಷ ಪ್ರಮಾಣ ಲಭ್ಯವಾದ ಅರ್ಥವು ಯಾವುದಕ್ಕೂ ಸ ಳದ. ಕಾವ್ಯದಲ್ಲಿ 
ಹಾಗಲ್ಲ. ವ್‌ ಶಬ್ಧ ಬೋಧ್ಯವಾದ ಅರ್ಥಮಾತ ತ್ರವಿರುತ್ತ ದೆಯೇ ಹೊರತು ಪ್ರ ಮಾಣಾಂತರಲಭ್ಯ 
ವಾದ ಅರ್ಥಗಳಲ್ಲ. ಇಂತಹ ಶಬ್ದ ಪ್ರಮಾಣವೇದ್ಯವಾದ ಅರ್ಥದಲ್ಲಿ ಮಾತ್ರ ವ್ಯಂಜಕತ್ವವು ಸಾಧ್ಯ. 
ಎಂದಮೇಲೆ ಅರ್ಥವ್ಯಂಜಕತ್ವವು ಕಾವ್ಯಮಾತ್ರಸಿದ್ಧವೆಂಬುದನ್ನು ಬೇರೆಯಾಗಿ ಹೇಳಬೇಕಾಗಿಲ್ಲ. 
ನಾಟ್ಯದಲ್ಲಿ ಪ್ರತ್ಯಕ್ಸ ದೃಷ್ಟವಾದ ಅರ್ಥಕ್ಕೂ ವ್ಯಂಜಕತ್ವವುಂಟೆಂದು ಮಹೇಶ್ವರನು ಬರೆಯುತ್ತಾನೆ. 


ವಿಜಯನಗರದ ಸಾಹಿತ್ಯ ಸ ಲ ಸಾಮ್ರಾಜ್ಯ 


ಸಂಗಮ ರಾಜರ ಮಂತ್ರಿಗಳು ಇತ್ತ ರಾಜಧಾನಿಯಲ್ಲಿ ಈ ರೀತಿಯಾಗಿ ಸಾ ಸಾಹಿತ್ಯ 
ಸೇವೆಯನ್ನು ಹೋಯ ಅತ್ತೆ ಶೃಂಗೇರಿಯಲ್ಲಿ ಅವರ ಗುರುಗಳಾದ 
ವಿದ್ಯಾತೀರ್ಥ ಭಾರತೀತೀರ್ಥ, ವಿದ್ಯಾರಣ್ಯ ಮೊದಲಾದವರು ಸ್ವತಃ ಗ್ರಂಥರಚನೆ 


18 ಶೈಂಗೇರಿ ಮಠದ ಸ್ವಾಮಿಗಳಾದ ವಿದ್ಯಾರಣ್ಯರು ಹಿಂದೂ ರಾಜ್ಯಸ್ಥ್ಯಾಪನೆಯ ಮೂಲಕ 
ಧರ್ಮಸಂಸ್ಥಾಪನೆಯನ್ನು ಮಾಡಬೇಕೆಂಬ ಉದ್ದೆ £ಶದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಕ್ಯಾಪನೆ 
ಮಾಡಿ ಅದರ ಪ್ರಥಮ ರಾಜರುಗಳಾದ ಹಕ್ಕ ಬುಕ್ಕರಿಗೆ ಮಾಧವರೆಂಬ ಅಪರ ನಾಮಧೇಯದಿಂದ 
ಮಂತ್ರಿಗಳಾಗಿದ್ದು ಅನೇಕ ಯುದ್ಧಗಳನ್ನು ಜಯಿಸಿ ರಾಜ್ಯವಿಸ್ತ ರಣೆಯನ್ನು ಮಾಡಿದರೆಂದೂ 
ರಾಜ್ಯಭಾರ ನಿರ್ವಹಣಕ್ಕಾಗಿಯೂ ಧರ್ಮಪ್ರಸಾರಣಕ್ಕಾಗಿಯೂ 4 ಪರಾಶರಸ್ಮೃೃತಿವ್ಯಾಖ್ಯೆ ' 
" ವೇದಭಾಷ್ಯ ? ಮೊದಲಾದುವುಗಳನ್ನು ತಮ್ಮ ತಮ್ಮಂದಿರಾದ ಸಾಯಣರ ಸಹಾಯದಿಂದ ರಚಿಸಿದ 
ರೆಂದೂ ಅನೇಕ ನವೀನ ಗ್ರಂಥಗಳಲ್ಲಿ ಹೇಳಿದೆ. ಇದನ್ನು ಪೋಷಿಸುವ ಲೋಕವಾರ್ತೆಯೂ 
ಉಂಟು. ಇವುಗಳ ಆಧಾರದ ಮೇಲೆ ಅನೇಕ ಚರಿತ್ರಕಾರರು ತಮ್ಮ ಗ್ರಂಥಗಳಲ್ಲಿ ಹಾಗೆಯೇ 
ಬರೆದಿದ್ದಾರೆ. ಆದರೆ ಈ ವಿಷಯವು ಶುದ್ಧ ಐತಿಹಾಸಿಕ ದೃಷಿ ಟಿಯಿಂದ ಅಸ್ಟು ನಿರ್ದಿಷ್ಟವಾಗಿ 
ಹೇಳುವುದಕ್ಕಾಗುವುದಿಲ್ಲ ವೆಂದು ತೋರುತ್ತದೆ. ಈ ವಿಷಯವನ್ನು ಕುರಿತು ಶ್ರೀರ್ಮಾ್‌ ಆರ್‌. 
ನರಸಿಂಹಾಚಾರ್ಯರು ೧೯೧೬ ನೆಯ ವರ್ಷದ " ಇಂಡಿಯನ್‌ ಆಂಟಿಕ್ವೆ ರಿ' ಪತ್ರಿಕೆಯಲ್ಲಿ " ಮಾಧವಾ 
ಚಾರ್ಯನೂ ಅವನ ಸಹೋದರರೂ' ಎಂಬ ಲೇಖನದಲ್ಲಿ ಹೀಗೆಂದು ಹೇಳಿದ್ದಾ ರೆ: "ಮಾಧವ 
ವಿದ್ಯಾರಣ್ಯರು ಏಕವ್ಯಕ್ತಿ ಗೆಳು ಎಂಬದಾಗಿ ಯಾವ ನಂಬಬಹುದಾದ ಶಾಸನದಲ್ಲಿಯೂ ಹೇಳಿಲ್ಲ. 
ಒಂದು ನೇಳೆ ಇದ್ದರೂ ಇರಬಹುದು `. ಶ್ರೀರ್ಮ್‌: ಡಿ. ವಿ. ಗುಂಡಪ್ಪ ನವರು ತಮ್ಮ 
" ವಿದ್ಯಾ ರಣ್ಯ ರ ಕಾಲನಿಚಾರ' " ವಿದ್ಯಾರಣ್ಯರ ಸಮಕಾಲೀನರು’? ಎಂಬ ಗ ಗ್ರಂಥಗಳಲ್ಲಿ ಮಾಧವ 
ವಿದ್ಯಾರಣ್ಯ ರು ಏಕವ್ಯಕ್ತಿ ಗಳೆಂದೂ ವಿದ್ಯಾರಣ್ಯ ರೇ ವಿದ್ಯಾ ನಗರಿಯನ್ನು ೧೩೩೬ ರಲ್ಲಿ ಸ್ಕಾ ಪಿಸಿದ 
ರೆಂದೂ ಸಾಯಣ Sane ವಿದ್ಯಾರಣ್ಯರ ಸಯೋವರರಿಂದೂ " ಸರಾಶರಸ್ಥ ತವಾ ಖ್ಯಾನಾ 'ದಿ 
ಗ ಗ್ರಂಥಗಳು ವಿದ್ಯಾರಣ್ಯ ಕೃ ತವೆಂದೂ ಡಕ ತಮ್ಮ ಹೇಳಿಕೆಗೆ ಆಧಾರಭೂತವಾಗಿ rE ಶಾಸನ, 
ಬಾಗೆಸಲ್ಲಿಯ ೭೦ ನೆಯ ಶಾಸನ, ಮುಳುಬಾಗಿಲಿನ ಶಾಸನ, ಶೃ ಂಗೇರಿಯ ಶಾಸನ, ಅಹೋಬಲ 
ಪಂಡಿತೀಯವೆಂಬ ಆಂಧ್ರ ವ್ಯಾಕರಣ ಮೊದಲಾದುವುಗಳಿಂದ ತ ಭಾಗಗಳನ್ನು ಎತ್ತಿ ತೋರಿ 
ಸಿದ್ದಾರೆ. ಇವುಗಳಲ್ಲಿ ಸಾತ ಶಾಸನವೂ ಶಾಸ್ತ್ರೀಯ ದೃಷ್ಟಿ ಯಿಂದ ನಂಬಲರ್ಹವಲ್ಲ. ಹಂಪೆ 
ಬಾಗೇಪಲ್ಲಿ ಶೃಂಗೇರಿ ಶಾಸನಗಳಿಗೆ ಮೂಲಪ್ರತಿಗಳೇ ಸಿಕ್ಕಿಲ್ಲ | SNA ಕೃತಕಗಳಿರಬಹುದೆಂದು 
ಪಂಡಿತರು ಅಭಿಪ್ರಾಯಪಡುತ್ತಾರೆ. " ಆಂಧ್ರಶಬ್ದಾನುಶಾಸನ ' ಕರ್ತೃವಾದ ಅಹೋಬಿಲ 
ಪಂಡಿತನು ವಿದ್ಯಾರಣ್ಯರ ಸಮಕಾಲೀನನಲ್ಲವೆಂದೂ ಅವರಿಂದ ಮುನ್ನೂ ರು ವರ್ಷಗಳಾದರೂ ಈಚೆಗೆ 
ಇದ್ದ ವನೆಂದೂ ಆಂಧ್ರ ಸಾಹಿತ್ಯ ಚರಿತ್ರಕಾರರು ಅಭಿಪ್ರಾಯಪಡುತ್ತಾರೆ. ಆದುದರಿಂದ ಆತನ 





೫೪ ಪ್ರಬುದ್ಧ ಕರ್ಣಾಟಕ 
ಛಿ 


ಯನ್ನು ಮಾಡುತ್ತಿದ್ದುದಲ್ಲದೆ ತಮ್ಮ ಶಿಷ್ಯರನೇಕರನ್ನು ಆ ಕಾರ್ಯದಲ್ಲಿ ನಿಯೋಜಿಸಿ 
ಅವರಿಂದಲೂ ಆ ಕೆಲಸವನ್ನು ಮಾಡಿಸುತ್ತಿದ್ದರು. " ಅಪರೋಕ್ಸಾ ನುಭೂತಿ ' 


ಮಾತಿಗೂ ಪೂರ್ಣವಾದ ಬೆಲೆಯನ್ನು ಕೊಡಲು ಸಾಧ್ಯವಿಲ್ಲ. ಸಾಯಣ ಭೋಗನಾಥರು ವಿದ್ಯಾರಣ್ಯರ 
ಸಹೋದರರೆಂಬ ವಾದವು ಮಾಧವ ವಿದ್ಯಾರಣ್ಯರು ಏಕವ್ಯಕ್ತಿಯೆಂದು ಒಪ್ಪಿ ಕೊಂಡಮೇಲೆ ಹೇಳುವ 
ಮಾತು. ಈ ವಿಷಯವು ಪೂರ್ಣವಾಗಿ ನಂಬಬಹುದಾದ ಯಾವ ಶಾಸನದಲ್ಲಿಯಾಗಲಿ ಅಥವಾ ಆ 
ಕಾಲದ ಗ್ರಂಥಗಳಲ್ಲಾಗಲಿ ಅನುಮೋದಿತವಾಗಿಲ್ಲ. ಇದೇ ವಿಷಯದಲ್ಲಿ ಮೈಸೂರು ಶಾಸನದ 
ಇಲಾಖೆಯ ಶ್ರೀ ಆರ್‌. ರಾಮರಾವ್‌, ಬಿ.ಎ. ಅವರು ೧೯೩೫ ನೆಯ ವರ್ಷದ " ಇಂಡಿಯನ್‌ 
ಹಿನ್ಸ್ಯಾರಿಕಲ್‌ ಕ್ವಾರ್ಟರ್ಲಿ ' ವಿಂಬ ತ್ರೆ ಮಾಸ ಪತ್ರಿಕೆಯಲ್ಲಿ "ಮಾಧವ ವಿದ್ಯಾರಣ್ಯರ ಐಕ್ಯತಾ 
ವಾದ' ಎಂಬ ಲೇಖನದಲ್ಲಿ ಇವರಿಬ್ಬರೂ ಭಿನ್ನ ವ್ಯಕ್ತಿಗಳಿರಬಹುದೆಂಬುದಕ್ಕೆ ಮುಂದಿನ ಕಾರಣ 
ಗಳನ್ನು ಕೊಟಿ ದ್ದಾರೆ ಕಾ 

(ಅ) ಶೃಂಗೇರಿಯ ಸಂಪ್ರದಾಯಗಳನ್ನು ತಿಳಿಸುವ * ವಿದ್ಯಾರಣ್ಯ ಕಾಲಜ್ಞಾನ > «ಗುರುವಂಶ 
ಕಾವ್ಯ' ಮೊದಲಾದುವುಗಳಲ್ಲಿ ವಿದ್ಯಾರಣ್ಯರು ಮಾಧವಾಚಾರ್ಯರಿಗಿಂತ ಭಿನ್ನವ್ಯಕ್ತಿ ಯೆಂದು 
ಹೇಳಿದೆ. 

(ಆ) ಸು. ೧೭೦೮ ರಲ್ಲಿ ರಚಿತವಾದ " ಶಿವತತ್ತ ರತ್ನಾಕರ 'ದಲ್ಲಿ ವಿದ್ಯಾರಣ್ಯರ ಪೊರ್ವ 
ನಾಮಧೇಯವು ಶಿವಧರ್ಮ ಎಂದು ಹೇಳಿರುವುದಲ್ಲದೆ ಅವರು ಮಾಧವಾಚಾರ್ಯರಿಂದ 
ಭಿನ್ನರೆಂದೂ ಹೇಳಿದೆ. 

(ಇ) ನಂಬಬಹುದಾದ ಯಾವ ಶಾಸನದಲ್ಲಿಯೂ ಈ ಐಕ್ಯತೆಯು ಹೇಳಿಲ್ಲ 4 

ಈ ಮಾಧವಸಾಯಣರ ಗ್ರಂಥಗಳಲ್ಲಿ ಘೂ ಐಕ್ಯತೆಯು ಹೇಳಿಲ್ಲದೇ ಇರುವುದಲ್ಲದೇ 
ಭಿನ್ನತೆಯೇ ವ್ಯಕ್ತಪಡುತ್ತದೆ. 

(ಉ) ವಿದ್ಯಾರಣ್ಯರು ಸಂನ್ಯಾಸಿಗಳು. ಇವರ ಹೆಸರು ಬರುವ ಶಾಸನಗಳಲ್ಲೆ ಲ್ಲಾ ರಾಜನು 
ಇವರನ್ನು ಗುರುವೆಂಬುದಾಗಿ ಸ್ತೊ ೇತ್ರಮಾಡಿ ಅವರ ಆಜ್ಞೆ, ಯ ಪ್ರಕಾರ ದಾನಗಳನ್ನು ಕೊಟಿ ದ್ದಾನೆ. 
ಮಾಧವನು ಗೃಹಸ್ಥ. ಯಜ್ಞ ಯಾಗಾದಿಗಳನ್ನು ಮಾಡಿದವನು. ಈತನು ರಾಜನ ವಿಧೇಯನಾಗಿ 
ಆತನ ಆಜ್ಞೆಯ ಪ್ರಕಾರ ಕೆಲಸಮಾಡಿರುವುದು ಗೃಂಥಗಳಲ್ಲಿ ಲಿಖಿತವಾಗಿದೆ. 

(ಊ) ಮಾಧವಾಚಾರ್ಯನು ಒಂದನೆಯ ಬುಕ್ಕ ಮಹಾರಾಯನ ಕಾಲದವನು. ವಿದ್ಯಾ 
ರಣ್ಯರ ಶಾಸನಗಳೆಲ್ಲವೂ ವಿಶೇಷವಾಗಿ ಇಮ್ಮಡಿ ಹರಿಹರನ ಕಾಲದವು. ಕ್ರಿ.ಶ. ೧೩೭೫ ನೆಯ 
ವರ್ಷಕ್ಕಿಂತ ಹಿಂದೆ ವಿದ್ಯಾರಣ್ಯರ ಹೆಸರು ಬರುವ ಯಾವ ನಂಬಬಹುದಾದ ಶಾಸನವೂ ಇದುವರೆಗೆ 
ದೊರೆತಿಲ್ಲ... ಆದುದರಿಂದ ಮಾಧವ ವಿದ್ಯಾರಣ್ಯರು ಭಿನ್ನ ವ್ಯಕ್ತಿಗಳಿರಬಹುದು. ಇದು ಶ್ರೀ 
ರಾಮರಾಯರ ವಾದ. 

ಇದಕ್ಕೆ ಪ್ರತಿಯಾಗಿ ಶ್ರೀ ಮಾರ್ಕಂಡೇಯಶರ್ಮರೆಂಬುವರು ಮಾಧವ ವಿದ್ಯಾರಣ್ಯರ ಐಕ್ಯತೆ 
ಯನ್ನು ಸ್ಥಾಪಿಸಲು ಕೆಲವು ಕಾರಣಗಳನ್ನು ಸೂಚಿಸಿದ್ದಾರೆ. ಅದಕ್ಕೆ ರಾಯರು ಸಮಂಜಸವಾದ 
ಉತ್ತರವನ್ನು ಕೊಟ್ಟು ತಮ್ಮ ಸಿದ್ಧಾಂತವನ್ನು ಪುಷ್ಟ್ರೀ ಕರಿಸಿದ್ದಾರೆ. : ಶ್ರೀ ಎಂ. ಎ. ದೊರೆಸ್ವಾಮ 
ಯ್ಯಂಗಾರ್ಯರು "ಜರ್ನಲ್‌ ಆಫ್‌ ಇಂಡಿಯನ್‌ ಹಿಸ್ಟರಿ” ಪತ್ರಿಕೆಯಲ್ಲಿ (೧೯೩೬) ಶ್ರೀ ರಾಮ 


ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೫೫ 


“ವಿ ಪ್ರಮೇಯ ಸಂಗ್ರಹ ' ಇವೆರಡೂ ವಿದ್ಯಾರಣ್ಯಕೃತವಾದುವು. "ಶಂಕರ 
ರಾಯರ ವಾದವನ್ನೇ ಅನುಮೋದಿಸಿದ್ದಾರೆ. ಫಾ| ಹಿರಾಸ್‌ ಅವರು ಮೈಸೂರು ವಿಶ್ವವಿದ್ಯಾ 
ನಿಲಯದ ಆಶ್ರಯದಲ್ಲಿ ಮಾಡಿದ ಎರಡು ಭಾಷಣಗಳಲ್ಲಿ ಭಿನ್ನತೆಯನ್ನೇ ಸ್ಥಾಪಿಸಿದ್ದಾರೆ. ಅವರಿಗೆ 
ಉತ್ತ ರವಾಗಿ ಮಿಧಿಕ್‌ ಸೊಸೈಟಿಯ ಶ್ರೀ ವಿಸ್‌, ಶ್ರೀಕಂಠಯ್ಯನವರು ತಮ್ಮ “ Founders of 
Vijayanagar’ ಎಂಬ ಭಾಷಣಮಾಲೆಯಲ್ಲಿ (ಪುಸ್ತಕರೂಪದಲ್ಲಿ ಅಚ್ಚಾಗಿಯೂ ಇದೆ) ಹೀರಾಸರ 
ವಾದವನ್ನು ಖಂಡಿಸಿ ಐಕ್ಯತಾವಾದವನ್ನು ಸ್ಥಾಪಿಸಲು ಪ್ರಯತ್ನ ಪಟ್ಟಿ ದ್ದಾರೆ. ಆದರೆ ಆ 
ಕಾರ್ಯದಲ್ಲಿ ಅವರು ಕೃತಕೃತ್ಯರಾದಂತೆ ಕಂಡುಬರುವುದಿಲ್ಲ. ಅವರು ತಮ್ಮ ಲೇಖನದ ಉದ್ದ ಕ್ಕೂ 
ಶೃಂಗೇರಿ ಮಠಕ್ಕೂ ನಿಜಯನಗರ ಸ್ಥಾಪನೆಗೂ ಇರುವ ಸಂಬಂಧವನ್ನೂ ಮಾಧವಸಾಯಣರ 
ಪಾತ್ರವನ್ನೂ ವಿವರಿಸಿ ಕೃತಾರ್ಥರಾಗಿರುವಂತೆ ಕಾಣುತ್ತದೆ. ಅವರು ಇದೇ ವಿಷಯವನ್ನು ವಿಜಯನಗರ 
ಷಟ್‌ ಶತಮಾನೋತ್ಸವ ಸಂಚಿಕೆಯ "ವಿಜಯನಗರ ಮತ್ತು ವಿದ್ಯಾರಣ್ಯ' ವಿಂಬ ಲೇಖನದಲ್ಲಿಯೂ 
ಸಿದ್ಧಾಂತಮಾಡಲು ಹೋಗಿ ಅಷ್ಟೇ ಪ್ರಯೋಜನವನ್ನು ಪಡೆದಿರುವಂತೆ ಕಾಣುತ್ತ ದೆ. ತಮ್ಮ 
ಸಿದ್ಧಾಂತವನ್ನು ಸ್ಥಾಪಿಸುವುದಕ್ಕೆ ಅವರಿವರ ಉಕ್ತಿ ಗಳನ್ನು ಉದ್ಭ ರಿಸಿದ್ದಾ ರೆಯೇ ವಿನಾ ಈ 
ಈೆಳಗೆ ಕಂಡ ವಿಷಯಗಳಿಗೆ ಉತ್ತರ ಕೊಟ್ಟು ಸಮಾಧಾನ ಮಾಡಿರುವಂತೆ ತೋರುವುದಿಲ್ಲ. 
(೧) ವಿದ್ಯಾರಣ್ಯರೂ ಮಾಧವಾಚಾರ್ಯರೂ ಏಕವ್ಯಕ್ತಿಯೆಂದು ಎಲ್ಲಿ ಉಕ್ತವಾಗಿದೆ ? (೨) ಮಾಧವಾ 
ಚಾರ್ಯರು ವಿದ್ಯಾರಣ್ಯರಾದುದಾವಾಗ? (4) ರಾಜ್ಯಸ್ಕಾಪನೆಗೆ ಪೂರ್ವಭಾವಿಯಾಗಿಯೇ 
ಆಮೇಲೆಯೆ? (೪) ಮೊದಲೇ ಸಂನ್ಯಾಸಿಯಾಗಿದ್ದರೆ ಮಾಧವರೆಂಬ ಪೂರ್ವನಾಮ ಹೇಗೆ 
ಉಳಿಯಿತು ? (೫) ವೇದಭಾಷ್ಯವನ್ನು ರಚಿಸಿದ್ದು ಮಾಧವಾಚಾರ್ಯರಾಗಿದ್ದಾಗಲೆ ವಿದ್ಯಾರಣ್ಯ 
ರಾಗಿದ್ದಾಗಲೆ ? (೬) ಮಾಧವಾಚಾರ್ಯರಾಗಿದ್ದಾಗಲೇ ಆದರೆ ಬುಕ್ಕ ಮಹೀ ಪತಿಯ ಆಜ್ಞೆ 
ಎಲ್ಲಿಂದ ಬಂದಿತು ? (೭) ವಿದ್ಯಾರಣ್ಯಕೃತವೆಂಬ ಕೆಲವು ಗ್ರಂಥಗಳೂ ಮಾಧವಾಚಾರ್ಯಕೃತವೆಂಬ 
ಕೆಲವು ಗ್ರಂಥಗಳೂ ಇರಲು ಕಾರಣವೇನು? ಈ ಪ್ರಶ್ನೆಗಳು ಯಾವುದಕ್ಕೂ ಅವರಿಂದ ಸಮಂಜಸ 
ವಾದ ಉತ್ತರ ಬಂದಿಲ್ಲ. ಉಳಿದ ಅವರು ಹೇಳುವ ಶೃಂಗೇರಿ ಮಠದ ಸಹಾಯ, ವಿದ್ಯಾರಣ್ಯರ 
ಪ್ರಭಾವ, ಮೇಲ್ಮೆ ಗ್ರಂಥರಚನಾಶಕ್ತಿ ಮೊದಲಾದ ವಿಷಯಗಳಲ್ಲಿ ಯಾವ ಭಿನ್ನಾ ಭಿಪ್ರಾಯಗಳೂ 
ಇರಬೇಕಾದುದಿಲ್ಲ. ಅವುಗಳಿಂದ ಈ ಸಮಸ್ಯೆಯ ಪರಿಹಾರಕ್ಕೆ ಯಾವ ಸಹಾಯವೂ ಆಗಲಾರದು. 

ಡಾ|| ಎಸ್‌. ಶ್ರೀಕಂಠಶಾಸ್ತ್ರಿಗಳವರು ಮೇಲ್ಕಂಡ ಶತಮಾನೋತ್ಸವ ಸಂಚಿಕೆಯ ತಮ್ಮ 
ಲೇಖನದಲ್ಲಿ (ಪುಟ ೩೦೦) ಭಿನ್ನತಾವಾದವು ನಿರಾಧಾರವಾದುದೆಂದು ಮಾತ್ರ ಹೇಳಿ ತೃಪ್ತಿ 
ಪಟ್ಟುಕೊಂಡಿದ್ದಾರೆ. 

ಶ್ರೀ ಆರ್‌. ಎ. ಸಾಲತ್ತೊರೆಯವರು ವಿಜಯನಗರ ಸಾಮ್ರಾಜ್ಯ ಸಂಚಿಕೆಯ "ವಿಜಯನಗರ 
ಸಂಸ್ಕ್ರಾಪಕ ರಾಜಗುರುಗಳು ಹಾಗೂ ಶೃಂಗೇರಿ ಮಠದ ಜಗದ್ಗುರುಗಳು ' ಎಂಬ ತಮ್ಮ ಲೇಖನದಲ್ಲಿ 
(ಪುಟ ೭೮) ನಿಜಯನಗರಕ್ಕೂ ನಿದ್ಯಾರಣ್ಯರಿಗೂ ಕ್ರಿ.ಶ. ೧೩೭೫ ರ ಮುಂದಕ್ಕೆ ಮಾತ್ರ ಸಂಬಂಧ 
ಪುಂಟಾಯಿತೆಂದು ಸಿದ್ಧಾಂತಮಾಡಿದ್ದಾರೆ (ಆದರೆ ಆ ಲೇಖನದಲ್ಲಿ ಅವರು ಮಾಧವ ವಿದ್ಯಾರಣ್ಯರು 
ಏಕವ್ಯಕ್ತಿ ಗಳೇ ಎನ್ನುವ ವಿಷಯದ ಚರ್ಚೆ ಅಪ್ರಯೋಜಕ, ಅಮುಖ್ಯ ಎಂದು ಒಂದು ಮಾತಿನಲ್ಲಿ 
ಮುಗಿಸಿಬಿಟ್ಟಿದ್ದಾರೆ). 

ಆದುದರಿಂದ ಈ ಲೇಖನದಲ್ಲಿ ಮಾಧವ ವಿದ್ಯಾರಣ್ಯರನ್ನು ಭಿನ್ನ ವ್ಯಕ್ತಿಗಳೆಂದು ಪರಿಗಣಿಸಿದೆ. 


೫೬ : ಪ್ರಬುದ ಕರ್ಣಾಟಕ 
ಒಬ “ಛಲ 


"ವಿಜಯ ' " ವೈಯಾಸಿಕ ನ್ಯಾಯಮಾಲಾ' ಮೊದಲಾದಂವು ವಿದ್ಯಾರಣ್ಯಶೃತ'”ವೆಂಬ 
ಪ್ರತೀತಿ ಇದೆ. "ವೇದಾಂತಪಂಚದಶಿಯ ' ವಿದ್ಯಾರಣ್ಯ ಭಾರತೀತೀರ್ಥರಿಬ್ಬರಿಂದಲೂ 
-ರಚಿತವಾದುದು. 

ರಾಜಧಾನಿಯಲ್ಲಿ ಪ್ರಾರಂಭವಾದ: ಸಾಹಿತ್ಯಸ್ರೋತವು ಅತಿ ಶೀಘ್ರದಲ್ಲಿ 
`ನಾನಾಮುಖವಾಗಿ ಹರಿಯಲಾರಂಭಿಸಿತು. ಪಂಡಿತರ ` ಸಂಸರ್ಗದಿಂದ ಅನೇಕ 
ರಾಜಮನೆತನದವರೂ ಮಂತ್ರಿಗಳೂ ದಂಡನಾಯಕರೂ ಸ್ವತಃ ಗ್ರಂಥಗಳನ್ನು 
ರಚಿಸಿದರು. ಇಮ್ಮಡಿ ಕಂಪರಾಯನ ಪತ್ನಿಯಾದ ಗಂಗಾದೇವಿಯು ತನ್ನ ಪತಿಯ 
ವಿಜಯಯಾತ್ರೆಯನ್ನು ಚಿರಸ್ಥಾ ಯಿಯನ್ನಾಗಿ ಮಾಡುವುದಕ್ಕಾಗಿ "ವೀರಕಂಪ 
ರಾಯ ಚರಿತಂ ' ಎಂಬ ಉತ್ಕ್ರ ಇಷ್ಟವಾದ ಕಾವ್ಯವನ್ನು ರಚಿಸಿದಳು೫. ಗೋವಾ 
ಪ್ರಾಂತದ ರಾಜಪ್ರತಿನಿಧಿಯಾಗಿದ್ದ ಮಾರಪ್ಪ ಒಡೆಯರ ಮಂತ್ರಿಯಾದ ಮಾಧವನು 
" ಸೂತಸಂಹಿತೆ 'ಗೆ ತರ್ಕದೀಪಿಕೆಯೆಂಬ ವ್ಯಾಖ್ಯಾನವನ್ನು ರಚಿಸಿದನು `ಇದರಲ್ಲಿ 
ಇವನು ತನ್ನ ನ್ನ್ನ " ಉಪನಿಷನ್ಮಾರ್ಗ ಪ್ರತಿಷ್ಠಾಪನಾಚಾರ್ಯ ' ಎಂಬುದಾಗಿ 
ಸಂಬೋಧಿಸಿಕೊಂಡಿದ್ದಾನೆ. ಸೊರಬದ ೩೭೫ ನೆಯ ಶಾಸನದಿಂದ " ಶೈವಾಗಮ 
ಸಾರಸಂಗ್ರಹ 'ವನ್ನು ರಚಿಸಿದ ಮಾರಪ್ಪ ಒಡೆಯರಿಗೆ ಈತನು ಗ್ರಂಥರಚನೆಯಲ್ಲಿ 
ಸಹಾಯಮಾಡಿದಂತೆ ತಿಳಿದುಬರುತ್ತದೆ. ಇದೇ ಕಾಲದಲ್ಲಿ ಚನ್ನ ಭಟ್ಟಿನೆಂಬುವನು 
ಹರಿಹರರಾಯನ ಆಶ್ರಯದಲ್ಲಿ " ತರ್ಕಭಾಷಾವ್ಯಾಖ್ಯೆ'ಯನ್ನು ರಚಿಸಿರುವನೆಂಬುದು ಆ 
ಗ್ರಂಥಾಂತ್ಯದ " ಇತಿ ಶ್ರಿಹರಿಹರ ಪಾಲಿತೇನ ಸಹಜ ಸರ್ವಜ್ಞ ವಿಷ್ಣುದೇವಾರಾಧ್ಯ 
ತನೂಜೇನ ವಿರಚಿತಾಯಾಂ ತರ್ಕಭಾಷಾವ್ಯಾಖ್ಯಾಯಾಂ ' ಎಂಬ ವಾಕ್ಯದಿಂದ 
ಶ್ರುತಪಡುತ್ತದೆ. "ಜೈನಮತೀಯನಾದ ` ಇರುಗಪ್ಪದಂಡನಾಥನು ತನ್ನ " ನಾನಾರ್ಥ 
ರತ್ನ ಮಾಲೆ 'ಯೆಂಬ ಕೋಶವನ್ನು ರಚಿಸಿದುದು ಹರಿಹರನ ಆಶ್ರಯದಲ್ಲಿಯೇ.” 

39 ತಂಜಾವೂರಿನ ರಘುನಾಥನಾಯಕನ " ಸಂಗೀತಸುಧೆ "ಯ ೨ನೆಯ ಅಧ್ಯಾಯದಲ್ಲಿ 
ಬರುವ " ಸಂಗೀತಸಾರಂ ಸಮವೇಶ್ವ್ಯ ವಿದ್ಯಾರಣ್ಯಾಭಿದ ಶ್ರೀರಚರಣಪ್ರಣೀತಂ ' ಎಂಬ ವಾಕ್ಯದಿಂದ 
ವಿದ್ಯಾರಣ್ಯರು ಆ ಹೆಸರಿನ ಒಂದು ಗ್ರಂಥವನ್ನು ರಚಿಸಿರುವಂತೆ ತೋರುತ್ತದೆ. ಸುಧೆಯಲ್ಲಿ 
ಸಾರದಿಂದ ಅನುವಾದ ಮಾಡಿರುವ ಸ್ಥ ಳಗಳಲ್ಲೆಲ್ಲಾ " ವಿದ್ಯಾರಣ್ಯ ಮತಮ್‌ ' ಎಂದು ನಿರ್ದೇಶಿಸಿದೆ. 
ಆಕ್ಸಿಪ್ಮಿಕಾ, ರಾಗವರ್ಧಿನಿ, ವಿದಾರಿ, ಸ್ಥಾಯಿ, ವರ್ತಿನಿ, ನ್ಯಾಸ ಎಂಬ ರಾಗಾಲಾಪಾಂಗಗಳು 
ಸಾರದಿಂದ ಅನುವಾದಿತವಾಗಿವೆ. ಪ್ರಕೀರ್ಣಿಕಾಧ್ಯಾಯದಲ್ಲಿ ವಿದ್ಯಾರಣ್ಯರು ದೋಸನಿರೂಪಣೆ 
ಯನ್ನು ಮಾಡಿದ್ದಾರೆಂದೂ ಇದರಲ್ಲಿ ಉಕ್ತ ವಾಗಿದೆ. 

20 ಆಧಾರಗ್ರಂಥಗಳು ಪು. ೨4. 

21 ಆಧಾರಗ್ರಂಥಗಳು, ಪು. ೫೧. 

32 ಅದೇ. ಪು. ೫೨. 


ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೫೭ 


ಈತನು ತನ್ನ ಗ್ರಂಥದಲ್ಲಿ ತನ್ನನ್ನು "ಹರಿಹರಸ್ಯ ದ್ವಿತೀಯಮಂತಃಕರಣಂ ' 
ಎಂಬುದಾಗಿ ವಿಶೇಷಿಸಿಕೊಂಡಿದ್ದಾ ನೆ... ಹರಿಹರನ ಮಗನಾದ ಯುವರಾಜ 
ವಿರೂಪಾಕ್ಷ ಅಥವಾ ವಿರುಪಣ್ಣ ಒಡೆಯರು " ನಾರಾಯಣವಿಲಾಸ ' ವೆಂಬ 
ನಾಟಕವನ್ನು ತನ್ನ ತಂದೆಯ ಪ್ರೋತ್ಸಾಹದಿಂದ ರಚಿಸಿದನು. ಇದರ ಪ್ರಾರಂಭದಲ್ಲಿ 
ಸೂತ್ರಧಾರನು ಇವನನ್ನು " ಸಕಲಕಲಾವಿಲಾಸಿನೀ ಸ್ವಯಂಪರಪತಿಃ ' ಎಂಬುದಾಗಿ 
ಕರೆದಿದ್ದಾನೆ. 

ಈ ಕಾಲದಲ್ಲಿ ಶಾಸ್ತ್ರಗ್ರಂಥಗಳು ಹೇರಳವಾಗಿ ರಚಿತವಾದುವು. ಇವುಗಳಲ್ಲಿ 
ಅನೇಕ ಬೀಕಾತ್ಮ ವಾದವು. ಮಾಧವಭಟ್ಟನ " ತರ್ಕಭಾಷಾವಿವರಣ,' ಬಲಭದ್ರನ 
"ತರ್ಕಭಾಷಾಟೀಕು' ನಾರಾಯಣಜಟ್ಟನ "ತರ್ಕಭಾಷಾಪ್ರಕಾಶ', ಮುರಾರಿ 
ಭಟ್ಟಿನ "ತರ್ಕಪ್ರಕಾಶ' ವಿದ್ಯಾರಣ್ಯ ಶಿಷ್ಯನಾದ ನರಹರಿಯ " ಕಾವ್ಯಪ್ರಕಾಶ 
ವ್ಯಾಖ್ಯಾ' ಮತ್ತು "ನೈಷಧಟೀಕಾ' ವಿಧ್ಯಾಮಾಧವನ " ಸುಮಾರಸಂಭವ ' 
ಮತ್ತು " ಕಿರಾತಾರ್ಜುನೀಯ ವ್ಯಾಖ್ಯಾನ' ಮೊದಲಾದುವು ಈ ಜಾತಿಗೆ ಸೇರಿ 
ದವು. ಬುಕ್ಕನ ಮಗನಾದ ಮಲ್ಲಪ್ಪ ಒಡೆಯರ ಕೃಪಾಪೋಷಿತನಾದ ವಿಷ್ಣು ಲ 
ಸೂರಿಯು " ಮುಹೂರ್ತದೀಪಿಕೆ 'ಯನ್ನು ಇದೇ ಕಾಲದಲ್ಲಿ ರಚಿಸಿದನು. 

ದ್ರೆ $ತಮತಾಜಾರ್ಯರಾದ ಅಕ್ಟೋಭ್ಯತೀರ್ಥ ಮತ್ತು ಈತನ ಶಿಷ್ಯ ಜಯ 
ತೀರ್ಥ ಟೀಕಾಚಾರ್ಯರು ದ್ದೆ $ತಮತ ಪೋಷಕವಾದ ಅನೇಕ ಗ್ರಂಥಗಳನ್ನು 
ರಚಿಸಿದ್ದಾರೆ. " ಮಾಧ್ವ ತತ್ತ ಸಾರಸಂಗ್ರಹ ' ಅಕ್ಲೊ €ಭ್ಯತೀರ್ಥರ ಗ್ರಂಥ. " ತತ್ತ್ವ ವ 
ಪ್ರಕಾಶಿಕಾ' "ಸುಧಾ' " ನ್ಯಾಯವಿವರಣಿ ' " ಪ್ರಮೇಯದೀಪಿಕಾ' "ನ್ಯಾಯ 
ದೀಪಿಕಾ, ಪ್ರಮಾಣಪದ್ಧ ತಿ' . "ವಾದಾವಳಿ' "ಅಧ್ಯಾತ್ಮಾಮೃತತರಂಗಿಣಿ' 
ಮೊದಲಾದ ೨೩ ಗ್ರಂಥಗಳು ಟೀಕಾಚಾರ್ಯರದು. 

ಇದುವರೆಗೆ ಪ್ರಸ್ತಾಪಿಸಿದ ಗ್ರಂಥಗಳೆಲ್ಲವೂ ಸಂಸ್ಕೃತ ಭಾಷೆಯವು. ಸಂಗಮ 
ರಾಜರ ಕೃಪಾಕಟಾಕ್ಟವು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಪ್ರಸರಿಸದೇ ಇರಲಿಲ್ಲ. ಈ 
` ಕಾಲಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಚಂಪೂ ಮತ್ತು ವಚನ ಶೈಲಿಗಳ ಉದ್ದಾಮಕಾಲ 
ಕಳೆದುಹೋಗಿದ್ದಿತು. ಷಟ್ಪದಿ, ಸಾಂಗತ್ಯಗಳು ತಮ್ಮ ವೈಭವವನ್ನು ಪ್ರಚಾರಪಡಿಸು 
ತ್ತಿದ್ದವು. ಪ್ರತಿಭಾಯುತವಾದ ಮೂಲಗ್ರಂಥಗಳ ಕಾಲ ಮುಗಿದು ಟೇಕಾಟಿಪ್ಪಣಿ 
ಮತ್ತು ಸಂಗ್ರಹಗಳ ಕಾರ್ಯವು ಪ್ರಾರಂಭವಾಗಿದ್ದವು. ಕನ್ನಡ ಸಾಹಿತ್ಯವು ಬುಕ್ಕ. 
ಹರಿಹರರ ಕಾಲದಲ್ಲಿ ಸಾಮಾನ್ಯವಾದ ಪೊ ಶ್ರೋತ್ಸಾ ಹವನ್ನು ಪಡೆದು ಕ್ರಮೇಣ ಬಂದ 


ರಾಜರ ಕಾಲದಲ್ಲಿ ಸ್ವಲ್ಪಸ್ವಲ್ಪವಾಗಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡು ಆ ವಂಶದ 


2 ಅದೇ. ಪು. ೫೩. 


೫೮ ಪ್ರಬುದ್ಧ ಕರ್ಣಾಟಕ 
ಛ 


ಕೊನೆಯ ಅರಸರಾದ ಪ್ರೌಢದೇವರಾಯ ಮಲ್ಲಿಕಾರ್ಜುನರ ಕಾಲಕ್ಕೆ, ವಿಶೇಷವಾದ 
ಔನ್ನತ್ಯವನ್ನು ಹೊಂದಿತು. ಈ ಕಾಲದ ಸಂಸ್ಕೃತ ಸಾಹಿತ್ಯದಂತೆ ಕನ್ನ ಡ ಸಾಹಿತ್ಯವೂ 
ಮತಗ್ರಂಥಗಳಿಂದ ತುಂಬಿದೆ. ಅದರಲ್ಲಿಯೂ ವೀರಶೈವ ಗ್ರಂಥಗಳೇ ಬಹಳ. ವಿಜಯ 
ನಗರ ಸಾಮಾ ತ್ರಜ್ಯದ ಪ್ರಾರಂಭದೆಶೆಯಲ್ಲಿದ್ದ ಕನ್ನಡ ಗ್ರಂಥಕರ್ತರಲ್ಲಿ ಗುರುದೇವ, 
ಭೀಮಕವಿ, ಪದ್ಮಣಾಂಕ ಮತ್ತು ವಾ ಪ್ರ ನಾಲ್ವರು 
ಮುಖ್ಯರು. ಗುರುದೇವನು "ವೀರಕ್ಕೈವ ಪಂಚಸ್ರೋತ್ರ 'ಗಳಿಗೆ ಟೀಕೆಗಳನ್ನು 
ಬರೆದಿದ್ದಾನೆ ನ.34 ಡಬ ಸಿದ ಸದೇವನಿಗೋಸ್ಟರ ಸಂಸ್ಥ ತದಲ್ಲಿ " ವೀರೈವಾಚಾರ 
ದೀಪಿಕೆ' ಎಂಬ ಗ ಗ್ರಂಥವನ್ನು ಇ ರೆದಿರುವುದಾಗಿಯೂ ತನ್ನ ಗ್ರಂಥದಲ್ಲಿ ಹೇಳಿಕೊಂಡಿ 
ದಾ ನೆ. ಬೀಕೆಯ ಕೊನೆಯಲ್ಲಿ ತಾನು " ಶ್ರೀಮದ್ರೆ ದಾ ಪನಿಷತ್ಸು ರಾಣೋಕ್ತ 
ಮಾರ್ಗಪ ರ್ರವೀಣ 'ನೆಂಬುದಾಗಿ ಹೊಗಳಿಕೊಂಡಿದ್ದಾ ನೆ, ಕನ್ನ ನ್ನ ಡಾಂಧ್ರಭಾಷಾ ಪಂಡಿತ 
ನಾದ ಭೀಮಕವಿಯು FRE kk ನುಭವಪ್ರ ಸರಮತಿಯಾದ ಸ 
ಸೋಮನು ತೆಲುಗಿನಲ್ಲಿ ರಚಿಸಿದ "ಬ ಸಾ 'ವನ್ನು ಕನ್ನಡದಲ್ಲಿ ಬರೆದಿದ್ದಾನೆ 
ಕತತ ಕವಿಯಾದ ಪದ್ಮಣಾಂಕನು ತೆರೆಯ ಪದ್ಮರಸನ ಚರಿತ್ರ ವಾದ 
" ಪದ್ಮರಾಜಪುರಾಣ 'ವನ್ನು ರಚಿಸಿದನು.3* ನೀಲಕಂಠ ಶಿವಾಚಾರ್ಯನು ಬ ಬ್ರಹ್ಮಸೂತ್ರ 
ವ್ಯಾಖ್ಯಾನರೂಪವಾದ " ತ ಕ್ರಿಯಾಸಾರ 'ವೆಂಬ ಒಂದು ಸೆಂಸ್ಕೃತ'ಗ ಗ್ರಂಥವನ್ನೂ ಅದೇ 
ವಿಷಯವನ್ನು ಕುರಿತ KP ಭಾಷಾಪ್ರಬಂಧವನ್ನೂ ರಚಿಸಿರುವಂತೆ ತೋರುತ್ತದೆ.?' 
ಶಿವಪಕ್ಷಪಾತಿಗಳಾದ ರಾಜರ ಆಶ್ರಯದಲ್ಲಿ ವೀರಶೈವರೇ ವಿಶೇಷವಾಗಿ ಗ್ರಂಥರಚನೆ 
ಮಾಡಿದರೂ ರಾಜರ ಕೈಕೆಳಗಿದ್ದ ಅನೇಕ ಅನ್ಯಮತೀಯ ಮಂತ್ರಿಗಳ ಮತ್ತು 
ದಂಡನಾಯಕರ ಆಶ್ರಯದಲ್ಲಿ ಇತರರೂ ಗ್ರಂಥರಚನೆಯನ್ನು ಮಾಡಿದ್ದಾರೆ. 
“" ಧರ್ಮನಾಥಪುರಾಣ ' ಕರ್ತೃವಾದ ಮಧುರನು ಬುಕ್ಕರಾಯಸುತ ಹರಿಹರರಾಯನ 
ಪ್ರಧಾನನಾದ ಮುದ್ದಣ್ಣದಂಡೇಶನ ಆಸ್ಥಾನ ಚೂಡಾಮಣಿಯಾಗಿದ್ದನು. ಇವನಿಗೆ 
" ಮಧುರಮಾಧವ' 4 ಸರಸಕವಿರಸಾಲವಸಂತ' " ವಿಶ್ವವಿದ್ಯಾ ಸಮುದಯ ಸುಮನ 
ಸ್ಸ ೦ಚರಚ್ಚ ೦ಚರೀಕ ' ಎಂಬ ಬಿರುದುಗಳಿದ್ದವು. ಇವನ ಬ ಶ್ರೃವು ಬಹು ಸರಸ 
ವಾಗಿಯೂ ಪ್ರೌಢವಾಗಿಯೂ ಇದೆ. " ಗೊಮ್ಮ ಟಿಸಾರಕ್ಕೂ, ' ಅಮಿತಗತಿಯ 


24 ಘ, ಚ, ಸಂ ೨. ಫು. ೪. 
28 ಅದೇ. ಪು. ೩೬ 

36 ೮, ಚ; ಸಂ. ಪು. ೪೪ಷ್ಠಿ, 
27 ಅದೇ. ಪು. ೪೪೪. 

28 ಅದೇ, ಪು. ೪೨೭. 


[4 


ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೫೯ 


“ ಶ್ರಾವಕಾಚಾರ 'ಕ್ಯೂ ವ್ಯಾಖ್ಯಾನವನ್ನು ಬರೆದ ಕೇಶವವರ್ಣಿಯೂ " ಖಗೇಂದ್ರ 
ಮಣಿದರ್ಪಣ 'ಕಾರನಾದ ಮಂಗರಸೆನೂ ಮಲ್ಲಿಸೇನನ " ಚಿತ್ತವಲ್ಲಭ 'ದ ವ್ಯಾಖ್ಯಾ 
ಕಾರನಾದ ಅಭಿನವ ಶ್ರುತಿಮುನಿಯೂ ಹರಿಹರರಾಯನ ಕಾಲದಲ್ಲಿ ಅವನಿಂದ 
ಪರೋಕ್ಷ ವಾದ ಸಹಾಯವನ್ನು ಪಡೆದು ಗ್ರಂಥಗಳನ್ನು ರಚಿಸಿದರು. ಕನ್ನಡ ಸಾಹಿತ್ಯ 
ದಲ್ಲಿ ಹರಿಹರಠಾಯನು ಇಷ್ಟು ಅಭಿಮಾನವನ್ನು ತೋರಿಸುತ್ತಿದ್ದುದರಿಂದಲೇ ೧೩೮೬ 
ನೆಯ ಶಾಸನವೊಂದರಲ್ಲಿ ಅವನನ್ನು "ಕರ್ಣಾಟಕ ವಿದ್ಯಾವಿಲಾಸ' ಎಂಬದಾಗಿ 
ಫಕೆದಿದೆ.3 

ಆದರೂ ಕನ್ನ ಡ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾ ಹ ದೊರೆತುದು ವಿಜಯನಗರದ 
ಪ್ರೌಢದೇವರಾಯನ ಕಾಲದಲ್ಲಿ. ಪ್ರೌಢದೇವರಾಯನೂ ಅವನ ಅಧಿಕಾರಿಗಳೂ 
ಅನೇಕ ಕನ್ನಡ ವೀರಶೈವ ಗ್ರಂಥಕರ್ತರಿಗೆ ಪೊ ಶ್ರೋತ್ಸಾ ಹವನ್ನಿ ತ್ಮರು. ಇವರ ಆಶ್ರಯ 
ಪಲ್ಲಿದ್ದ ವರಲ್ಲಿ " ಏಕೋತ್ತರಶತಸ್ಥ ಲ' " ಷಟ್ಟಲವಿವೇಕ 'ಗಳ ಕರ್ತೃವೂ ವೀರಶೈವ 
ಗಣಾಚಾರ್ಯನೂ ಆದ ಮಹಾಲಿಂಗದೇವನು ಮುಖ್ಯನಾದವನು. ಇವನು ತನ್ನ 
ಶಿಷ್ಯನಾದ ಪ್ರೌಢದೇವರಾಯನ ದಂಡನಾಥನಾದ ಒಕ್ಕಣ್ಣ ನ ಉಪದೇಶಾರ್ಥವಾಗಿ 
ಇವುಗಳನ್ನು ರಚಿಸಿದಂತೆ ಹೇಳಿಕೊಂಡಿದ್ದಾನೆ.” " ಶಿವತತ್ತ ೨ ಚಿಂತಾಮಣಿ 'ಯ 
ಕರ್ತೃವಾದ ಲಕ್ಕಣ್ಣದಂಡೇಶನು ಪ್ರೌಢದೇವರಾಯನ ಆಸ್ಥಾನದಲ್ಲಿದ್ದ ಮತ್ತೊಬ್ಬ 
ವಿ ಇವನು ತನ್ನ ಗ್ರಂಥವನ್ನು ಜ್ಞ ವೀರಶೈವ ಸಿದ್ಧಾ ೦ತ ತಂತ್ರದ ಸೂತ್ರವಿದು 
ಸಕಲ ವೇದಾಗಮದ ಶಿಖಾಸೂತ್ರವಿಂತಿದು ಪರಮನಿರ್ವಾಣಪದವೆನಿಪ .ಶಾ೦ಭವೀ 
ಯೋಗಸೂತ್ರವು ' ಎಂದು ಹೊಗಳಿಕೊಂಡಿದ್ದಾನೆ. ಜಕ್ಕಣ್ಣ ದಂಡನಾಥನೂ ಅವನ 
ಗುರುವಾದ ಕುಮಾರ ಬಂಕನಾಥನೂ ಅನೇಕ ಗ್ರಂಥಗಳನ್ನು ಸ್ವತಃ ರಚಿಸಿದುದಲ್ಲದೆ 
ಅನೇಕ ಕವಿಗಳಿಗೆ ಪೋಷಕರಾಗಿದ್ದರು. | ಪ್ರಭುಲಿಂಗಲೀಲೆ 'ಯನ್ನು ರಚಿಸಿದ 
'ಚಾಮರಸನೂ ಭಾರತವನ್ನು ರಚಿಸಿದ ಕುಮಾರವ್ಯಾಸನೂ ಪ್ರೌಢದೇವರಾಯನ 
ಆಸ್ಥಾ ನದಲ್ಲಿದ್ದ ಂತೆಯೂ ಅವರಿಬ್ಬರಿಗೂ ಸ್ಪರ್ಧೆ ನಡೆದು ಚಾಮರಸನೇ ಜಯಶಾಲಿ 
ಯಾದಂತೆಯೂ " ಭೈರವೇಶ್ವರಕಥಾಸೂತ್ರರತ್ನಾ ಕರ ದಲ್ಲಿಯೂ "ಗುರುರಾಜ 
ಚಾರಿತ್ರ 'ದಲ್ಲಿಯೂ ಹೇಳಿದೆ. ಆದರೆ ನವೀನ ಸಂಶೋಧನೆಯಿಂದ ಈ ಕಥೆಯು 
ಬಹುಮಟ್ಟಿಗೆ ನಂಬಲರ್ಹವಲ್ಲವೆಂಬುದಾಗಿ ತೋರಿಬಂದಿದೆ. ಚಾಮರಸನು ಮಾತ್ರ 


28 ಎ. ಕ. ೬, ಕೊಪ್ಪ ೩೪. 
29 0, ಚ. ಸಂ. ೨, ಪು. ೫೦. 
೫ ಅದೇ. ಪು. ೫೩. 

31 ಅದೇ. ಪು. ೫೯. 


೬೦ ಪ್ರಬುದ್ಧ ಕರ್ಣಾಟಕ 


ಪ್ರೌಢದೇವರಾಯನ ಕಾಲದಲ್ಲಿ ಗ್ರಂಥರಚನೆಯನ್ನು ಮಾಡಿರಬಹುದು. ಮೇಲೆ 
ಹೇಳಿದವರೇ ಅಲ್ಲದೆ " 0ಿಂಗಲೀಲಾವಿಲಾಸಚಾರಿತ. ತ್ರ 'ವನ್ನು ಬರೆದ ಕಲ್ಲುಮಠದ. 
ಪ್ರಭುದೇವನೂ ಜಕ್ಕಣ್ಣ್ಯಾರ್ಯನ " ಏಕೋತ್ತರಶತಸ್ಯಲ ನೆ ಟೀಕೆಯನ್ನು ಬರೆದ. 
ಗಿರೀಂದ್ರನೂ " ಕರಸ್ಕಳದನಾಗಲಿಂಗ ತ್ರಿಪದಿ 'ಯನ್ನು ಬರೆದ ನಾಗದೇವನೂ "ಶಿವ 
ಯೋಗಾಂಗಭೂಷಣ 'ದ ಕರ್ತೃವಾದ ಗುರುಬಸವನೂ " ಅನುಭವಸೂತ್ರ 'ಕಾರ 
ನಾದ ಮೊಗ್ಗಿಯ ಮಾಯಕ ದೇವರಾಯನ ಕಾಲದಲ್ಲಿ ಗ ಗಂಗರ 


, ಮಾಡಿ ಕನ್ನ ಡ ಸಾಹಿತ ್ಯವನ್ನು ಸಮೃದ್ಧ ಸವನ್ನಾ ಗಿಮಾಡಿದರು. 


ಪ್ರೌದೇವರಾಯನು 'ವಿದ್ಯಾಪಕ್ಷ್ನ ಪಾತಿಗೆಯೂ ಕವಿಜನಾಶ್ರಯನೂ ಆಗಿದ್ದು 
ದರಿಂದ ನಾನಾದೇಶದ ಕವಿಗಳು ಅವನ ಆಸ್ಥಾನಕ್ಕೆ ಬಂದು ತಮ್ಮ ಸಸ್ಯದ 
ಪ್ರಕಟಣೆಮಾಡಿ ಅವನಿಂದ ಸನ್ಯಾನಿತರಾಗುತ್ತಿದ್ದರು. "ಗ೦ಗಾದಾಸ ಪ್ರತಾಪ. 
ವಿಲಾಸೆ'ವನ್ನು ರಚಿಸಿದ ಗಂಗಾಧರನು ತಾನು ಪ್ರೌಢದೇವರಾಯನ ಆಸ್ಚ್ಯಾ ಇಂ 
ಯಾಗಿದ್ದ ೦ತೆಯೂ ಅವನಿಂದ ವಿಶೇಷ ಸನ್ಮಾನವನ್ನು ಪಡೆದಂತೆಯೂ ತನ್ನ ಗ್ರಂಥ 
ದಲ್ಲಿ ಹೇಳಿದ್ದಾ ನೆ ಆಂಧ್ರಸಾಹಿತ್ಯದಲ್ಲಿ ಸುಪ್ರಸಿದ್ಧನಾದ ಶ್ರೀನಾಥನು ಪೆ ಪಾ ಇ ಢದೇವ 
ರಾಯನ ಆಸ್ಥಾ ನಕ್ಕೆ ಹೋಗಿದ್ದ ವಿಷಯವನ್ನು "ಕುರಿತು ಅನೇಕ ಚಾಟುಶ್ಲೋಕ 
ಗಳಿವೆ. ಶಿ ಶ್ರೀನಾಥನು ವೇಲಮರಾಜನಾದ ಸರ್ವಜ್ಞ ಭೂಪಾಲನ ಆಸ್ಥಾ ನದಲ್ಲಿದ್ದಾ ಗ್ರ 
ಸರಸ್ವತೀಪ್ರಾರ್ಥ ನಾರೂಪವಾಗಿ ರಚಿಸಿರುವುದೆಂದು ಪ್ರತೀತಿ ಇರುವ 


ಸೀ || ದೀನಾರಟಿಂಕಾಲಂ ದೀದ್ದಮಾಡಿಂಚಿತಿ 
ದಕ್ಷಿ ಣಾಧೀಶು ಮುತ್ಯಾಲ ಶಾಲ 
ಪಲುಕುಂದೋಡೈತಾಂಧ ಶೈ ಭಾಷಾಮಹಾಕಾವ್ಯ 
ನೈಷಧಗ್ರಂಥ ಸಂದರ್ಭಮುನುಕು 


೫ ಫ್ರಾಢದೇವರಾಯನು 'ಒಂದು ಬ್ರಹ್ಮಸೂತ್ರವೃತ್ತಿಯನ್ನು ಬರೆದಿರುವುದು ಈಚೆಗೆ 
ಗೊತ್ತಾಗಿದೆ. (ಪ್ರಾ. ಕೋ. ಮೈ. ನಂಬರ್‌ ೪೯೫೦) ಇದು ಅದ್ವೆ 4ತಸಂಥದ ವ್ಯಾಖ್ಯಾನ. ಇದು 
ಶಂಕರಭಾಷ್ಯ ಮತ್ತು ಭಾಮತಿಗಳನ್ನು ಬಹುಮಟ್ಟಿಗನುಸರಿಸುತ್ತದೆ. ಕವಿಯು "ಗಜಮೃಗಯೂಧಿ 
ರಾಜ” ಎಂದು ಕರೆದುಕೊಂಡಿರುವುದರಿಂದ ಇದು ಗಜನೇಂಟಿಗಾರ ಎಂಬುದರ ಭಾಷಾಂತರವಿರ 
ಬಹುದು. ಈ ವೃತ್ತಿ ಗೆ "ಪಂಪಾ ' ಎಂದು ಹೆಸರು. ಇದನ್ನು " ಮಹಾನಾಟಕಸುಧಾನಿಧಿ 'ಯ 
ಕರ್ತೃವಾದ ಶೋಣಾದ್ರಿನಾಥನೋ ಕಲ್ಲಿನಾಥನೋ ರಚಿಸಿ ಠಾಜನ ಹೆಸರಿನಲ್ಲಿ ಪ್ರಚಾರಪಡಿಸಿರ 
ಬಹುದು. ಪೌ/ಢದೇವರಾಯನು " ರತಿರತ್ನಪ್ರದೀಪಿಕೆ' ವಿಂಬ ಮತ್ತೊಂದು ಗ್ರಂಥವನ್ನು 
ರಚಿಸಿರುವಂತೆ "ಇತಿ ಶ್ರೀ ಪೌ ಢದೇವ ವಿರಚಿತಾಯಾಂ ರತಿರತ್ನ ಪ್ರದೀಪಿಕಾಯಾಂ ' ಬಐಂಬ 
ವಾಕ್ಯದಿಂದ ಶ್ರುತಪಡುತ್ತ ದೆ. 

83 ಆಧಾರಗ್ರಂಥಗಳು, ಪು. ೬೫. 





ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೬೧ 


ಪಗಲುಂಗೊಟ್ಟಂಚಿತುದೃಟಿನಿವಾದ ಪ್ಪೌಢಿ 
ಗೌಡಡಿಂಡಿಮಭಟ್ಟ ಕಂಚುಢಕ್ಕ 
ಚಂದ್ರಭೂಷಕ್ರಿಯಾಶಕ್ತಿ ರಾಯಲುಯೊದ್ದ 
ಬಾದುಕೊಲ್ಲಿ ತಿ ಸಾರ್ವಭೌಮಬಿರುದ 

ಗೀ || ಮೆಟಿಲಮೆಪ್ಪಿಂಚೆದೋ ನನ್ನು ನಿಂಕಮೀದ 
ರಾವುಸಿಂಗಮಹೀಸಾಲು ಧೀವಿಶಾಲು 
ನಿಂಡುಕೊಲುವುನ ನೆಲಕೊನಿಯುಂಡಿ ನೀವು 
ಸಕಲಸದ್ಗು ೫ ನಿಕುರುಂಬ ಶಾರದಾಂಬ. 


ಎಂಬ ಪದ್ಯದಿಂದ ಶ್ರೀ ನಾಥನು ದಕಿ ಕ್ಲಣದೇ ಶದ ರಾಜನ (ವಿಜಯನಗರ) ಆಸ್ಟ್ಯಾನ 
ದಲ್ಲಿ ಕನಕಾಭಿಪಿಕ್ರನಾದನೆಂಬುದೂ ಡಿಂಡಿಮಭಟ್ಟನನ್ನು ವಾದದಲ್ಲಿ ಸೋಲಿಸಿ 
ಅವನ ಕಂಚುಢಕ್ಳವನ್ನು ಕಳಸಿದನೆಂಬುದೂ ಚಂದ್ರಭೂಷಕ್ರಿಯಾಶಕ್ತಿಯ ಸನ್ನಿ ಧಾನ 
ದಲ್ಲಿ " ಕವಿಸಾರ್ವಭೌಮ 'ನೆಂಬ ಬಿರುದನ್ನು ಪಡೆದನೆಂಬುದೂ, ಶ್ರುತಪಡುತ್ತದೆ. 
'ಇದೇ ವಿಷಯವು ಶ್ರೀನಾಥನಿಂದ ರಚಿತವಾದ " ಕಾಶೀಖಂಡ'ದ ಈ ಕೆಳಗಿನ ಶ್ಲೊ (ಈ 
ದಿಂದ ದೃಢೀಕೃತವಾಗಿದೆ 

ಕರ್ಣಾಟಾಕ್ಷಿತಿಸಾಲ ಮಾಕ್ತಿಕಸಭಾಗಾರಾಂತರಾಕಲ್ಪಿತ 

ಸ್ವರ್ಣಸ್ನ್ಮಾನ ಜಗತ ಸಿದ್ಧ ಕವಿರಾಟ್ಸಿ ಸ್ತುತ್ಯ ಚಾರಿತ್ರ ದು 

cd ರ್ಕೊರಾಶಿಗೆಭೀರ ಪ್ರಾಹ್ಞ ಶ್ರ ಮುಖಮಧ್ಯಾಹ್ನಾ ಪರಾಹ್ಹಾರ್ಹಿತಾ 

ಫರ್‌ ಭೆ ಕಾತ್‌ ಮಣೇ ಪಂಬಾನ್ವ ಯಗ್ರಾ ಮಣೇ. 


ತ್ರೀ ನಾಥನು ಕೊಂಡುವೀಡು ರಾಜ್ಯದ ರೆಡ್ಡಿ ಅರಸರ ಆಸ್ಥಾನಕವಿ. ಈತನು " ಶೃಂಗಾರ 

ವೆ " ಕಾಶೀಖಂಡಮು' " ಹರವಿಲಾಸಮು' ಮೆರುದ್ರಾ, A ತ್ರಮು' 

ಪಂಡಿತಾರಣ್ಯಚರಿತ್ರಮು' " ಶಾಲೀವಾಹನ ಸ ಪ್ರಶತೀ ' ಮರಾ 

" ವಿಧಿನಾಟಿಕಮು' ಮೊದಲಾದುವನ್ನು ಬರೆದಿದ್ದಾನೆ. ಈತನ ಚಾಟುಶ್ಲೋಕಗಳು 
ಬಹು ಪ್ರಸಿದ್ಧ ವಾಗಿವೆ. 

ತ್ತ ಆಸ್ಥಾನ ಕವಿಯಾದ ಚತುರಕಲ್ಲಿನಾಥನು ಶಾಜ್ಗ ೯ದೇವನ 

ಶ್ರ ಸೆಂಗೀತರತ್ನಾ ಕರ 'ಸ್ಕ : ಸೆಂಗೀತರತ್ನಾ ಕರಕಲಾನಿಧಿ ' ಎಂಬ ವ್ಯಾಖ್ಯಾನವನ್ನು 

ರಚಿಸಿದನು. ಇದು ಸಂಗೀತ ಶಾಸ್ತ್ರ ಪ್ರಪಂಚದಲ್ಲಿ ಬಹು ಉನ್ನ ತಸ್ಥಾನವನ್ನು 

ಪಡೆದಿದೆ. ಸಂಗೀತಶಾಸ್ತ್ರದಲ್ಲಿ ಭರತಮುನಿಯ ಭರತಶಾಸ್ತ್ರವೇ ನಾಟ್ಯಶಾಸ್ತ್ರ, 

ಪರಮಪ್ರಾಚೀನವಾದುದು. ಅವನ ಕಾಲಕ್ಕೇ ಭಾರತೀಯ ಸೆಂಸ್ಕೃತಿ ವಿಶೇಷವಾಗಿ 


38 ವೀ. ಲಿಂ. ಪಂ. ೧೦, ಪು. ೧೩೩-೫. 





೬೨ ಪ್ರಬುದ್ಧ ಕರ್ಣಾಟಕ 


ಬೆಳೆದು ನಿಷ್ಟ ಷ್ಟರೂಪವನ್ನು ತಾಳಿತ್ತು. ಅವನು ಸಂಗೀತಶಾಸ್ತ್ರ ಸ್ತೃದಲ್ಲಿ ದಾಕ್ಷಿಣಾತ್ಯ 
ಔತ್ತರೇಯ ಮಾರ್ಗಗಳನ್ನು ಸಮನ್ವ ಯಮಾಡಿ ಉತ್ತಮವಾದ ಗ ಗ್ರಂಥವನ್ನು ರಚನೆ 
ಮಾಡಿದನು. ಆ ಗ್ರಂಥದ. ಬಾ ಮೇಲೆ ಕಲ್ಲಿನಾಥನ ಕಾಲದ ವರೆಗೆ ಅಂದರೆ 
ಸುಮಾರು ಹದಿನೈದು ಶತಮಾನಗಳ ಕಾಲದಲ್ಲಿ ಸಂಗೀತ ಶಾಸ್ತ್ರ ವಿಷಯಕವಾದ. 
ಅನೇಕ ಸ ನೃತಂತ್ರ ಗ್ರಂಥಗಳೂ ವ್ಯಾಖ್ಯಾನಗಳೂ ರಚಿಕವಾದುವು. ! ಆದರೂ ಸಂಗೀತ 
RRL ಸರ್ವವಿಷಯ ಸಂಗ್ರಹದಂತಿರುವ ಭರತನ ಗ್ರಂಥವನ್ನು ನಿ ಯಾರೂ 
ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಅದಕ್ಕೆ. ಬಹುಮಟ್ಟಿಗೆ ಸಹಾಯಕವಾಗ. 
ಬಹುದಾಗಿದ್ದ ಶಾರ್ಜ್ಗದೇವನ ಗ್ರಂಥವೂ ವ್ಯಾಖ್ಯಾನವಿಲ್ಲದೇ ಅರ್ಥವಾಗುತ್ತಿರಲಿಲ್ಲ. 
ಕಲ್ಲಿನಾಥನ ವ್ಯಾಖ್ಯಾನವು ಈ ದೃಷ್ಟಿಯಿಂದ ಬಹು ಉಪಯುಕ್ತವಾಗಿ ಪರಿಣಮಿಸಿತು. 
ಕಲ್ಲಿನಾಥನೊಬ್ಬನೇ ಭರತನ ಮತವನ್ನು ಸರಿಯಾಗಿ ಗ್ರಹಿಸಿರುವವನು. ಅವನು ತನ್ನ 
ವ್ಯಾಖ್ಯಾನದಲ್ಲಿ ತನ್ನ ಹಿಂದಿನ ಎಲ್ಲ ಶಾಸ್ತ್ರಕಾರರ ಮತವನ್ನು ಸವಿಸ್ತಾರವಾಗಿ. 
ವಿಮರ್ಶಿಸಿ ಭರತನ ಮತವನ್ನು ಸಿದಾ ಮಾಡಿದ್ದಾನೆ. 
ಹದಿನಾಲ್ಕನೆಯ ಶತಮಾನದಲ್ಲಿ ಕರ್ಣಾಟಕದಲ್ಲಿ ಊಗಾಭೋಗಗಳೆಂಬ ಸಂಗೀತ 
ಮಾರ್ಗ ಪ್ರಾರಂಭವಾಯಿತು. " ಸಂಗೀತರತ್ನಾ ಕರ'ದಲ್ಲಿ ಇದರ ಮೂಲವನ್ನು 
ಕಾಣಬಹುದು, " ಉದ್ದಾ ಹ ಆಭೋಗ ' ಎಂಬ ಶಬ್ದಗಳ ಅಪಭ್ರ೦ಶವೇ ಉಗಾ 
ಭೋಗ. ಇವು ರಾಗಪ್ರಧಾನವಾದುವು. ಸುಲ್ತಾನ್‌ ಅಲ್ಲಾ ವುದ್ದೀನ್‌ ಖಿಲ್ಜಿಯ 
ಆಶ್ರಯದಲ್ಲಿದ್ದ ಪರಮ ಮೇಧಾವಿಯಾದ ಕರ್ಣಾಟಕ ವಾಗ್ಗೆ ಯಕಾರನಾದ-. 
ಗೋಪಾಲನಾಯಕನಿಂದ ಈ ಮಾರ್ಗವು ಉತ್ತರಕ್ಕೆ ಒಯ್ಯಲ್ಪಟ್ಟು ನಾನಾರೂಪ. 
ಗಳನ್ನು ತಾಳಿ ಹದಿನೆಂಟನೆಯ ಶತಮಾನದ ವೇಳೆಗೆ ಈಗಿನ ಔತ್ತರೇಯ "ಧ್ರುವ' 
ಮತ್ತು "ಖ್ಯಾಲ ' ರೀತಿಯಾಗಿ ಪರಿಣಮಿಸಿತು. ಆದರೆ ಕರ್ಣಾಟಕದಲ್ಲಿ ಕಲ್ಲಿನಾಥನ- 
ವಿಶೇಷ ಸಾಧನೆಯಿಂದ ಆಗಲೇ ಉಗಾಭೋಗವೆಂಬ ಹೆಸರಿನಿಂದ ಕರ್ಣಾಟಕ 
ದಲ್ಲೆಲ್ಲಾ ಬಹುಜನಪ್ರಿಯವಾಯಿತು. ವಿಜಯನಗರದಲ್ಲಿ ಬಹು ಪ ಪ್ರಸಿದ್ದ ವಿದ್ವಾಂಸರು 
ಗಳಾಗಿದ್ದ ಶ್ರೀಪಾದರಾಜ, ವ್ಯಾಸರಾಜ, ವಾದಿರಾಜ ಸಂದವು ER 
ಟಿವನ್ನು ಳು ಲಯತಾಲಪ್ರಧಾನಗಳಾದ ಗೀತ ಮತ್ತು ಪ್ರಬಂಧಗಳನ್ನೂ ರಾಗ 
ಪ್ರಧಾನವಾದ ಉಗಾಭೋಗಗಳನ್ನೂ ಯಥೇಷ್ಟವಾಗಿ ರಚಿಸಿ ಮನೆ ಮನೆಗೂ 
ಹೋಗಿ ಹಾಡಿ ಅವು ಪ್ರತಿಯೊಬ್ಬರ ಹೃದಯದಲ್ಲಿಯೂ ನೆಲಸುವಂತೆ ಮಾಡಿದರು. 
ಕಲ್ಲಿನಾಥನು ಈಗ ಉಪಯೋಗದಲ್ಲಿರುವ ರಾಗಗಳನ್ನು ಮೇಲಪದ್ಧ ತಿಯಲ್ಲಿ 
ವಿಭಾಗಿ ಸುವುದಕ್ಕೆ ಕಾರಣಕರ್ತ. ಹಿಂದಿನಿಂದ ಪ್ರಚಾರದಲ್ಲಿದ್ದ ಗ್ರಾಮ ಮೂರ್ಛನ. 
ಜಾತಿ ರಾಗ ಪದ್ಧ ತಿಯನ್ನು ಪರಿಷ್ಕರಿಸಿ ಪ್ರಚಾರಪಡಿಸಿದನು. ಲಯವಿವೇಕಕ್ಕೆ 


+ 


ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೬4 


ಸೇರಿದ (ಮಾರ್ಗತಾಲ, ದೇಶಿತಾಲ, ಪ್ರಸ್ತಾರೋಕ್ಕ ತಾಲಗಳಲ್ಲಿ) ಪ್ರಸ್ತಾರೋಕ್ತ 
, ತಾಲಗಳನ್ನು ವಿಸ್ತಾರವಾಗಿಯೂ ಕ್ರಮಬದ್ಧ ವಾಗಿಯೂ ವಿಚಾರಮಾಡಿ " ನಾಸ್ತಿ 
ಕಿ೦ಚದವೃತ್ತ್ವಂತು ಪರಂ ಗಾನ ಸಮಾಶ್ರಯಮ್‌ ' ಎಂಬ ತತ್ತ್ವ ವನ್ನು ಸಾರಿದ್ದಾನೆ. . 
ಕಲ್ಲಿನಾಥನ ಮಾರ್ಗವನ್ನು ಅನುಸರಿಸಿ ಮುಂದೆ ೧೫೧೦ ರಲ್ಲಿ ಮೈಸೂರು 
ಬೆಟ್ಟದ ಚಾಮರಾಜ ಒಡೆಯರ . ಕಾಲೀನನಾದ ಶುದ್ಧ ಕರ್ಣಾಟಕ ಪಂಡಿತನಾದ 
ಪಾಡ್‌ ವಿಠಶಲನೆಂಬುವನು ಖ್ಯಾ ದೇಶದ ಬರ್ಹಾಂಖಾನ ನನ ಆಶ್ರಯದಲ್ಲಿ 
" ಮೇಲಪ್ರಸ್ತಾರ' " ಷಡ್ರಾಗಚಂದ್ರೋದಯ ' " ರಾಗಮಂಜರಿ' "ರಾಗಮಾಲಾ' 
ಮತ್ತು " ನರ್ಶನನಿರ್ಣಯ ' ಎಂಬ ಗ್ರ೦ಥಗಳನ್ನು ರಚಿಸಿ ಮೇಳ ಮತ್ತು ಜನ್ಯರಾಗ. 
ಗಳ ಜನಕನೆಂದೆನಿಸಿಕೊಂಡಿದ್ದಾನೆ. ಇವನ ಸಮಕಾಲೀನನೂ ಕಲ್ಲಿನಾಥನ ಪೌತ್ರನೂ 
ಆದ ರಾಮಾಮಾತ್ಯನು ರಾಮರಾಜನಿಂದ ಪ್ರೋತ್ಸಾ ಹಿತನಾಗಿ " ಸ್ವರಮೇಳಕಳಾನಿಧಿ 1 
ಯೆಂಬ ಗ್ರಂಥವನ್ನು ಕಲ್ಲಿನಾಥನನ್ನ ನುಸರಿಸಿಯೇ ರಚಿಸಿದ್ದಾನೆ. ಇದರಿಂದ ಕಲ್ಲಿನಾಥನ 
ಸ್ಕಾನವೆಂತಹುದೆಂಬುದನ್ನು ಸುಲಭವಾಗಿ ಊಹಿಸಬಹುದು. 
ಜಕ್ಕನ್ನ ನೂ ಇವನ ಮಗನಾದ ಜನ್ನ ಮಂತಿ ತ್ರಿಯೂ ಪೌ ೨ ಢದೇವರಾಯನ 
ಅನುಗ )ಹಕ್ಕೊಳಪಟ್ಟ ಆಂಧ್ರಕನಿಗಳು. ಜಕ್ಳನ್ನನು" ವಿಕ ಧ್ರಮಾರ್ಕಡಣಿ ತ್ರೆ'ಯನ್ನು ಬರೆದು. 
ದೇವರಾಯನ ಮಂತ್ರಿಯಾದ ಸಿದ್ದಮಂತ್ರಿಗೆ ಒಪ್ಪಿ ಸಿದನು. ಆತನು ಇವನ ಕವತ ತ್ರವನ್ನು 
ನೋಡಿ ಸಂತೋಷಸಟ್ಟು ಕವಿಯನ್ನು Fr ತಗೆ ಕಂಡಂತೆ SRA — 


" ಜಕ್ಕನ ನೀ ವೈದುಷ್ಯಮು ಜಕ್ಕನ ನಃ ಕಾವ್ಯರಚನಾಚಾತುರ್ಯಂಬುನ್‌ | 
ಜಕ್ಕನ ನೀ ವಾಗ್ವೆಖರಿ, ಜಕ್ಕ ನ ನೀಯಾಶುಮಹಿಮ ಜಕ್ಕನ ಸುಕವಿ ||'3 


ಪ್ರೌಢದೇವರಾಯನ ಕಾಲದಲ್ಲಿ ವಿಶೇಷವಾಗಿ ಸೆಂಸ್ಕೃತ ಗ್ರಂಥಗಳು ರಚಿತ 
ವಾಗಿರುವಂತೆ ಕಾಣುವುದಿಲ್ಲ. ಆದರೆ " ಮಹಾನಾಟಕಸುಧಾನಿಧಿ 'ಯ * 


ಶ್ರೀ ಮಾನಿಮ್ಮ ಡಿದೇವರಾಯನೃ ಪತಿಃಸ್ವರ್ಲೋಕಕಲ್ಲೋಲಿನೀ 
ಕಲ್ಲೋಲ ಪ್ರತಿಮಲ್ಲ ಸೂಕ್ತಿ ವಿಭವೋ ವಿದ್ವಜ್ಞನಶ್ಲಾ ತಃ | 
ಧೀಮಾನಾದಿಮಕಾಂಡ ವಿಷಯಾನ ಸ $ಸ್ತಾನ್ಮಹಾನಾಟಕ 
ಶ್ಲೋಕಾನ್ವರ್ಣಪದಕ್ರಮೋಜ್ವಲಕರಾನ್‌ ರಮ್ಯಾನಕಾರ್ಷೀದ್ವಿಭುಃ || 


ಎಂಬ ಶ್ಲೊ €ಕದಿಂದ " ಮಹಾನಾಟಕ 'ವೆಂಬ ರಾಮಾಯಣ ವಿಷಯಕವಾದ ಚಂಪೂ 
ಗ್ರಂಥವು ದೇವರಾಯ ಕೃತವೆಂದೇ ತೋರುತ್ತದೆ. ದೇವರಾಯನ ಸೋದರಳಿಯನಾದ. 


35 ಅದೇ, ಪು ೧೫೩. 
36 ಆಧಾರಗ್ರಂಥಗಳು, ಪು. ೬೦. 





೬೪ ಪ್ರಬುದ್ಧ ಕರ್ಣಾಟಕ 


ಸಾಲುವ ಗೋಪತಿಪ್ಪ ಭೂಪಾಲನೆಂಬುವನು ಮುಳಬಾಗಿಲಿನಲ್ಲಿ ದೇವರಾಯನ 
ರಾಜಪ್ರತಿನಿಧಿಯಾಗಿದ್ದನು. ಇವನು ವಾಮನನ " ಕಾವ್ಯಾಲಂಕಾರಸೂತ್ರ'ಕ್ಕೆ 
" ಕಾಮಧೇನು 'ವೆಂಬ ವ್ಯಾಖ್ಯಾನವನ್ನೂ ತಾಲಲಯಾದಿಗಳ ಕ್ರಮವನ್ನು ಬೋಧಿ 
ಸುವ "ತಾಲದೀಪಿಕೆ'ಯೆಂಬ ಗ ಗ್ರಂಥವನ್ನೂ ರಚಿಸಿದಾ ನೆ. "ತಾಲದೀಪಿಕೆ'ಯ 
ಆಶ್ವಾಸಾಂತ್ಯಗದ್ಯದಲ್ಲಿ ತಿಪ್ರಭೂಪಾಲನು ತನ್ನನ್ನು " ಭರತಮತಪಾರಾವಾರ 
ಪಾರೀಣ ' ಎಂಬುದಾಗಿ ನಶೇಸಿಸಿಕೊಂಡಿದ್ದಾ ನೆ 

ಪ್ರೌಢದೇವರಾಯನ ತರುವಾಯ ಮಲ್ಲಿಕಾರ್ಜುನನೂ ವಿರೂಪಾಕ್ಚನೂ ವಿಜಯ 
ನಗರದ ಸಿಂಹಾಸನವನ್ನು ಹತ್ತಿದರು. ಇವರೇ ಸೆಂಗಮವಂಶದ ಕಡೆಯ ಅರಸರು- 
ಇವರ ಕಾಲದಲ್ಲಿ ರಾಜಕೀಯಪರಿಸ್ಸಿ ತಿಯು ಬಹಳ ಕಠಿಣವಾಗಿತ್ತು. ಅನೇಕ 
ಕಡೆಗಳಿಂದ ಶತ್ರುಗಳು ವಿಜಯನಗರದ ಮೇಲೆ ದಂಡೆತ್ತಿಬಂದರು. ಕ್ಟಾ ಮಗಳು 
ತಲೆದೋರಿ ರಾಜ್ಯದಲ್ಲಿ ತೊ ನ್ಲೀಭೆಯನ್ನು ೦ಟುಮಾಡಿದವು. ರಾಜಮನೆತನದನರಲ್ಲಿಯೇ 
ಒಳಜಗಳವು ಪ್ರಾ ರಂಭವಾಗಿ ಸಂಗಮ. ವಂಶದವರು ಮೂಲೆಗೊತ್ತ ತ್ತಲ್ಪಟ್ಟು ರಾಜ್ಯವು 
ಸಾಳುವ ಪತ ನರಸಿ೦ಹನ ಕೈ ವಶವಾಯಿತು. 

ರಾಜ್ಯದಲ್ಲಿ ಇಷ್ಟು ವಿಷತ್ಕುಗಳೂ ಕಷ್ಟ ಪರಂಪರೆಗಳೂ ಪ್ರಾಪ್ತವಾದರೂ ಈ 
ಕಾಲವು ಸಾಹಿತ ದೃಷ್ಟಿಯಿಂದ ಸ್ವಲ್ಪವೂ" ಹಿಂದುಳಿದಿಲ್ಲ. ಮಲ್ಲಿಕಾರ್ಜುನನ 


ಸು 
ಪಾವುಗಡದ ೬೯ ನೆಯ ಆ | 


* * ಆದಿತ್ಯಾರ್ಯಾಯಾಧೀಮತೆ | 

ಷದ್ದರ್ಶನವಿದೇ ತದ್ವತ್‌ ಷಡ್ಕರ್ಮ ನಿರತಾಯಚ | 

ನೀತಿಶಾಸ್ತ್ರ ವಿದೇ ತದ್ವತ್‌ ಸಕಲಾಗಮವೇದಿನೆ | 

ಸರ್ವಶಾಸ್ತ್ರವಿದೇ ನಿತ್ಯ ಸರ್ವಜ್ಞಾಯಾಥ ಭೂಪತಿಃ | 

ಸರ್ವೈಃ ಪರೀಕ್ಸಿತೋ ವಿದ್ವಾಕ” ಸಕಲಾಸು ಕಲಾಸ್ವಪಿ | 

ನೈಪುಣ್ಯಂ ಪ್ರಾಪ್ಯ ಸಂತುಷ್ಟ ವಿದ್ವದ್ಧಿಃ ಸಹಸಂಸ್ಥಿತಂ | 

ತಸ್ಮ್ರೈದ್ವಿಜಾಯ. . . ಪ್ರಾದಾದಾಚಂದ್ರತಾರಕಂ || 
ಎಂಬ ಶ್ಲೋಕಗಳಿಂದ ಮಲ್ಲಿಕಾರ್ಜುನನು ಆದಿತ್ಯಾರ್ಯನನ್ನೂ ಅವನ ಜೊತೆ 

ಇದು 

ಯಲ್ಲಿದ್ದ ವಿದ್ವಾಂಸರನ್ನೂ ಅವರವರಿಗೆ ತಿಳಿದ ಎಲ್ಲಾ ಕಲೆಗಳಲ್ಲಿಯೂ ಪರೀಕ್ಷೆಮಾಡಿ 
ಅವರ ವಿದೃತ್ತಿನ ವಿಷಯದಲ್ಲಿ ಸಂತುಷ್ಟನಾಗಿ ಅವರುಗಳಿಗೆ ಗ್ರಾಮವನ್ನು ಕೊಟ್ಟಿರು 
ವುದು ವಿಶದಪಡುವುದು. ಪಂಡಿತರನ್ನು ಪರೀಕ್ಷೆ ಮಾಡುವಷ್ಟು ಶಕ್ತಿ ಇವನಿಗಿರ 


೫ ಅದೇ. ಪು. ೬೨-ಸ್ಲಿ. 
38 ಎ, ಕ. ಪಾವುಗಡ ೬೯. 








ವಿಜಯನಗರದ ಸಾಹಿತ್ಯ ಸಾಮಾ ಜ್ಯ ೬೫ 


ಬೇಕಾದರೆ ಇವನು ನಿಜವಾಗಿಯೂ ಪೌ ಢವಿದ್ವಾಂಸನಾಗಿರಬೇಕು. ಆದುದರಿಂದಲೇ- 
ಇವನ ಕಾಲದಲ್ಲಿ ಗ್ರಂಥಕರ್ತರಿಗೆ ವಿಶೇಷ ಪೊ ಶ್ರೋತ್ಸಾ ಹ ದೊರೆಕಿರುವುದು. 
ಮಲ್ಲಿಕಾರ್ಜುನ ವಿರೂಪಾಕ್ಷ ರ ಕಾಲವು ಕನ್ನ ಡ ಸಾಹಿತ್ಯ ದೃಷ್ಟಿಯಿಂದ 
ಬಹು ಉತ್ತಮವಾದ ಕಾಲ. ಹಿಂದಿನಂತೆಯೇ ಈಗಲೂ ವೀರಶೈವ ಗ್ರಂಥಕರ್ತರು 
ಗಳೇ ಹೆಚ್ಚುಮಂದಿ. ಬೊಮ್ಮ ರಸನು ಹಿಂದೆ ಹರಿಹರೇಶ್ವರ ಸೋಮನಾಥ 
ಮೊದಲಾದವರು ವಿಸ್ತರಿಸಿದ ನಂಬ್ಯಣಾಂಕನ ಪುಣ್ಯಚರಿತ್ರೆಯನ್ನು " ಸೌಂದರ 
ಪುರಾಣ 'ನೆಂಬ ಹೆಸರಿನಿಂದ ಬರೆದನು. ಧಾತ್ರೀಶ ದೇವನೃಪಪುತ್ರ ಮೂರು 
ರಾಯರಗಂಡ ವೈರಿನೃಪಗಜ ಗಂಡಭೇರುಂಡ, ಯದುವಂಶವನಧಿವಿಧು ಮಲ್ಲಿ 
ಕಾರ್ಜುನಧರಾವಲ್ಲಭನೊಸೆದು ತನ್ನ ನಲ್ಲಳಉವಂತೊರೆದ  " ಜನವಶ್ಯ 'ವನ್ನು 
ಸೆಲ್ಲಲಿತವಾಣಿ ಕವಿ ಕಲ್ಲರಸನಖವವರ ಮೆಲ್ಲೆರ್ದೆಯನಿಂಬುಗೊಳ್ಳಂತೆ ರಚಿಸಿದನು. 
ಇದಕ್ಕೆ " ಮಲ್ಲಿಕಾರ್ಜುನ ವಿಜಯ 'ವೆಂಬ ಹೆಸರೂ ಉಂಟು. ಇದು ವಾತ್ಸಾ $ಯನನ 
ಕಾಮಶಾಸ್ತ್ರದ ಆಧಾರದ ಮೇಲೆ ಬರೆದಿರುವಹಾಗೆ ಕಾಣುತ್ತದೆ. ಹರಪನಹಳ್ಳಿ 
ಮಠದ PR ಬಸವೇಶ್ವ ರನ ಶಿಷ್ಯನಾದ ತೋಂಟದ ಸಿದ ಸ ಲಿಂಗನು ಆ ತ 
ಪ್ರಸಿದ್ಧ ನಾದ ಮತ್ತೊಬ್ಬ ವೀರಶೈವ ಕವಿ. ಅವನ ತರುವಾಯ "ಇದ ವೀರಶೈವ ಈವಿ 
ಗಳು 'ಅವನನ್ನು ನಿರಂಜನ ಗಣೇಶನ ಅಪರಾವತಾರವೆಂದು ಕರೆದಿದ್ದಾರೆ. ಈತನು 
ಷಟ್ಸ ಎಲಜ್ಞಾ, ನಸಾರಾಮೃತ ' ಎಂಬ ವೀರಶೈವ ಗ್ರಂಥವನ್ನು ಬರೆದಿದ್ದಾನೆ. 
ಇವನ ಶಿಷ್ಯರಲ್ಲನೇಕರು ಇವನ ಪ್ರೋತ್ಸಾಹದಿಂದ ಅನೇಕ ಮತಗ್ರಂಥಗಳನ್ನು 
ರಚಿಸಿದರು. ಚನ್ನ ಬಸ ವಪುರಾಣ 'ದಲ್ಲಿಯೂ 4 ಸಿದ್ದೇಶ ಶ್ರರಪುರಾಣ 'ದಲ್ಲಿಯೂ 
Fd ಸಿದ್ದ ಅಿಂಗನು ನೀರಕೈವಗಣಾಚಾರ್ಯನೆಂದೂ "ಗುಬ್ಬಿಯ ಮಲ್ಲಣ್ಣ 
ಸಿದ್ಧ ಲಿಂಗೇಶ್ವರ, "`ೊಡ್ಡ ಲಿಂಗೇಶ್ವರ, ಗುಮ್ಮ ಳಾಪುರದ ಸಿದ್ಧ ಲಂಗೇಶ್ವರ ತಾ 
ವರ ಗುರುವೆಂದೂ ಹೇಳಿದೆ" "ಇವರಲ್ಲಿ ಗುಬ್ಬಿಯ ಮಲ್ಲಣನು ಭಾವಚಿಂತಾಂತ್ನ 
ವನ್ನು ರಚಿಸಿದ ಕವಿಮಲ್ಲಣಾರ್ಯನ ಪಿತಾಮಹ. ಈತನು " ಗಣಭಾಷ್ಯರತ್ಲ 
ಮಾಲೆ ' " ವಾತೂಲತಂತ್ರಬೇಕೆ ' ಎಂಬೆರಡು ಗ್ರಂಥಗಳನ್ನು ಬರೆದಿದ್ದಾನೆ. ಸಿದ್ದ 
ಲಿಂಗೇಶ್ವರನು " ಸೈತೆಂತ್ರಸಿದ್ದ ಲಿಂಗೇಶ್ವರ ವಚನ' " ಮುಕ್ತ ಂಗನಾಕಂಕಮಾಲೆ' 
ಇತ್ರ ಸತ್ಯ ಸಿ ಹಗಸ ಿ ಳಾಪುರದ ಸಿದ್ದ  ಲಿಂಗೇಶ್ವ ರನು " ಷಟ್ಟ ಎಲದ 
ಲಿಂಗಾಗ ಜ್‌ ನಿರ್ವಜನ 'ನನ್ನು ಬರೆದವನು. " ಗುಬ್ಬಿಯ ಮಲ್ಲಹಾರ್ಯನ 


ಕ ಈ. ಚ. ೨, ಪು. ಆ೮. 
40 ಅದೇ. ಪು. ಇಷ್ಟಿ. 
4 ಅದೇ. ಪು. ೯೭. 





೬೬ ಪ್ರ ಬುದ್ಧ ಕರ್ಣಾಟಕ 


ಶಿಷ್ಯನಾದ ಮಲ್ಲಿಕಾರ್ಜುನ ಕವಿಯು " ಶ್ರೇತನಸಾಂಗತ್ಯ 'ವನ್ನೂ ಸಾನಂದ. 
ಶಿವಯೋಗಿಯು "ವೀರಮಾಹೇಶ ಶ್ವರಾಚಾರಸಾರೋದ್ಧಾರ ಳ್ಳ ವ್ಯಾಖ್ಯಾ ನವನ್ನೂ 
ಇದೇ ಕಾಲದಲ್ಲಿ ತಜಸಿದುದ್ದು ನೀಲಕಂಕಾಡಾರ್ಯೇನು ಮಲ್ಲಿಕಾರ್ಜುನನ 
ಮಗನಾದ ಮಹಾಮಂಡಲೇಶ್ವರ ವೀರನಂಜೇಂದ್ರ ಒಡೆಯರ ಆಶ್ರ ಯದಲ್ಲಿ 
" ಆರಾಧ್ಯಚರಿತ್ರೆ 'ಯನ್ನು ರಚಿಸಿದನು. 

ಈ ಕಾಲದಲ್ಲಿ ಜೈನ ಮತ್ತು ವೈದಿಕ ಗ್ರಂಥಗಳು ವಿಶೇಷವಾಗಿಲ್ಲದಿದ್ದರೂ 
ಸಂಪೂರ್ಣವಾಗಿಲ್ಲದೇನೇ ಇಲ್ಲ. ಜೈನನಾದ ತೆರಕಣಾಂಬಿ ಬೊಮ್ಮರಸಕೃ ತವಾದ 
" ಸನತ್ಯುಮಾರಚರಿತೆ' ಮತ್ತು "ಜೀವಂಧರ ಸಾಂಗತ್ಯ'ವೂ ಬ್ರಾಹ್ಮಣನಾದ. 
ನಾರಾಯಣಕವಿಯ " ಭಾಗವತಸಂಹಿತಾರ್ಥ 'ವೂ ಇದೇ ಕಾಲದವು. 

ಸಂಗಮರ ಕಾಲದ ಸಾಹಿತ್ಯಕ್ಷೆ €ತ್ರದ ಮೇಲೆ ವಿಶೇಷ ಪ ಸ್ರಭಾವವನ್ನು 
ಬೀರಿದ ಸಾಹಿತ್ಯಕೇಂದ್ರ, ವೆಂದರೆ FS ಮತ್ತು ರಾಜಮಹೇಂದ್ರಿ Hh 
ರೆಡ್ಡಿ ಗಳ ಆಸ್ಥಾನ. ಅಲ್ಲಿಯ ರಾಜರಲ್ಲನೇಕರು ಉದ್ದಾಮ ವಿದ್ದಾ ಪ್ರಿಂಸರು,. ಕವಿಗಳು, 
ಕವಿಜನಾಶ್ರ ಯರು. ಕರ್ಪೂರ ವಸಂತರಾಯನೆಂದು ಪ್ರ; ಸಿದ ನಾಗಿದ್ದ ಕೊಂಡುವೀಡಿನ 
ಆನ A ತ್ರಿಲೋಚನಾಚಾರ್ಯರಿಗೆ ಆಶ್ರ ಯದ. ಅಮ್ಮ ಡಿ ಹರಿಹರನ 
ಸಮಕಾಲೀನನಾದ ಅದೇ ವಂಶದ ಜುಡೂರ್ಗಯು ಶ್ರೀನಾಥನಿಗೆ ಪೋಷಕ 
ನಾಗಿದ್ದ ನು. ಪೆದ್ದ ಕೋಮಟಿಯು ಸ್ಟೈಯಂಕವಿಯಾಗಿದ್ದು ಶ್ರಿನಾಥ (ಅವನ 
ವಿದ್ಯಾಧಿಕಾರಿ) ಮತ್ತು ಅಭಿನವಭಟ್ಟಿ ಬಾಣವಾಮನಭಟ್ಟರಿಗೆ ಪ್ರೋತ್ಸಾ ಹಕ 
ನಾಗಿದ್ದ. ಪೆದ್ದ ಕೋಮಟಿಯು " ಶೃ೦ಗಾರದೀಪಿಕೆ 'ಯೆಂಬ ಅಮರುಕ ವಾಖ್ಯ್ಯಾ 
ಕರ್ತೃ... ವಾಮನಭಟ್ಟಬಾಣನು ತನ್ನ " ವಿಪ್ರನಾರಾಯಣಚರಿತ್ರ' ಅಥವಾ: 
"ವೇಮಭೂಪಾಲೀಯ “ವನ್ನು ವೇಮನಿಗೆ ಅಂಕಿತಮಾಡಿದ್ದಾನೆ. ಇವನು ವಿಜಯ 
ನಗರದಲ್ಲಿಯೇ ಇದ್ದು ಕೊಂಡು " ಚಟಾ ಭಾಣ 'ವನ್ನು ರಚಿಸಿರ- 
ಬೇಕೆಂಬುದು ಅದರ ಪ್ರಾರಂಭದಲ್ಲಿ ಬರುವ “ ಅದ್ಯ ಖಲು ಚರಾಚರಗುಕೋರು 
ತ್ರುಂಗತುಂಗಭದ್ರಾತರಂಗತಾಳವ್ಯಂತಾಪನೀಯಮಾನ ಸಂಧ್ಯಾತಾಂಡವ ಪರಿ 
ಶ ಶ್ರಮಸ್ಯ ಹೇಮಗಿರಿಕೂಟ ವೆ ನ್ರೇಳಾಕರ ಹೇಮಕೂಟಶೃ ೦ಗವಿಹಿತ ಮಂಗಳಾ 
ಯತನಸ್ಕ ಕಾಮಾಗಮನಿಧಿ ವ ವಾಮಭಾಗಸ್ಯೆ ತೀನಿರೀದೂತ ಶೀತಭಾನು ಶಕಲಸ್ಯ 
ಭಗವತೋ ವಿರೂಪಾಕ್ಷ ಸ್ಯ ಜೈತ್ರಯಾತ್ರಾ ಮಹೋತ್ಸವೇ'' 

"" ರತಿತಂತ್ರ ದೇಶಿಕಾನಾಂ ರತಿಪತಿನಿಗಮಾಂತವಾವದೂಕಾನಾಮ | 
ವೈದಗ್ಗ $ ಧೂಷಣಾನಾಮೇಷಾ ಪರಿಷತ್ಸಮಾಗತಾ ವಿದುಷಾಂ ||'' 
ಎಂಬ ಭಾಗಗಳಿಂದ ಶ್ರುತಪಡುತ್ತದೆ. 








ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೬೭ 


ಬಹುಶಃ ವಾಮನನೇ ಅಮರುಕ ವ್ಯಾಖ್ಯಾಕಾರನಾಗಿರಬೇಕು. ಪೆದ್ದ 
ಕೋಮಟಿಯ ಒಂದು ಶಾಸನದಲ್ಲಿ (ಎ. ಇಂ. ೧೧-೩೧೫) ಒಬ್ಬ ವಿಶ್ವೇಶ್ವರಭಟ್ಟನ 
ಸೂಚನೆ ಇದೆ. ಇವನು ಸರ್ವಜ್ಞಸಿಂಗನ ಆಶ್ರಯದಲ್ಲಿ "ಚಮತ್ಕಾರ ಚಂದ್ರಿತೆ' 
ಯನ್ನು ರಚಿಸಿದ ವಿಶ್ವೇಶ್ವರ ಕವಿಯಾಗಿರಬಹುದು. ಪೆದ್ದ: ಕೋಮಟಿಯು " ಸಂಗೀತ 
ಚಿಂತಾಮಣಿ 'ಯೆಂಬ ಮತ್ತೊಂದು ಗ್ರಂಥವನ್ನೂ ರಚಿಸಿದ್ದಾನೆ. 

ರೆಡ್ಡಿ ಗಳಲ್ಲೆ ಲ್ಲ ಸರ್ವಜ್ಞ, ಸಿಂಗಮನೇ ಬಹು ಪ್ರಸಿದ್ಧ ನಾದವನು. ಇವನು 
"ನಾಟಕ ಪರಿಭಾಷಾ " ಸಂಗೀತಸುಧಾಕರ' (ಸಂಗೀತರತ್ನಾ ಕರದ ವ್ಯಾಖ್ಯಾನ) 
"ರಸಾರ್ಣವ ಸುಧಾಕರ ' (ನಾಟ್ಯಾಲಂಕಾರ) ಮೊದಲಾದುವುಗಳನ್ನು ರಚಿಸಿದ್ದಾನೆ. 
ಇವನ ಆಶ್ರಯದಲ್ಲಿ ಪ್ರಸಿದ್ಧ ಪಂಡಿತರುಗಳಾದ ಪೆದ್ದಭಟ್ಟಿ, ಕೋಲಾಚಲಮಲ್ಲಿನಾಥ, 
ಬೊಮ್ಮ ಲಕಂಟಿ, ಅಪ್ಸಲಾಚಾರ್ಯ, ಶ್ರಿನಾಥ, ವಿಶ್ವೇಶ್ವರ ಮೊದಲಾದವರು ಗ್ರಂಥ 
ರಚನೆ ಮಾಡಿದ್ದಾರೆ. ಮಲ್ಲಿನಾಥನು ನೈಷಧವೇ ಮೊದಲಾದ ಅನೇಕ ಗ್ರಂಥಗಳಿಗೆ. 
ವ್ಯಾಖ್ಯಾನವನ್ನೂ ೈ ಶ್ಯವಂಶಸುಧಾರ್ಣವ 'ವೆಂಬ ಗ್ರಂಥವನ್ನೂ ರಚಿಸಿದ್ದಾನೆ. 
" ಸಂಸಸಾಹಿತ್ಯಚಾತುರೀಧುರೀಣ 'ನಾದ ವಿಶ್ವೇಶ್ವರ ಕವಿಯು ಸಿಂಗನೃಪ ಗುಣೋ 
ದಾಹರಣಕ್ಕಾಗಿ "ಚಮತ್ಕಾರ ಚಂದ್ರಿಕೆ 'ಯೆಂಬ ಗ್ರಂಥವನ್ನೂ "ಪದ. 
ವ್ಯಾಖ್ಯಾರ್ಥಸಂಜಿಕೆ 'ಯೆಂಬ ನೈಷಧವ್ಯಾಖ್ಯಾನವನ್ನೂ " ಶಂಕರವ್ಯಾಖ್ಯಾವೃತ್ತಿ' 
ಯನ್ನೂ ರಚಿಸಿದ್ದಾನೆ. ಬೊಮ್ಮ ಲಕಂಠಿಯು ಅಮರವ್ಯಾ ಖ್ಯಾ ಕಾರ. ವೇದಾಂತ 
ದೇಶಿಕರ ಪುತ್ರರಾದ ನಯನಾರ್‌ ವರದಾಚಾರ್ಯರಿಂದ ಪರಾಜಿತನಾದ ಸಾಕಲ್ಯನ. 
ಮಲ್ಲನೂ ಸಿಂಗಮನ ಆಸ್ಥಾ ನ ಪಂಡಿತ. 

ಕುಮಾರಗಿರಿಯ ಭಾವನಾದ ಕಾಟಿಯ ವೇಮನು ಕೊಂಡನೀಡುವಿನ ಪೆದ್ದ 
ಕೋಮಟಿಯನ್ನು ಸೋಲಿಸಿ ರಾಜಮಹೇಂದ್ರದ ದೊರೆಯಾದನು. ಈತನು ಕಾಲಿ: 
ದಾಸನ " ಶಾಕುಂತಲ'ಮವೇ ಮೊದಲಾದುವುಗಳಿಗೆ ವ್ಯಾಖ್ಯಾನವನ್ನು ಬರೆದಿರುವು. 
ದಲ್ಲದೆ ತನ್ನ ಭಾವಮೈದುನನ ವಿಷಯಕವಾದ " ಕುಮಾರಗಿರಿ ವಿಜಯಮ್‌ ' ಎಂಬ 
ಗ್ರಂಥವನ್ನೂ ರಚಿಸಿದ್ದಾನೆ. ಸುಮಾರು ೧೪೪೩ ರಲ್ಲಿ ಇಮ್ಮಡಿ ದೇವರಾಯನು 
' ಕೊಂಡವೀಡು ಮತ್ತು ರಾಜಮಹೇಂದ್ರದ ರೆಡ್ಡಿಗಳನ್ನು ಸೋಲಿಸಿ ಕಳಿಂಗವನ್ನು 
ಸ್ವಾಧೀನಪಡಿಸಿಕೊಂಡ ಮೇಲೆ ಅಲ್ಲಿನ ಅನೇಕ ಪಂಡಿತರು ವಿಜಯನಗರದ ಆಸ್ಥಾನಕ್ಕೆ 
ಬಂದು ಸೇರಿದರು. 

೨ 

ಮಲ್ಲಿಕಾರ್ಜುನ ವಿರೂಪಾಕ್ಟರು ವಿಜಯನಗರ ಸಿಂಹಾಸನಾಸೀನರಾಗಿರು 

ವಾಗಲೇ ಅವರ ಪ್ರತಿನಿಧಿಯಾಗಿದ್ದ ಸಾಳುವ ವಂಶದ ನರಸಿಂಗರಾಯನು ತನ್ನ ಸ್ಕಾ ನ 


ಳೆ 





೬೮ ಪ್ರಬುದ್ಧ ಕರ್ಣಾಟಕ 
ಛು 


ವನ್ನು ಸ್ವಲ್ಪಸ್ವಲ್ಪವಾಗಿ ಬಲಪಡಿಸಿಕೊಂಡು ಕೊನೆಗೆ ಸಂಗಮ ವಂಶೀಯರನ್ನು ಮೂಲೆ 
ಗೊತ್ತಿ ತಾನೇ ವಿಜಯನಗರ ಸಾಮ್ರಾಜ್ಯಕ್ಕೆ ಅಧಿಪತಿಯಾದನು, ಇವನನಂತರ 
ಇವನ ಮಗನಾದ ಇಮ್ಮಡಿ ಸಾಳುವ ನರಸಿಂಹನು ರಾಜನಾದನು. ಇವರಿಬ್ಬರೂ 
ಸ್ವತಃ ಪಂಡಿತರೂ ವಿದ್ಯಾಪಕ್ಸ ಪಾತಿಗಳೂ ಆದುದರಿಂದ ಇವರು ಆಳಿದ ಅತ್ಯಲ್ಪ 
ಕಾಲವಾದ ಹದಿಮೂರು. ವರ್ಷಗಳಲ್ಲಿ ಅನೇಕ ಪಂಡಿತರು ಇವರ ಆಶ್ರಯವನ್ನು 
ಪಡೆದು ಸಾಹಿತ್ಯರಚನೆ ಮಾಡಿದರು. ಸಾಳುವ ಅರಸರು ಕ್ರಮಕ್ರಮವಾಗಿ ವೈಷ್ಣ: ವ 
ರಲ್ಲಿ ಹೆಚ್ಚು ವಿಶ್ವಾಸವನ್ನು ತೋರಿಸುತ್ತ, ಬಂದುದರಿಂದ ಸಂಗಮ ವಂಶೀಯರ 
ಆಶ್ರಯದಲ್ಲಿದ್ದ ವೀರಶೈವರ ಪ್ರಾಬಲ್ಯವು ಇವರ ಕಾಲದಲ್ಲಿ ಕಡಿಮೆಯಾಗುತ್ತಾ 
ಬಂದಂತೆ ತೋರುತ್ತದೆ. 

ಸಾಳುವ ನರಸಿಂಹನು ಉದಾರಿ. "ನವರತ್ನ ಮುಲು' ಎಂಬ ಒಂದು ಗ್ರಂಥದಲ್ಲಿ 
ಇವನು "ಸೆಹಜದಾನಶಿಬೀಂದ್ರ' ಎಂಬುದಾಗಿ ಸಂಬೋಧಿಸಲ್ಪಟ್ಟಿದ್ದಾನೆ". 
ೇ ಸಾಲುವಾಭ್ಯುದಯ 'ದ ಹನ್ನೊ ೦ದು ಮತ್ತು ಹನ್ನೆರಡನೆಯ ಸರ್ಗಗಳಲ್ಲಿ ಬರುವ" 
ಅಥವಾಯು ಲಿಂಗೆಧರ ಸಾತ್ಮ್ಮೃತಾಖಿಲದ್ರವಿಣೋಫಿ ಶಂಭು ನಿಶಿಧಿರ ಧೀರಸ್‌ | 
ವಿದುಷಾಂ ಚಿಕೀರ್ಷುರವನಂ ವಿಶಾಂಪತಿಃ ದ್ರ ವಿಣೈರಭೂಜ್ಞಿ ತನೃ ಪೋಪಹಾರಿತೈಃ || 
ಸಚಿವಸ ದಿಂಗಿತ . . . ತನೋತ್ತತತ್ಸಹಳಾ ಸುವರ್ಣಮುಖರೀ ತಬಾಂತರೇ | 
ನಗರೀ 6. ವಸಂತ ದಿನದಾನಹೇತವೇ ನವರತ್ನ ಸಾಲಗೃಹಭಾಸುರಾಂ ನವಾಂ || 
ಆದಾಯ ವರ್ಷವರವೇಷಮಶೇ ಷಭೂಪೈಃ ಅಗ್ರೇ ಸರದ್ಭಿರವಲೋಕನಮಾತ್ರಧನ್ಯೆ 41 
ಆಸೇವಿತಸ್ತತಣತೋ ನಿರಗಾತ್ಯ ನೀನಾಮಾತರ್ಷಣಾಯ ಕುತಕೀನರಸಿಂಹರಾಜಃ || 
ಅಂಭೋಧರಂಧಿಗವಿಶೇಷವಿದಂ ಪ್ರದೇಶೇ ಯಸ್ಯೋತ್ತರೇ ಸದ್ಭ ಶವರ್ಷಣಮೂಸರೋಪಿ | 
ಸರ್ವಸ್ವದಸ್ಯ ಶಿವರಾತ್ರಿ ತಿಥೌ ತವೇಶೋ . . . ಮಚಲಂ ವಿರಚಯ್ಯಹೈ ಮಮ್‌ || 
ಆಕರ್ಜ್ಯವಾಚಮಿತಿಸಾದರಮಂಚಿತಾರ್ಥಾಮಭ್ಯರ್ಹಣಾಂವಿರಚಯನ್ನು ಚಿತಾಮಮುಷ್ಯೆ 
ಅವ್ಯಾಜಬಂಧುರವತಿಸ್ಮ ಮಹೀ ಮಶೇಷಾಂ ಆಶ್ಚರ್ಯಹೇತುಚರಿತೋನರಸಿಂಹರಾಜಃ || 


* ನರಸಿಂಹ ಪರಮವೈಷ್ಣ ವ. ತಾನು ಅಹೋಬಿಲ ನೃಸಿಂಹರ ಪ್ರಸಾದದಿಂದ ಜನಿಸಿದವನೆಂದೂ 
ಅದೇ ತನ್ನ ಕುಲದೈವವೆಂದೂ ರಾಮಾಭ್ಯುದಯದಲ್ಲಿ ಹೇಳಿಕೊಟಿ ದ್ದಾನೆ. ಈತನು ಶ್ರೀಪಾದರಾಜರ 
ಶಿಸ್ಯನಾಗಿದ್ದಂತೆಯೂ ಅವರ ಕೃಪೆಯಿಂದ ಬ್ರಹ್ಮಹತ್ಯಾದೋಷವು ಪರಿಹಾರವಾಗಿ ಸಿಂಹಾಸನ 
ಪ್ರಾಸ್ತವಾದಂತೆಯೂ ಕೆಳಗಿನ ಶ್ಲೋಕದಿಂದ ತಿಳಿದುಬರುತ್ತದೆ. 

ಶ್ರೀಮದ್ವೀ ರನೃಸಿಂಹರಾಯನೃಪತೇಃ ಭೂದೇವಹತ್ಯಾವ್ಯಥಾಂ 

ದೂರೀಕೃತ್ಯತದರ್ಸಿತೋಜ ಶೈ ಲಮಹಾಸಿಂಹಾಸನೇ ಸಂಸ್ಥಿ ತಃ 

ಶ್ರೀಮತ್ಪೂರ್ವಕವಾಟನಾಮಕಸುರೇ ಸರ್ವೇಷ್ಠ ಸಿದ್ಧಿ ಪ್ರ ದಃ 

ಶ್ರೀ ಶ್ರೀಪಾದೆಯತೀಂದ್ರ ಶೇ ಖರಮಣಿಃ ಭೂಯಾತ್‌ ಸ ನಃ ಶ್ರೇಯಸಮ್‌ 
4: ನೀ, ಲಿಂ. ಪಂ. ೧೦, ಪು. ೧೫೬. 


| 


KO 


ತತ್ರ ರಾಮಾ ಇಷ್ಟಾ, ೩ ಇಡಾ. 
| 


ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೬೯ 


ಎಂಬ ಶ್ಲೋಕಗಳಿಂದ ಸಾಳುವ ನರಸಿಂಹನು ಶಿವರಾತ್ರಿಯ ಕಾಲದಲ್ಲಿ ಸುವರ್ಣ 
ಮೇರುದಾನವನ್ನು ಮಾಡುತ್ತಿದ್ದನೆಂಬುದಾಗಿಯೂ ತನಗೆ ಸಾಮಂತ ರಾಜರುಗಳಿಂದ 
ಬರುತ್ತಿದ್ದ ಕಾಣಿಕಾದ್ರವ್ಯವನ್ನೆ. ಲ್ಲಾ ರಾಶಿಹಾಕಿಸಿ ಅವಲೋಕನ ಮಾತ್ರದಿಂದಲೇ 
ಸಂತುಷ್ಟನಾಗಿ ಸುತ್ತಲೂ ಇದ್ದ ಕವಿಗಳಿಗೂ ವಿದ್ವಾಂಸರಿಗೂ ದಾನಮಾಡುತ್ತಿದ್ದ 
ನೆಂಬುದಾಗಿಯೂ ಅವನ ಕವಿಜನಾಶ್ರಯವು ಅವನ ಕಾಲದಲ್ಲಿಯೇ ಆಶ್ಚರ್ಯ 
ಜನಕವಾಗಿದ್ದಿತೆಂಬುದಾಗಿಯೂ ತಿಳಿದುಬರುತ್ತದೆಳೆ. ಇಮ್ಮಡಿ ನರಸಿಂಹನೂ ತಂದೆ 
ಯಂತೆಯೇ ವಿದ್ವಾಂಸರಿಗೆ ಪ್ರತಿನಿತ್ಯವೂ ಸೋಡಶಮಹಾದಾನಗಳನ್ನು ಮಾಡು 
ತ್ತಿದ್ದನೆಂಬುದು ಅನೇಕ ಶಾಸನಗಳಿಂದ ವ್ಯಕ್ಕವಾಗುತ್ತದೆ. ಚಾಕನಹಳ್ಳಿ ತಾಮ್ರ 
ಶಾಸನದಲ್ಲಿ ಇಮ್ಮಡಿ ನರಸಿಂಹನ ದಂಡನಾಥನಾದ ನಾಗನಾಯಕನು ತನ್ನ 
ಯಜಮಾನನ ಆಜ್ಞೆ, ಯ ಪ್ರಕಾರ ಮೀಮಾಂಸ, ನ್ಯಾಯ, ಖಗ್ಯಜುಸ್ಸಾ ಮವೇದ, 
ಪುರಾಣ, ಸ್ಮೃತಿ, ತಂತ್ರ, ಮಂತ್ರ ಮೊದಲಾದುವುಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ 
ನಲವತ್ತು ಜನ ವಿದ್ವಾಂಸರನ್ನು ರಾಜಾಸ್ಥಾ ನಕ್ಕೆ ಕರೆದುಕೊಂಡು ಹೋಗಿ 
ಅವರೆಲ್ಲರೂ ರಾಜನಿಂದ ಸನ್ಮಾನಪಡೆಯಲು ಅರ್ಹರೆಂದು ತಿಳಿಸಲು ರಾಜನಾದ 
ಇಮ್ಮಡಿ ನರಸಿಂಹನು ಅವರೆಲ್ಲರನ್ನು ಪರೀಕ್ಲೆಮಾಡಿ ಅವರೆಲ್ಲರಿಗೂ ಅಗ್ರಹಾರ 
ವನ್ನು ದಾನಮಾಡಿದ ಹಾಗೆ ಹೇಳಿದೆ. ಗುಂಡಲಫೇಟ ೬೭ ನೆಯ ಶಾಸನದಿಂದ 
ಈತನು ಕಾವೇರಿಯ ಸಂಗಮದಲ್ಲಿ ಷಡ್ಡರ್ಶನಾಚಾರ್ಯರಾದ ತನ್ನ ಆಚಾರ್ಯರಿಗೆ 
" ಮಹಾಭೂತ ಘಟಿದಾನ 'ವನ್ನು ಮಾಡಿದಂತೆ ತಿಳಿದುಬರುತ್ತದೆ. . 

ಇಷ್ಟು ಪ್ರೋತ್ಸಾಹವಿದ್ದ ಕಾಲದಲ್ಲಿ ಸಾಹಿತ್ಯಾಭಿವೃದ್ದಿ ಯಾಗುವುದೇನೂ 
ಆಶ್ಚರ್ಯವಲ್ಲ. ಸಾಳುವ ನರಸಿಂಹನು ಕವಿಗಳ ಗೋಷ್ಠಿ ಯಲ್ಲಿ ಕಾಲ ಕಳೆಯುತ್ತಿ 
ದ್ಹಾಗ ಒಂದು ದಿನ ಕವಿಗಳು ರಾಜನು ತನ್ನ ಕವಿತಾ ಪ್ರೌಢಿಮೆಯನ್ನು ತೋರಿಸುವ 
ಒಂದು ಉತ್ತಮ ಕಾವ್ಯವನ್ನು ರಚಿಸಬೇಕೆಂದು ಕೇಳಿಕೊಂಡ ಹಾಗೂ ಅದಕ್ಕೆ 
ಉತ್ತರವಾಗಿ ನರಸಿಂಹನು "ರಾಮಾಭ್ಯುದಯ 'ವನ್ನು ರಚಿಸಿದ ಹಾಗೂ ರಾಮಾ 
ಭ್ಯುದಯದ ಈ ಕೆಳಗಿನ ಪೀಠಿಕಾ ಮತ್ತು ಗ್ರಂಥಾಂತ್ಯ ಶ್ಲೋಕಗಳಿಂದ ಊಹಿಸ 
ಬಹುದಾಗಿದೆ. 

ಕಾವ್ಯೇ ದರ್ಶಯ ಸಾಮಥಢಣ್ಯಂ ಇತ್ಯಸೌ ಕಥಿತೋ ಬುಧೈಃ | 
. ತದಿದಂ ರಾಮಚಂದ್ರಸ್ಯ ಚರಿತಂ ತತ್ವಸಾರತಃ || 
ಉಚ್ಯತೇ ತೇನ ನಿದುಷಾ ನರಸಿಂಹಮಹೀಭುಜಾ | 





43 ಆಧಾರಗ್ರಂಥಗಳು, ಪು. ೧೦೦-೧. 


೭೦ ಪ್ರಬುದ್ಧ ಕರ್ಣಾಟಕ 


ಇತ್ಯುದ್ಹಾಮ ವರಪ್ರಸಾದ ಕವಿತಾಸಿಂಹಾಸನಾಧ್ಯಾಸಿನಃ 

ಕ್ಸೋಣೀಮೀಸರಗಂಡ ಗುಂಡಯಪತೇಃ ಕ್ಟ್ಮ್ಮಾಕಂಟಕೋತ್ಪಂಡಿನಃ|| 

ವಿಷ್ಲೋ ಶ್ರೀ ನರಸಿಂಹವಿಗ್ರಹಭೃತೋ ಭಾವೋರ್ವಿಸೇ ತೌಕೃತಾ | 

ಶ್ರೀ ರಾಮಾಭ್ಯುದಯೇತ್ರಪೂರ್ತಿಮಗಮತ್‌ ಸರ್ಗಶ್ಚತುರ್ವಿಂಶತಃ || 
ಆದರೆ ಇದೇ " ರಾಮಾಭ್ಯುದಯ 'ದ ಅಯ್ದನೆಯ ಸರ್ಗದ 


ಶೋಣಾದ್ರೀಂದ್ರಂ ಕವೀಂದ್ರಂ ಶ್ರವಣಕಟುರಟಡ್ಡಿಂಡಿಮಂ* ಸಾರ್ವಭೌಮಂ | 
ಪ್ರಾಸೂತಾಂಬಾಭಿರಾಮಾ ನನನನ ಕನಿತಾಭಾಜನಂ ರಾಜನಾಥಾತ್‌ 
44 ಡಿಂಡಿಮ ಎಂಬುದು ಒಂದು ವಂಶದ ಹೆಸರೆಂದು ತೋರುತ್ತದೆ. ದಕ್ಷಿಣ ಭಾರತದ 

ಸಾಹಿತ್ಯದಲ್ಲಿ ಅಂತಹ ಅನೇಕ ಹೆಸರುಗಳು ಬರುತ್ತದೆ. ಹರಿಹರ ಬುಕ್ಕನ ಸಮಕಾಲೀನನಾದ 
ಶೋಣಾದ್ರಿ ಡಿಂಡಿಮ ಒಬ್ಬನು. ಇಮ್ಮಡಿ ದೇವರಾಯನ ಕಾಲದಲ್ಲಿ "ಯೋಗಾನಂದಪ್ರಹಸನ 
ವನ್ನೂ" ಸೌಂದರ್ಯಲಹರಿ'ಗೆ "ವಿಭಾಗರತ್ನ ಮಾಲಾ ' ಎಂಬ ವ್ಯಾಖ್ಯಾನವನ್ನೂ ರಚಿಸಿದ 
ಅರುಣಗಿರಿ ಎರಡನೆಯವನು. ಸಾಲುವ ನರಸಿಂಹನ ಕಾಲದಲ್ಲಿ " ಸಾಲುವಾಭ್ಯುದಯ 'ವನ್ನು 
ರಚಿಸಿದವನು. ಮೂರನೆಯವನು. ಇವನ ಹೆಸರು ರಾಜನಾಥ. ರಾಮಾಭ್ಯುದಯ 'ವನ್ನೂ 
ವೀರಭದ್ರ ವಿಜಯವನ್ನೂ ರಚಿಸಿದವನು ಮತ್ತೊ ಬ್ಬ. ಈತನಿಗೆ ಶೋಣಾದಿ ಅಥವಾ ಅರುಣಗಿರಿ 
ವಂದು ಹೆಸರು. " ಅಚ್ಯುತರಾಮಾಭ್ಯುದಯ 'ವನ್ನು ರಚಿಸಿದ ರಾಜನಾಥ ಮಗದೊಬ್ಬ. 
4 ರಾಮಾಭ್ಯುದಯ 'ದ ಕರ್ತೃವಿಗೂ ವೇದಾಂತ ದೇಶಿಕರಿಗೂ ವಾದ ನಡೆದು ಅವನನ್ನು ಸೋಲಿಸು 
ವದಕ್ಕಾಗಿ ವೇದಾಂತ ದೇಶಿಕರು ಒಂದೇ ರಾತ್ರಿಯಲ್ಲಿ " ಯಾದವಾಭ್ಯುದಯ 'ವನ್ನು ರಚಿಸಿದ 
ರೆಂಬುದು ಮುಂದಿನ ಉಪಾಖ್ಯಾನದಿಂದ ಸ್ಪಷ್ಟವಾಗುತ್ತದೆ. ಡಿಂಡಿಮನು ತನ್ನ " ರಾಮಾಭ್ಕುದಯ ' 
ವನ್ನು ಮುಂದಿಟು ಕೊಂಡು ಶ್ರೀರಂಗಕ್ಕೆ ಹೋಗಿ ಕವಿತಾರ್ಕಿಕಸಿಂಹರೆಂದು ಪ್ರ ಸಿದ್ಧರಾಗಿದ್ದ 
ವೇದಾಂತ ದೇಶಿಕರನ್ನು ಮುಂದಿನ ವಾಕ್ಯಗಳಿಂದ ಸ್ಪರ್ಧಿಸಿದನಂತೆ ವಿ 

ಛಿತ್ವಾಸರ್ವಾಣ್ಯರಣ್ಯಾನ್‌ ಸತಿ ವಿಷಮಲತಾಗುಲ್ಮ ದುರ್ಗಾಣಿಸದ್ಯಃ 

ಪ್ರಾಪ್ತಾಯಾಂ ಪಕ್ಕಣಾಂತಂ ಬತ ಭಷ ಕತತಿರ್ಬುರ್ಕ್ಯಕೈರ್ಥಿಕ್ಕರೋತಿ | 

ಲಜ್ಜಂತೇಹಂತುಮೇನಾಂ ಮರಕರಟಿಘಟಾಕುಂಭಪೀಡೀವಿಪಾಟ 

ಕ್ರೀಡಾಧೌರೇಯಧಾರಾ ಮಮಖಲುನಖರಾಃ ಕಿಂಕರೋಮಿ ಕ್ರಯಾನಿ || 

ಪ್ರಾಜ್ಞಾ ನಾಮೇವರಾಜ್ಞಾ ೦ ಸದಸಿನಸಹತೇ ಜಲ್ಬ ಮಲ್ಲೇತರೇ ಷಾಂ 

ಕ್ಬುತ್ರೇಷ್ಠಾ ಕ್ಷೆ [3 ಪಮುದ್ರಾಂ ನಖಲು ಗಣಯತೇ ಡಿಂಡಿಮಸ್ಸಾರ್ವಭೌಮಃ 

ಭಾಂಕುರ್ವದ್ಭೇಕಕುಕ್ಷಿ ಂಭರಿಷು ಭಯಭರಭ್ರಾಂತ ಭೋಗೀಂದ್ರಸುಭ್ರೂ 

ಭ್ರೂಣಭ್ರಂಶೀ ಕಿಮಂಭಃ ಫಣಿಷು ಪತಗರಾಟ್‌ ಸಂಭ್ರಮೀ ಬಂಭ್ರವಿನೀತಿ || 
ಅದಕ್ಕೆ ವೇದಾಂತ ದೇಶಿಕರು 

ಸ್ವರ್ಧಂತಾಂ ಸಹಜಂ ನು ಕುಂಜರತಯಾ ದಿಕ್ಕುಂಜರೈಃ ಕುಂಜರಾ 

ಗ್ರಾಮ್ಯಾವಾವನವಾಸಿನೋ ಮದಜಲಪ್ರಸ್ತಿ ನ್ನಗಂಡಸ್ಕ್ಯಲಾಃ | 

ಆಃ ಕಾಲಸ್ಸವಿಸರ್ಯಯಂ ಶ್ರುಣುಸಖೇ ಪ್ರಾಚೀನಪಲ್ಲಿಮಲಾ 

ಸಾ ಸ್ನಿಗ್ದ ಕಪೋಲಭಿತ್ತಿರರಮಃ ಕೋಳ್ಯೋಪಿ ಸಂಸ್ಪರ್ಧತೇ | 


(0) 


ವಿಜಯನಗರದ ಸಾಹಿತ್ಯ ಸಾಮ್ರಾಜ್ಯ ೭೧ 
ತಸ್ಥ್ರೈತಸ್ಥಿನ್ನಯಾತಿ ಕ್ರಮವಿಷಯ ಮಹಾನಾಟಕಸ್ಯಾಗ್ರ ಜಾತೇ | 
ಕಾವ್ಯೇ ಸರ್ಗೇ ನಿಸರ್ಗೋಜ್ಯಲ ರಸವಿಲಸತ್ತ ಉಚಮೋಯಂ ಜಗಾಮ || 
ಇತಿ ಡಿಂಡಿಮಸಾರ್ವಭೌಮಕೃತೌ ರಾಮಾಭ್ಯುದಯೇ ಪಂಚಮಸ್ಸರ್ಗ8-- 
ಎಂಬ ಭಾಗದಿಂದ " ರಾಮಾಭ್ಯುದಯ 'ವನ್ನು ರಾಜನಾಥ ಕವಿಯ ಮಗನಾದ 
ಡಿಂಡಿಮ ಸಾರ್ವಭೌಮ ಕವಿಯೇ ರಚಿಸಿರಬಹುದೆಂದು ತೋರುತ್ತದೆ". ಇದೇ 
ಸತ್ಯಾಂಶವಿದ್ದರೂ ಇರಬಹುದು. ಡಿಂಡಿಮ ಸಾರ್ವಭೌಮನು ಸಾಳುವ ನರಸಿಂಹನ 
ಆಸ್ಥಾ ನ ಕವಿಯಾಗಿದ್ದುದರಿಂದ ಅವನು " ರಾಮಾಭ್ಯುದಯ 'ವನ್ನು ರಚಿಸಿ ತನ್ನ 
ಪೋಷಕನ ಹೆಸರಿನಲ್ಲಿ ಪ್ರಕಟಿಪಡಿಸಿರಬಹುದು. ಇದು ಹೇಗಾದರೂ ನರಸಿಂಹನು 
ಕವಿತಾಶಕ್ತಿಯುಳ್ಳವನಾಗಿದ್ದನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇವನ 
ಆಸ್ಥಾ ನಕವಿಗಳಲ್ಲಿ ರಾಜನಾಥನು ಪ್ರಸಿದ್ಧನು. ಈತನು ತನ್ನ ಪೋಷಕನ ಸಾಹಸ 
ಕಾರ್ಯಗಳನ್ನು ವರ್ಣಿಸುವುದಕ್ಕಾಗಿ  " ಸಾಲುವಾಭ್ಯುದಯ 'ವೆಂಬ ಉತ್ತಮ 
ಕಾವ್ಯವನ್ನು ರಚಿಸಿದನು“. ಸಾಹಿತ್ಯದೃಷ್ಟಿಯಿಂದಲೇ ಅಲ್ಲದೆ ಐತಿಹಾಸಿಕದೃಷ್ಟಿ 
ಯಿಂದಲೂ ಇದು ಉತ್ತಮವಾದ ಕಾವ್ಯ. ವಿಲ್ಲಲಮಲ್ಲಿ? ವೀರಭದ್ರನೆಂಬ ಆಂಧ್ರ 
ಕವಿಯು ನರಸಿಂಹನ ಆಸ್ಥಾನದಲ್ಲಿದ್ದ ಮತ್ತೊಬ್ಬ ಕವಿ. ಈತನು "ಶೃಂಗಾರ 
ಶಾಕುಂತಲ' "ಅವತಾರದರ್ಪಣ', "ನಾರದೀಯ " ಮಾಘಮಾಹಾತ್ಮ ಕಿ 
" ಪ್ರರುಷಾರ್ಥಸುಧಾನಿಧಿ'. " ಮಾನಸೋಲ್ಲಾ ಸಸಾರ ಮೊದಲಾದುವುಗಳನ್ನು 
ರಚಿಸಿರುವಂತೆ ತೋರುತ್ತದೆ. ಈತನು "ಜೈಮಿನಿಭಾರತಮು' ಎಂಬ ಗ್ರಂಥವನ್ನು 
ರಚಿಸಿ ನರಸಿಂಹನಿಗೆ ಅರ್ಪಿಸಿದ್ದಾನೆ. " ನವರತ್ನ ಮುಲು ' " ಸೆಪ್ರ್ಯಾಂಗಮುಲು'' 
ಎಂಬ ಮತ್ತೆರಡು ತೆಲುಗು ಗ್ರಂಥಗಳು ಏತತ್ಕೃತವೇ ಇರಬಹುದು. " ನವರತ್ನ 
ಮುಲು ' ಎಂಬುದು ರಾಜನಿಗೆ ಅತ್ಯಾವಶ್ಯಕವಾಗಿರಬೇಕಾದ ಗುಣಗಳನ್ನು ಈುರಿತ 
ಉಪದೇಶಗ್ರಂಥ. "ಸಪ್ತಾಂಗ ಪದ್ಧ ತಿ'ಯು ರಾಜ್ಯಾಂಗಗಳಾದ ಸ್ವಾಮಿ, ಅಮಾತ್ಗ, 
ಸುಹೃತ್‌, ರಾಷ್ಟ್ರ ), ಕೋಶ, ದುರ್ಗ, ಬಲ ಮೊದಲಾದುವುಗಳನ್ನು ವರ್ಣಿಸುವುದು. 
ಈ ಗ್ರಂಥದ ಪ್ರತಿ ಪದ್ಯವೂ " ಗುಂಡಭೂಪಾಲ ನರಸಿಂಹಮಂಡಲೇಂದ್ರ' ಎಂಬು 
ಬಾಹ್ಯೈರ್ವರ್ಣಾಡಂಬರೈಃ ಮಾ ಭ್ರಮಂತು 
ಛಿತ್ವಾ ಗರ್ಭಾಂತರಂ ಶೋಧಯಂತು | 
ನಿರ್ಣೀತಾರೋ ನೀರಸತ್ವೇನ ಕೋವಾ 
ಡಿಂಡೀರಾರಣಾಂ ಡಿಂಡಿಮಾನಾಂ ಚ ಭೇದಃ || 
ಎಂದು ಹೇಳಿ ಒಂದೇ ರಾತ್ರಿಯಲ್ಲಿ ಒಂದು ಸಹಸ್ರ ಸಮಸ್ಯೆಗಳನ್ನು ಪೂರ್ಣಮಾಡಿ "ಯಾದವಾ 
ಭ್ಯುದೆಯ >ವೆಂಬ ಮಹಾ ಕಾವ್ಯವನ್ನು ರಚಿಸಿ ಅವನ ಗರ್ವ ಪರ್ವತವನ್ನು ಚೂರ್ಣಮಾಡಿದರಂತೆ. 
45 ಆಧಾರಗೈಂಥಗಳು, ಪು. ೮೫. 
46 ಅದೇ. ಪು. ೧೯೦. 


೭೨ ಪ್ಲಬುದ ಕರ್ಣಾಟಕ 
ರಿ 


\ 


ದಾಗಿ ಮುಗಿಯುತ್ತದೆ". ಈ ಎರಡು ಗ್ರಂಥಗಳಿಂದ ಆ ಕಾಲದ ರಾಜ್ಯವ್ಯವಸ್ಯೆಯು 
ಸ್ವಲ್ಪಮಟ್ಟಿಗೆ ವಿಶದಪಡುತ್ತದೆ: ನಂದೀಮಲ್ಲಯ್ಯ, ಘಂಟಾಸಿಂಗಯ್ಯ ಎಂಬುವರು 
ಈ ಕಾಲದ ಮತ್ತಿಬ್ಬರು ಆಂಧ್ರಕವಿಗಳು. ಇವರು "ಪ್ರಜೋಧಚಂದ್ರೋ 
ದಯಮು ' ಮತ್ತು "ವರಹಾಪುರಾಣಮು ' ಎಂಬ ಎರಡು ಗ್ರಂಥಗಳನ್ನು ರಚಿಸಿ 
ದ್ಹಾಕೆ. ಇವುಗಳಲ್ಲಿ " ಪ್ರಬೋಧಚಂದ್ರೋದಯ 'ವು ಗಂಗಯ್ಯ ಮಂತ್ರಿಗೂ 
"ವರಾಹಪುರಾಣ'ವು ಸಾಳುವ ನರಸಿಂಹನ ದಂಡನಾಯಕನಾದ ನರಸನಾಯಕನಿಗೂ 
, ಅಂಕಿತವಾಗಿವೆ. " ವರಾಹಪುರಾಣ 'ದಲ್ಲಿ ನರಸನಾಯಕನು ವಿದ್ವತ್ಛೈಕ್ಷ ಪಾತಿಯೆಂದೂ 
" ವರಲಕ್ಷ್ಮೀ ಕಲ್ಯಾಣಂ ' " ನರಸಿಂಹಪುರಾಣಂ ' ಎಂಬ ಎರಡು ಗ್ರಂಥಗಳನ್ನು ತನ್ನ 
ಅಂಕಿತದಲ್ಲಿ ಬರಸಿಕೊಂಡಿರುವನೆಂದೂ ಉಕ್ತವಾಗಿದೆ”. ಕನ್ನಡದಲ್ಲಿ ಶೃಂಗಾರ ಪದ 
ಗಳನ್ನು ರಚಿಸಿರುವ ಕವಿ ಲಿಂಗನು ಸಾಲುವ ನರಸಿಂಹನ ಆಸ್ಥಾ ನ. ಕವಿಯಾಗಿದ್ದನಂತೆ. 
ಇಂಗಿತವನರಿಯಲೆಂದು ನಾರಿಯರಿಗಿತ್ತ | ಮಂಗಳಾಲಂಕಾರಸಮವಾಗಿರೆ | 
ಅಂಗಜಕಲಾನಿಪುಣ ಗಂಡಭೇರುಂಡ ಕನಿ | ಲಿಂಗೆ ನುಡಿಜಾಣ ಈವಿಸಾಳ್ವಗೆ || 
ಮಲೆವರಿಪುರಾಯ ಗಿರಿವಜ್ರವನದಾವಾ | ನಲವೈರಿವಾರ್ಥಿವಡಬಸಾಳ್ವ | 
ಕುಲರತ್ನ ಗುಂಡಭೂವರ ನರಸಿಂಗೆಗೆ | ತಲೆಯೊಡ್ಡಿ ಬಾಳ್ಯಭೂಭುಜರುಂಟೆ || 
ಎಂಬ ಅವನ ಪದಗಳಿಂದ ತಿಳಿಯಬಹುದಾಗಿದೆ. 
ನ್ನ. ಅನಂತರಂಗಾಚಾರ್‌ 
ಸಶೇಷ 
a ವೀ. ಲಿಂ. ಪಂ. ಕಾಂ. ಪು. ೧೫೬. ಫಿ 
15 ಅದೇ. ಪು. ೧೬೧. '“ 
ಮುಂದಿನ ಶ್ಲೋಕಗಳೂ ಈ ಅಂಶವನ್ನು ದೃಢೀಕರಿಸುತ್ತವೆ. 
ಸ್ವಕನಿತಿಹರಿದತ್ತಂ ಯಾಮುನಸ್ತೇ ಪ್ರವೃತ್ತ್ವಾ 
ವ್ಯವೃಣುತನಿಗಮಾಂತಾಚಾರ್ಯಕಂ ವೇಂಕಟೇ ಶಃ || 
ಅಗಣಿ ಸದಸಿಸದ್ಭಿ ಃ ಯಸ್ಸಮಸ್ಕಾಸಹಸ್ರೇ 
ಕವಿಕಥಕಮೃಗೇಂದ್ರಃ ಸರ್ವತಂತ್ರ ಸ್ವತಂತ್ರಃ॥| 
ಘೋಟೀಘೋಟೀಕರೋರ ಸ್ಫುಟವಿಕಟಕಥಾಟೋಪ ವಾಚಾಟಪೋಟೀ 
ಕೋಟೀರಾಘಾಟಿಪೇಟೀ ಪುಟಘಟಿತಮಣೀಸಂಘಸಂಘಟ್ಟಿತಾಂಫಿಃ 
ಖರ್ವೀ ಕುರ್ವನ್‌ ಸಗರ್ವಂ ಜಯತಿ ಕವಿತತೇಸ್ಸರ್ವತಂತ್ರಸ್ವತಂತ್ರೋ 
ವೇದಾಂತಾಚಾರ್ಯವರ್ಯೋವಿಘಟಿತ ಜಡಧೀ ಸಂಕಟೋವೆಂಕಟೇಶಃ || 
ದ್ಮಿಚತುಷ ದ ಪರಿವರ್ತನ ಗರ್ವಿತ ಕವಿಶರಭಗಂಡೆಭೇರುಂಡಃ 
ಖಂಡನ ಖಂಡನ ಕವಿರಿಹ ಕವಿಗೆಂಡ ಡಿಂಡಿಮೋ ಜಯತಿ 


ಜಿತ್ವಾಕವಿ cad ics ಕೃತ್ವಾ ಚ ಕೃಷ್ಣಾ ಭ್ಯುವಯಂ ಮನೋಜ್ಞಂ || 


1 


48 


ಉದಾರ ಭಾಂತಿ" 
© ww 


ತಪೋಭೂಮಿಯಾದ ಯಪಹಿಕೇಶ! ಪಾವನಗಂಗೆ ತನ್ನ ಓಂಕಾರ ನಿನದ 
ದೊಡನೆ ಭೋರ್ಗರೆಯುತ್ತ ಹರಿಯುವ ಸುಂದರ ದೃಶ್ಯ ! ಗಿಡ ಮರಗಳ ಮರೆಯಲ್ಲಿ 
ಮೆಲ್ಲಮೆಲ್ಲನೆ ಸೂರ್ಯನು ಮರೆಯಾಗುತ್ತಿದ್ದನು. ii ಮಂಜುಳರವ ಸಂಜೆಯ 
ನಿಶ್ಶಬ್ದ ಸಾನಿ ಿಧ್ಯದಲ್ಲಿ ಮರುದನಿಗೊಡುತ್ತಿ ತ್ತು. ಸಮಸ್ತ ಪ್ರಕೃತಿಯೂ ಮೌನವಾಗಿ 
ಭಗವಂತನನ್ನು ಆರಾಧಿಸುತ್ತ ಧ್ಯಾನಗಂಛೇರದಾಗಿತ್ತು. ' 

ಜಾಸ್‌ ತೀರದ ಕುಟೀರವೊಂ೦ದರಲ್ಲಿ ಯುವಕನೊಬ್ಬ ನು ಅಸ್ತನಾಗುತ್ತಿದ್ದ 
ಸೂರ್ಯನನ್ನು ನೋಡುತ್ತಾ ಯಾವುದೋ ಯೋಚನೆಯಲ್ಲಿ ಮಗ್ಗವಾಗಿದ್ದನು. 
ಗೌರವವರ್ಣದ ಅವನ ಮುಖವೆಲ್ಲ ಗಡ್ಡ ದಿಂದ ತುಂಬಿಹೋಗಿತ್ತು. ಕಾಲವು ಮೆಲ್ಲನೆ 
ಜುಣುಗುತ್ತಿತ್ತು. ಎಂದಿನಂತೆ ನದಿಯ ತೀರದಲ್ಲಿ ಧ್ಯಾನಮಾಡುವುದನ್ನು ಬಿಟ್ಟು 
ಅವನ ಮನಸ್ಸು Kaa pis ಹೋರಾಟದ ತೊಡಗಿತ್ತು. 


ರಮೇಶನು ಮೈಸೂರು ಕಾಲೇಜಿನಲ್ಲಿ ಓದಿ ಪದವೀಧರನಾದವನು. ರಾಮ 
ಕೃಷ್ಣರಾಯರು ಬಡವಿದ್ಯಾರ್ಥಿಯಾದ ಅವನಿಗೆ ತಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿ 
ದರು. ರಮೇಶ, ಅವರ ಮಗಳು ಜಾನಕಿಗೆ ಪಾಠ ಹೇಳಿಕೊಡುತ್ತಿದ್ದ. ಜಾನಕಿಯ 
ಅತ್ವ ಮಂಜುಳ ಚಿಕ್ಕ ವ ವೆಯಸಿ ಿನಲ್ಲಿಯೆ ವಿಧವೆಯಾಗಿ ಮನೆ ಸೇರಿದ್ದ ಳು. ತಂದೆಯ 
ಮುದ್ದು ಮಗಳಾದುದರಿಂದ ಅವಳಿಗೆ ಮನೆಯಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ. ಅವಳ 
ಸೌಂದರ್ಯವನ್ನು ಕಂಡು ಆಕರ್ಷಿತರಾಗದವರಿಲ್ಲ. ಅಂತಹ ಮನೋಮೋಹಕವಾದ 
ರೂಪ ಅವಳದು! ಮಂಜುಳ ತಾನು ಸುಂದರಿ ಎಂಬುದನ್ನು ಅರಿತಿದ್ದಾಳೆ. ಅಂತೆಯೆ 
ತನ್ನ ಬಳಿ ಬಂದ ಸೌಂದರ್ಯೊೋಪಾಸಕರ ಬಲೆಗೂ ಬಿದ್ದಿದ್ದಾಳೆ. ರಮೇಶನು ಅವಳ 
ವಿಲಾಸಜೀವನವನ್ನು ಕಂಡು ದುಃಖಿಸಿದ್ದ. ಇಂತಹ ಸುಮಕೋಮಲೆಯಾದ ತರುಣಿ 
ಕಾಮುಕರ ಭೋಗಕ್ಕೆ ಸಿಲುಕಿ ಬಾಡಿಹೋಗಿ ಅತಿದಾರುಣವಾದ ದುಃಖಕ್ಕೀಡಾಗು 
ವಳಲ್ಲವೆ? ಎಂದು ಚಿಂತಿಸಿ ದ್ಧ. 

ರಮೇಶನ ಎಂ.ಎ. ಮುಗಿಯಿತು. ಮೈಸೂರು ಕಾಲೇಜಿನಲ್ಲಿಯೆ ಅಧ್ಯಾಪಕ 
ಕೆಲಸ ದೊರಕಿತು. ಆಗ ಅವನ ಮನಸ್ಸಿನಲ್ಲಿ ಹೊಸದೊಂದು ಆಸೆ ಅಂಕುರಿಸಿತು. 
ದುರ್ಮಾರ್ಗಕ್ಕಿಳಿದು ಬಾಳನ್ನು ಹಾಳುಮಾಡಿಕೊಳ್ಳುತಿ ತ್ತಿದ್ದ ಮಂಜುಳೆಯನ್ನು ಮದುವೆ 


* Anatole France ವಿರಚಿತ Thais ಕಾದಂಬರಿಯ ಪ್ರ ಭಾವದಿಂದ ಮೂಡಿದ ಕಥೆ. 


“ 


೭೪ ಪ್ರಬುದ್ಧ ಕರ್ಣಾಟಕ 
ಛಿ 


ಯಾದರೆ ಅವಳ ಉದ್ಧಾ ರಮಾಡಿದಂತಾಗುವುದೆಂಬ ಯೋಜನೆ ಮತ್ತೆ ಮತ್ತೆ ಅವನ 

ಮನಸ್ಸಿನಲ್ಲಿ ತೇಲಿಬರಲಾರಂಭಿಸಿತು. ಆದರೆ ಅದರೊಡನೆ " ಛಿ$ ! ಎಂತಹ ದುಷ್ಟ 
ಯೋಜನೆ '' ಎನ್ನಿ ಸಿತು. ಹೀಗೆ ತೂಗುಯ್ಯಲೆಯಾಗುತ್ತಿದ್ದ ಅವನ ಮನಸ್ಸಿನಲ್ಲಿ 
ಮಂಜುಳೆಯ ಸೌಂದರ್ಯ ಬೇರುಬಿಟ್ಟಿತು. ಅವಳ ಸಂಪಿಗೆಯಂತಹ ಮೂಗು, 
ವಿಶಾಲವಾದ ಕಣ್ಣು, ಜಿಂಕೆಯ ನಡಿಗೆ--ಈ ದೃಶ್ಯಗಳು ಅವನ ಮನಃಪಟಲದಲ್ಲಿ 
ಮತ್ತೆ ಮತ್ತೆ ಸಂಚರಿಸುತ್ತಿದ್ದು ವು. 

ರಮೇಶನಿಗೆ ಮತ್ತೊಂದು ಯೋಜನೆ ಹೊಳೆಯಿತು. ಮಾಧ್ಯಮಿಕ ಶಾಲೆಯ 
ಮೂರನೆ ತರಗತಿಯ ವರೆಗೆ ಓದಿದ ಮಂಜುಳೆಗೆ ಪಾಠಹೇಳಿ ಎಸ್‌.ಎಸ್‌.ಎಲ್‌.ಸಿ. 
ಮಾಡಿಸಿ ಕಾಲೇಜಿಗೆ ಸೇರಿಸಿದರೆ ಎಲ್ಲವೂ ಸೆರಿಹೋಗುವುದೆನ್ನಿ ಸಿತು. ಸರಿ, ಪಾಠ 
ಪ್ರಾರಂಭವಾಯಿತು. : ಮಂಜುಳ ಬೇಗಬೇಗ ಕಲಿತಳು. ಅವಳ ಚಂಚಲವಾದ 
ಮನಸ್ಸು ಸ್ವಲ್ಪಮಟ್ಟಿಗೆ ಏಕಾಗ್ರವಾಗತೊಡಗಿತು. ಆದರೆ ರಮೇಶನಿಗೆ ಶಿಷ್ಯಳ 
ಸಾಮೀಷ್ಯರಿಂದ ಆಸ್ಪ ಸ್ಮತೆಯೇ ಗಾತ ಶಿಷ್ಯಳನ್ನು ಉದಾ ರಮಾಡಲು 
ಹೊರಟ ಗುರುವನ್ನು ಇದ್ದ ರಿಸುವವರು ಮತ್ತೊಬ ರು ಬೇಕಾಯಿತು! 

ಮಂಜಳೆಗೆ ಎಸ್‌, ಎಸ್‌.ಎಲ್‌.ಸಿ ಪರೀಕ್ಷೆ ಕ್ಲೆಯಲ್ಲಿ ತೇರ್ಗಡೆಯಾಯಿತು. 
ರಮೇಶನಿಗೆ ಬೆಂಗಳೂರಿಗೆ ವರ್ಗವಾಂಯು. ಆದರೆ ಅವನ ಮನಸ್ಸು ವರ್ಗವಾಗ 
ಲಿಲ್ಲ. ಅದು ಸದಾ ಮಂಜುಳೆಯನ್ಷೆ ಕುರಿತು ಯೋಚಿಸುತ್ತಿತ್ತು. ತನ್ನ "ಮನಸಿ ನಲ್ಲಿದ್ದ 
ಆತೆಗಳನ್ನು ಕಾರ್ಯರೂಪಕ್ಕೆ ತರಲು ಅವನಿಗೆ ಸಮಾಜದ Pik ಬೇರೆ. ಅಷ್ಟೇ 
ಅಲ್ಲ, ಆರರ್ಶವ್ಯಕ್ತಿ, ಯಾಗಿ : ವೈರಾಗ್ಯ ಜೀವನ ನಡೆಸಬೇಕೆಂಬ ಹಂಬಲ ಬೇಕ | 
ಹೀಗೆ ಅವನ ಮನಸ್ಸು ಸ್ಸ ಯುದ್ಧದಲ್ಲಿ ತೊಡಗಿದಾಗ ಖುಸಿಕೇಶದಿಂದ ಬಂದ ಸಾಧು 
ಗಳೊಬ್ಬರ ಸಂದರ್ಶನವಾಯಿತು. ಅವರ ಪ್ರಭಾವಕ್ಕೆ ಸಿಕ್ಕಿದ ರಮೇಶ ಕೆಲಸಕ್ಕೆ 
ಕಾರನ ಕೊಟ್ಟು ಖುಷಿಕೇಶಕ್ಕೆ ಹೋಗಿ ಸಾಧಕನಾದನು. 

ನಾಲ್ಕು ವರುಷ ಕಳೆಯಿತು. ಮಂಜುಳೆಯನ್ನು ಮಠೆಯುವುದು ಅವನಿಂದ 
ಸಾಧ್ಯವಾಗಲಿಲ್ಲ. ಒಂದು ದಿನ ಕನಸಿನಲ್ಲಿ ಅವಳು ಕಾಮು ಸನೊಬ್ಬನ ಕೈ ಗೆ ಸಿಕ್ಕಿ 
ದಾರುಣವಾದ ಕಷ್ಟಕ್ಕೆ ಗುರಿಯಾಗಿ ನರಳುವುದು ಕಂಡಿತು. ಮರುದಿನವೇ 5ೊರಟು 
ರಮೇಶ ಐದು ದಿನಗಳಲ್ಲಿ ಮೈಸೂರನ್ನು ಸೇರಿದ. 

ರಾಮಕೃಷ್ಣರಾಯರ ಮನೆಯ ಹತ್ತಿರ ಬಂದು ನೋಡಿದರೆ ಅದು ಮಳೆಯಲ್ಲಿ 
ನೆನೆದ ಹಕ್ಕಿಯಂತಿತ್ತು. ಮನೆಯ ಮುಂದೆ ಹೂವಿನ ಗಿಡಗಳೆ ಇರಲಿಲ್ಲ. ಒಂದೆರಡು 
ಮರಗಳು ಮಾತ್ರ ತಮ್ಮ ಸ್ವಾವಲಂಬನೆಯಿಂದ ಹಸುರಾಗಿದ್ದುವು. ಮನೆಯನ್ನು 
ಪ್ರವೇಶಿಸಿದರೆ ಹಜಾರದಲ್ಲಿ ಮೈತುಂಬಿ ನಗುತ್ತಿದ್ದ ಸೋಫಾಗಳು ದಾರಿದ್ರ ದ್ರ್ಯದ 


ಉದ್ಧಾರ ಭ್ರಾಂತಿ ೭೫ 


ಕಂಬನಿ ಸುರಿಸುತ್ತಿದ್ದುವು. ಒಳಗಡೆ ಬಂದು ಕುಳಿತ ರಮೇಶ ತನ್ನ ದೃಷ್ಟಿಯನ್ನು 
ಸುತ್ತಲೂ ಚೆಲ್ಲಿದ. ಎತ್ತ ನೋಡಿದರೂ ಯಾವುದೋ ವೇದನೆಯೊಂದು ಬೋಧೆ 
ಯಾಗುತ್ತಿತ್ತು. ಧೂಳು ಹಿಡಿದ: ಕಿಟಕಿಗಳು, ಬಿಳಿಬಣ್ಣವನ್ನು ಕಳೆದುಕೊಂಡ ' 
ಗೋಡೆಗಳು, ಜೇಡರ ಬಲೆಗಳು ಇವು ತಮ್ಮ ಸಾಮ್ರಾ ಜ ವನ್ನು ಸ ಸ್ಥಾಪಿಸಿದ್ದು ವು, 

ರಮೇಶ ಹೀಗೆಯೆ ಎಲ್ಲವನ್ನು ಕಂಡು 'ಚಿಂತಾಕಾ ಇ ತನಾಗಿದ್ದಾ ಗ್ಗ ಸ ಸಾಮಾನ್ಯ 
ಸೀರೆಯನ್ನು ಟ್ಟು ಅಂಗಡಿಯಿಂದ ಸಾಮಾನನ್ನು ಫೊ ಮಂಜುಳ ಒಳಗಡೆ 
ಕಾಲಿಟ್ಟಳು. ಅವಳಿಗೆ ಈ ದಾಡಿ ಮಹಾಪುರುಷನ ಗುರುತು ಸಿಕ್ಕಲಿಲ್ಲ. 

“ಯಾರು ನೀವು, ಯಾರನ್ನು ನೋಡಬೇಕಾಗಿದೆ ?'' ಎಂದಳು. 

“ ಮಂಜುಳ, ಎಂಬುವವರನ್ನು ಕಾಣಬೇಕಾಗಿದೆ” ಎಂದು ಹೇಳಿ ರಮೇಶ 
ನಸುನಕ್ಕ. | 

ಮರೆವಿನ ತೆರೆಗಳನ್ನು ದಾಟಿ ಮಂಜುಳೆಗೆ ನೆನಪು ಬಂತು. 

“ ಏನು, ರಮೇಶ ಹೀಗಿದ್ದೀಯಾ ಶಿ 

“ ಏನು ಮಂಜುಳ, ನೀನೂ ಹೀಗಿದ್ದೀಯಾ ? ಕ 

“ ಸೆರಿ ಬಿಡು, ಇಬ್ಬರೂ ಸರಿಯಾಗಿದೆ ಸೇವೆ.” 

ರಮೇಶನಿಗೆ, ಮನೆಯ ನಾಲ್ಕು ವರ್ಷದ ಕಥೆಯೆಲ್ಲ ತಿಳಿಯಿತು. ಮಂಜುಳೆಯ 
ಅಣ್ಣ ಮನೆಯನ್ನು ಮತ್ತೊ ಬ್ಬ ರಿಗೆ ಆಧಾರಮಾಡಿ ಹತ್ತು ಸಾವಿರ ರೂಪಾಯಿ 
ತೆಗೆದುಕೊಂಡು ದುಂದುವೆಚ್ಚ ಮಾಡಿದುದು; ತಂದೆಯ ಮರಣ, ತಾಯಿ ಚಿಂತೆಯಿಂದ 
ಾಲವಾದುದು, ಅಣ್ಣ ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಅಲೆಯುತ್ತಿರುವುದು, ಕೆಲವು 
ದಿನಗಳಲ್ಲಿ ಹಣಕೊಟ್ಟಿ ವರು ಮನೆಯನ್ನು ಸ್ವಾಧೀನಮಾಡಿಕೊಳ್ಳುವುದು-ಹೀಗೆ 
ನಾಲ್ಕು ವರ್ಷದ ಫಟಿನೆಗಳು ಅವನಿಗೆ ತಿಳಿಯಿತು. ಮಂಜುಳ ದುಃಖಕರವಾದ 
ತಥೆಯನ್ನು ಹೇಳಿ ಕಣ್ಣೀರಿಟ್ಟಿಳು. 

ರಮೇಶನ ಕಣ್ಣೂ ಒದ್ದೆ ಇಸು ತನ್ನ ಕನಸು ಒಂದುರೀತಿಯಲ್ಲಿ ತ 
ಅವನಿಗೆ. ಅವಳನ್ನು ಹೇ ಚ ಉದ್ರಾ ರಮಾಡಬೇಕನಿಸಿತು. ಕಲ್ಯುತ್ತೆ ಯ ಮಹಿಳೆ 
ಯರ ಆಶ್ರಮಕ್ಕೆ ಸೆ ಸೇರಿ ಭಗವಂತನ ಧ್ಯಾನಮಾಡುತ್ತ ಶಾಂತಜೀವನ ನಡೆಸಬಹುದೆಂದು 
ಅವಳಿಗೆ ಹೇಳಿದಾಗ, ಅವಳ ಮನಸ್ಸು ಪ್ರ ಪ್ರಸನ್ನ ವಾಯಿತು. ಪ್ರಾಪಂಚಿಕ ಭೋಗದ 
ಹಲವು ಮುಖಗಳನ್ನು ಕಂಡು ಬೇಸತ್ತಿದ್ದ. ಅವಳಲ್ಲಿ ಸಹಜ ವಿರ, ಮೂಡಿತ್ತು. 

ಸಲ್ವತ್ತೆಯ ಆಶ್ರಮಕ್ಕೆ ಸೇರಿದಂದಿನಿಂದ ಮಂಜುಳೆಯ ಜೀವನದಲ್ಲಿ ಹೊಸ 
ಅಧ್ಯಾಯವೆ ಆರಂಭವಾಯಿತು. ಅವಳ ಸಹಜ ದೇಹ ಸೌಂದರ್ಯದೊಡನೆ ಧ್ಯಾನ 
ಸೆಂಲಗ್ಗೆ ವಾದ ಮನಸ್ಸ ಸೇರಿ ಹೊಸೆ ಶೋಭೆಯನ್ನು ೦ಟುಮಾಡಿತು. ಅಲ್ಲಿನ ಎಲ್ಲ 


೭೬ ಪ್ರಬುದ್ಧ ಕರ್ಣಾಟಕ 
ಛ 


ಸಾಧೆಕರಿಗೂ ಅವಳು ಮಾರ್ಗದರ್ಶಕಳಾದಳು. ಅವಳು ಭಕ್ತಿ ಪರವಶಳಾಗಿ ಕೀರ್ತನೆ 
ಗಳನ್ನು ಹಾಡಿದಾಗ ಆಶ್ರಮವೇ ಪುಲಕಿತವಾಗುತ್ತಿತ್ತು. ದಿನದ ಪಾ ತ್ರರ್ಥನೆ 
ಮಾಡುವಾಗ ಕಣ್ಣೀರು ಸುರಿಸುತ್ತ ಭಗವಂತನಲ್ಲಿ ತನ್ನೆಲ್ಲ ಅಪರಾಧಕ್ಕಾಗಿ ಕ್ಷಮೆ 
ಬೇಡುತ್ತಿ ದ್ಧ ಳು. yo ಆತ್ಮ ಗರಿಗೆದರಿ ಅಧ್ಯಾತ್ಮ ದ ನೀಲಾಕಾಶದಲ್ಲಿ ಇಸ 
ಯಾನದಲ್ಲಿ “ತೊಡಗಿತ್ತು. 

ಮಂಜುಳೆಯನ್ನು ಕಲ್ಕುತ್ತೆಯ ಆಶ್ರಮಕ್ಕೆ ಸೇರಿಸಿ ಖಸಿಕೇಶವನ್ನು ಸೇರುವಾಗ. 
ರಮೇಶನಿಗೆ ಒಂದು ರೀತಿಯ ತೃಪ್ತಿ ಮೈದೋರಿತ್ತು. ಆದರೆ ಕೆಲವು ದಿನಗಳು ಕಳೆದ. 
ಮೇಲೆ “ ಛಿ, ಎಂತಹ ತಪ್ಪುಮಾಡಿದೆ. ಅಂತಹ ಸುರಸುಂದರಿಯನ್ನು, ಹೇಳಿದಂತೆ. 
ಕೇಳಿ ತನ್ನೊ ಡನೆ ಬಂಧವಳನ್ನು ವರಿಸಿ ಮನಬಂದಂತೆ ಮಧುಮಯಜೀವನದಲ್ಲಿ ತೇಲಿ: 
ಹೋಗುವುದನ್ನು ಬಿಟ್ಟುಬಂದುದು ಎಂತಹ ಅವಿವೇಕ ?'' ಎನ್ನಿ ಸಿತು ಅವನಿಗೆ. ದಿನ 
ಕಳೆದಂತೆ ಈ ಯೋಜನೆ ಬೃಹತ್ತಾಗಿ ಬೆಳೆಯಿತು. ಅವಳನ್ನು ಹೇಗಾದರೂ ಮರೆಯ. 
ಬೇಕೆಂದು, ಉತ್ತರಕಾಶಿ ಬದರೀನಾಥಗಳಿಗೆ ಯಾತ್ರೆಹೋಗಿ ಬಂದ. ಉಪವಾಸಾದಿ. 
ವ್ರತಗಳನ್ನು ಆಚರಿಸಿದ. ತ್ರಿಕಾಲ ಸ್ನಾನಜಪಗಳನ್ನು ಮಾಡಿದ. ಏನು ಮಾಡಿದರೂ 
ಅವಳನ್ನು ಮರೆಯುವುದು ಅವನಿಗೆ ಅಸಾಧ್ಯವಾಯಿತು. ಇಂದು ಶಾಂತಿ ಲಭಿಸು 
ತ್ತದೆ, ನಾಳೆ ಲಭಿಸುತ್ತದೆ, ಎಂದು ಯೋಚಿಸುತ್ತ ಆರು ವರುಷಗಳು ಮತ್ತೆ ಕಳೆದು. 
ಹೋದುವು. 

ಒಂದು ದಿನ ಬೆಳಗ್ಗೆ ಸೂರ್ಯನು ಇಯಪಿಸೇಶದ ಬೆಟ್ಟಗಳನ್ನು ಹತ್ತಿಬರುವ. 
ಮೊದಲು, ಕುಬೀರವನ್ನು "ಬಟ್ಟು ರಮೇಶ ಹೊರಟಿನು. ಹರಿದ್ರಾ ರಕ್ಕೆ ಬರುವಾಗ 
ಬೇಸೆಗೆಯ ಬಿಸಿಲು ಸುಡುತ್ತಿ ಗ್ಯ ಹೇಗೋ ಹೆಜ್ಜೆಗಳು ಮುಂದೆ "ಸಾಗುತ್ತಿದ್ದುವು. 
ಅವನ ಮನಸ್ಸು ಬಿಸಿಲಿನ ಬೇಗೆಗಿಂತಲೂ ಕಾದು ಕೆಂಡವಾಗಿತ್ತು. 

ಸಂಜೆಯ ಬೆಳಕು ಕಲ್ಕತ್ತೆಯ ಮಹಿಳೆಯರ ಆಶ್ರಮದಿಂದ ದೂರಸಾಗುತ್ತಿತ್ತು. 
ಪಕ್ಷಿ ಗಳು ಮೂಕವಾಗಿದ್ದುವು. ಗಾಳಿಯೂ ದುಃಖಭರದಿಂದ ನಿಡುಸುಯ್ಯುತ್ತಿತ್ತು. 
ಆಶ್ರಮದ ತೋಟದ ಹೂವುಗಳು ಬಾಡಿ ಮೆಲ್ಲನೆ ಉದುರುತ್ತಿದ್ದುವು. ರಮೇಶ, ಮೆಲ್ಲನೆ: 
ತೋಟವನ್ನು ದಾಟಿ ಆಶ್ರಮದ ಬಳಿಗೆ ಕಾಲಿಟ್ಟ. ಆಶ್ರಮವಾಸಿಗಳ ರೋದನದ್ದ ನಿ. 
ಮೆಲ್ಲಗೆ ಗಾಳಿಯಲ್ಲಿ ತೇಲಿಬರುತ್ತಿತ್ತು. ದುಃಖದ. ದನಿ ಬರುತ್ತಿದ್ದ ಕಡೆಗೆ ಧಾವಿಸಿದ 
ರಮೇಶ. . . . 

ನೋಡುವುದೇನು? ಮಂಜುಳೆಯ ಹಾಸಿಗೆಯ ಸುತ್ತಲೂ ಸಂನ್ಯಾಸಿನಿಯರು. 
ರೋದಿಸುತ್ತ ದೇವರನ್ನು ಸ್ತುತಿಸಿ ಆಕೆಯ ಆತ್ಮಕ್ಕೆ ಶಾಂತಿಯಾಗಲೆಂದು ಜಪಿಸು 
ತ್ತಿದ್ದರು. ಮಂಜುಳೆಯ ಮುಖ ಪ್ರಶಾಂತವಾಗಿತ್ತು. ಕಣ್ಣುಮುಚ್ಚಿದ್ದ ಅವಳ 


ಉದ್ಧಾರ ಭ್ರಾಂತಿ ತ 


ಮುಖ ಧ್ಯಾನಸ್ತಿಮಿತಮೂರ್ತಿಯಂತೆ ಶೋಭಿಸುತ್ತಿತ್ತು. ರಮೇಶನನ್ನು ಕಂಡೊಡನೆ 
ತಪಸ್ವಿನಿಯರು ಭಕ್ತಿಯಿಂದ ಬರಮಾಡಿಕೊಂಡರು. ತಮ್ಮಲ್ಲಿಗೆ ಪರಮಸಾತ್ವಿಕಳನ್ನು 
" ಹರೆದುತಂದು ಬಿಟ್ಟಿ ಮಹಾತ್ಮನೆಂದು ಗೌರವಿಸಿದರು. ಮಂಜುಳೆಗೆ ಒಂದು ವಾರ 
ದಿಂದ ಬಂದ ಕಾಹಿಲೆಯನ್ನು ತಿಳಿಸಿ ಅಂದಿನ ವಿಷಮಸ್ಸ್ಥಿತಿಯನ್ನು ವಿವರಿಸಿದರು. 

"ಹೇ ದಯಾಮಯ, ಭಗವನ್‌, ನಿನ್ನ ಪಾದಾರವಿಂದದೆಡೆಗೆ ನನ್ನನ್ನು 
ಸೇರಿಸಿಕೊ. ನನ್ನ ಪಾಪಗಳನ್ನು ಮರೆತುಬಿಡು” ಎಂದು ಮೆಲುದನಿಯಲ್ಲಿ ಉಸಿರಿ 
ಶೈಮುಗಿದು, ಮಂಜುಳ ಮೆಲ್ಲನೆ ತನ್ನ ಕೊನೆಯುಸಿರನೈಳೆದುಬಿಟ್ಟಳು. 

“ ಮಂಜುಳ, ಬೇಡ, ಬೇಡ, ನೀನು ಹೋಗಬೇಡ, ನನ್ನ ನ್ನು ತ್ಯಜಿಸಬೇಡ. ನಡೆ, 
ನಾವು ಹೋಗೋಣ. ಸಾಕು ಈ ವೈ ರಾಗ್ಯ. ನಾವಿಬ್ಬರೂ ಸುಖದಿಂದ ಬದುಕೋಣ '' 
ಎಂದು ಹೇಳುತ್ತ ಮಂಜುಳೆಯ ಎದೆಯ ಮೇಲೆ ಬಿದ್ದು ರಮೇಶ ಬಿಕ್ಕಿಬಿಕ್ಕಿ ಅಳು 
ವುದಕ್ಕೆ ಪ್ರಾರಂಭಿಸಿದ. ಆ ವಿಕಾರದೃಶ್ಯವನ್ನು ಕಂಡು ಸಂನ್ಯಾಸಿನಿಯರು, “ಛಿ! ಛಿ! 
ಎಂತಹ ಪಾಪಿ ಇವನು” ಎಂದು ದೂರ ಸರಿದರು; ಆ ಭಯಂಕರ ದೃಶ್ಯದಿಂದ ಮುಖ 
ತಿರುಗಿಸಿದರು. 

x ಇಂ 6 ೫ x 

ಯಸಪಿಕೇಶದ ಕುಟೀರದಲ್ಲಿ ಕುಳಿತು ಕಳೆದ ಕಾಲವನ್ನು ನೆನೆದು ಚಿಂತಿಸುತ್ತಿದ್ದ 
ರಮೇಶ. ಸೂರ್ಯನು ಅಸ್ತವಾಗುತ್ತಿದ್ದ. ಕಾಲವು ಮೆಲ್ಲನೆ ಜಾರುತ್ತಿತ್ತು. ಅವನ 
ಮನಸ್ಸು ಯಾವುದೋ ಭಯಂಕರ ಹೋರಾಟದಲ್ಲಿ ತೊಡಗಿತ್ತು ! 

ಕ "ವೇಣು' 


ಹೋರಾಟ 
ನಿದ್ದೆ ವೊನಲಿನ ನಡುವೆ ಎಚ್ಚರದ ಬಂಜೆ! ಇದೊ ' 
ಸುತ್ತ ಹರಿದಿದೆ ಹೊನಲು ಅರಿವು ನಿಲುಕದ ಕಡೆಗೆ. 
ನಾನಿಲ್ಲೆ ನಿಂತೆ. ಹರಿಯಲಾರದ ಕರಗಲಾ- 
ರದ ಜಡದ ಮುದ್ದೆ. ದೂರ ಕನಸಿನ ನೆರಳು ಹುಡು- 
ಗಾಟವಾಡುತಿವೆ ಸೋತ ಕಣ್ಣಿನ ಸುತ್ತ ! ದಿನ 
ದಿನದ ಜಂಜಡದ ಧೂಳು ಕವಿದಿಹ ಚಿತ್ತದಲಿ 
ಒಳಸಂಚು ನಡೆಸುತಿವೆ ಮುರಿದ ಬಯಕೆಯ ಮುರುಕು! 


ಸೊಳ್ಳೆ ಪರದೆಯ ಹೊರಗೆ ಸಿಳ್ಳುಹಾಕಿತು ಸೊಳ್ಳೆ ! 
ಲಕ್ಷ್ಮ ತೂತಿನ ಪಹರೆ ಕೋಂಟಿ ಬಳಸಿದೆ ಸುತ್ತ. 
ಆಜೆ ಕತ್ತಲ ಕಡಲು, ಅದರೊಳೀದನಿದೋಣಿ 
ತೇಲಿಬರುತಿದೆ ಹುಡುಕಿ ತನ್ನ ತೃಪ್ತಿಯ ದಡವ! 
(ಎಲ್ಲೆಲ್ಲಿಯೂ ಅದೇ! ಹೊಟ್ಟೆ ಪಾಡಿನ ಯಾತ್ರೆ !) 
ಹಗಲು ಇರುಳೂ ಲೋಕ ಹುಡುಕಾಟಗಳ ಕಂತೆ | 
ಇಷ್ಟೊಂದು ಚಿಂತೆಯೊಳು ನಮ್ಮದೇತರ ಚಿಂತೆ? 
ಜಿ. ಎಸ್‌. ಶಿವರುದ್ರಪ್ಪ 


4 


{3 





ಸ್ವಾಟಲಿನ ಸ ಸಾಹಿತ್ಯ ವಿಮರ್ಶೆ 


೪ 

ಪ್ಲೆ (ಟೋ ತನ್ನ "ರಿಪಬ್ಲಿಕ್‌ 'ನ ಹತ್ತನೆಯ ವಿಭಾಗದಲ್ಲಿ ಕವಿಗಳ ಖಂಡನೆಯನ್ನು 
ಮುಕ್ತಾಯಗೊಳಿಸುತ್ತಾ, ಯಾರಾದರೂ ಕಾವ್ಯಪ್ರೇಮಿಗಳು ಕಾವ್ಯದ ಪರ 
ತರ್ಕಬದ್ದವಾಗಿ ತನ್ನ ಆಕ್ಸೇ ಪಣೆಗಳಿಗೆ ಸಮಾಧಾನ ಜಟ ತು. ರೆ ಕಾವ್ಯವು 
ಸಮಾಜಕ್ಥೈ ಮತ್ತು 'ಮೂನವಜೀವನಕ್ಕ ಪ್ರೆ ಪ್ರೇಯಮಾತ್ರವಲ್ಲದೆ, ಶ್ರೇಯವೂ ಆಗುತ್ತ 
ದೆಂದು ಸಿದ್ಧಪ ಪಡಿಸಿದರೆ, ತಾನು ಆ ವಾದವನ್ನು ಹ್ಗ ೃತ್ಪೂರ್ವಕವಾನ ಆದರಿಸುವೆನೆಂದು 
ಹೇಳಿದ್ದನು. ಈ ಮಾತುಗಳು ಅರಿಸ್ಟಾಟಲಿನ ಮನಸ್ಸಿನಲ್ಲಿದ್ದುವು ; ಅವನ ಕಾವ್ಯ 
ಮೀಮಾಂಸೆ ಪ್ಲೇಟೋನಿನ ವಿವಾದಕ್ಕೆ ಪ್ರತಿಭಟಿನೆಯಂತೆ ತೋರುತ್ತದೆ. ಗ್ರಂಥ 
ದುದ್ದಕ್ಕೂ ಪ್ಲೆ (ಟೋವಿನ ಹೆಸರು ಕೇಳಬರದಿದ್ದರೂ, ಅರಿಸ್ಟಾಟಲಿನ ಪ್ರ ರ್ರತಿಯೊಂದು 
ವಾಕ್ಯವೂ ಪ್ಲೆ ೧ ಹೋವಿನ ಅಧ್ಯಾಹೃತ ಪ ಶ್ನೆ ಗಳಿಗೆ ಉತ್ರ, ರವಿತ್ತ ೦ತಿದೆ. 

ಅರಿಸ್ಟಾ ಟಲಿನ ಶಾಸ ಸ್ವಗಳು ಮೂರು ಭಾಗ ವಿಂಗಡಿಸೆಲ್ಪಟ್ಟಿವೆ. ಅವು 
ಗಳಲ್ಲಿ ಗಣಿತ. ಭಾತಶಾಸ್ತ್ರ » ಅಧಿಭೌತಶಾಸ್ತ್ರ ಕೇವಲ ಜ್ಞಾ ನಾತ್ಮಕಶಾಸ್ತ್ರ ಗಳು; 
ರಾಜನೀತಿ, ನೀತಿಶಾಸ್ತ್ರಗಳು ಪ್ರಾಯೋಗಿಕಶಾಸ್ತ್ರಗಳು'; ಭಾಷಣಶಾಸ್ತ್ರ, ಕಾವ್ಯ 
ಮೀಮಾಂಸೆ ನಿರ್ಮಾಪಕಶಾಸ್ತ್ರಗಳು. ಇವು ಮೂರರ ಗುರಿಯೂ ಜ್ಞ್ಯಾನವಾದರೂ, 
ಅವುಗಳ ಅಂತಿಮ ಉದ್ದೇಶಗಳು ಭಿನ್ನ ವಾದುವುಗಳು. ಜ್ಞಾ ನಾತ್ಮ ಕಶಾಸ್ತ್ರಗಳ 
ಗುರಿ ಕೇವಲ ಜ್ಞ್ಯಾನ ಮತ್ತು ಜ್ಞಾನದ ಧ್ಯಾನ; ಆದರೆ ಪ್ರಾಯೋಗಿಕ ಮತ್ತು 
ನಿರ್ಮಾಪಕಶಾಸ್ತ್ರಗಳ ಅಂತಿಮ ಉದ್ದೇಶ ಒಂದು ನಿರ್ದಿಷ್ಟ ಫಲಕ್ಕಾಗಿ ಈ 
ಜ್ಞಾ ನದ ಉಪಯೋಗ. ಪ್ರಾಯೋಗಿಕಶಾಸ್ತ್ರಗಳು ಜ್ಞಾನವನ್ನೂ ಜನರ ಶೀಲ 
ವನ್ನೂ ಮಾರ್ಪಾಟುಮಾಡಲು ಉಪಯೋಗಿಸುತ್ತವೆ ; ನಿರ್ಮಾಪಕಶಾಸ್ತ್ರಗಳ ಗುರಿ 
ಜ್ಞಾನವನ್ನು ಪ್ರಯೋಜಕ ಮತ್ತು ಸುಂದರ ವಸ್ತುಗಳ ನಿರ್ಮಾಣಕ್ಕೆ ಉಪ 
ಯೋಗಿಸುವುದು. ಅರಿಸ್ಟಾಟಲನ ಭಾಷಣಶಾಸ್ತ್ರ ಮತ್ತು ಕಾವ್ಯಮೀಮಾಂಸೆಗಳು 
ನಿರ್ಮಾಪಕಶಾಸ್ತ್ರಗಳು. ಒಂದರ ಅಧ್ಯಯನದಿಂದ ಭಾಷಣದ ಲಕ್ಷ, ಣಗಳ ಅರಿವಾದರೆ 
ಸಾಲದು ; ಅದನ್ನು ಓದಿದವನು ಒಳ್ಳೆ ವಾಗ್ಮಿಯೂ ಆಗಬಹುದು. ಹಾಗೆಯೇ 
ಕಾವ್ಯಮೀಮಾಂಸೆಯ ಗುರಿ ಕಾವ್ಯವಿಮರ್ಶಾಶಕ್ತಿಯನ್ನು ಕೊಡುವುದು ಮಾತ್ರ 
ವಲ್ಲದೆ, ಕವಿಗೆ ಸತ್ಯ್ಯಾವ್ಯವನ್ನು ಬರೆಯುವ ರೀತಿಯನ್ನೂ ಒದಗಿ ಸುವುದು. ಅರಿಸ್ಟಾಟ 


ಳೆ 


೮೦ ಪ್ರಬುದ್ಧ ಕರ್ಣಾಟಕ 
ಎ 


ಲಿನ ಕಾವ್ಯಮೀಮಾಂಸೆಯನ್ನು ಓದುವಾಗ ಈ ಅಂಶಗಳನ್ನು ಗಮನದಲ್ಲಿಡುವುದು 
ಅತ್ಯಾವಶ್ಯಕ. 
ಕಾವ್ಯಮೀಮಾಂಸೆ ಗಾತ್ರದಲ್ಲಿ ಚಿಕ್ಕದಾದರೂ, ಅದರಲ್ಲಿ ಇಪ್ಪತ್ತಾರು 
ಅಧ್ಯಾಯಗಳಿವೆ. ಇದು ಪೂರ್ಣಗ್ರಂಥವಲ್ಲವೆಂದೂ, ಇದರ ಎರಡನೆಯ ಭಾಗದಲ್ಲಿ 
ವೈನೋದಿಕ, ಭಾವಗೀತ, ಶಮನದ ವಿಷಯಗಳ ಚರ್ಚೆ ಇದ್ದಿ ರಬಹುದೆಂದೂ ಊಹಿ 
ಸಿದ್ದಾರೆ. ಮೊದಲನೆಯ ಐದು ಅಧ್ಯಾಯಗಳು ಮುನ್ನು ಡಿಯ ರೂಪದಲ್ಲಿವೆ. 
ಅಲ್ಲಿ ಅರಿಸ್ಟಾಟಿಲನು ಕಲೆಯ ಮೇಲೆ ಕೆಲವು ಸಾಮಾನ್ಯಾಭಿಪ್ರಾಯಗಳನ್ನು 
ಕೊಟ್ಟು, ವಿವಿಧ ಅನುಕರಣ ಕಲೆಗಳು ಮತ್ತು ಅವುಗಳ ಉದ್ದೆ ಸೀಶಗಳನ್ನು ತಿಳಿಸು 
ತ್ತಾನೆ; ನಂತರ ಕಾವ್ಯದ ಇತಿಹಾಸ, ಮತ್ತು ಅದರ ಪ 4 ಕಾರಗಳ ಬೆಳೆವಣಿಗೆಯನ್ನು 
ಸ್ಕೊ ಲವಾಗಿ ವಿವರಿಸುತ್ತಾನೆ. ಮುಂದಿನ ಸವತ ಅಧ್ಯಾಯಗಳು ರುದ್ರ 
ನಾಟಕದ ವಿಮರ್ಶೆಗೆ ಮೀಸಲು. ಅದರ ಲಕ್ಷ ಣ, ಅದರ ಅಂಗಗಳು, ಅಂದರೆ, 
ವಸ್ತು, ಪಾತ್ರ, ಮುಂತಾದುವುಗಳು ವಿಶದವಾಗಿ ಚರ್ಚಿಸಲ್ಪಟ್ಟಿವೆ ; ಚರ್ಚೆಯ 
ಒಹುಭಾಗ ವಸ್ತುವನ್ನು ಕುರಿತಿಜಿ; ಒಂದು ಅಧ್ಯಾಯದಲ್ಲಿ (ಸಳ) ಪಾತ್ರ, 
ಇನ್ನೆರಡು ಅಧ್ಯಾಯಗಳಲ್ಲಿ (2೭11೪111) ರುದ್ರಕವಿಗೆ ಉಪಯುಕ್ತವಾದ 
ಸಲಹೆಗಳು ವಿವರಿಸಲ್ಪಟ್ಟಿವೆ. ಮುಂದಿನ ನಾಲ್ಕು ಅಧ್ಯಾಯಗಳಲ್ಲಿ (XIX-XX11) 
ಶೈಲಿಯ ವಿಮರ್ಶೆಯಿದೆ ; , ಇದರಲ್ಲಿ ವ್ಯಾಕರಣಾಂಶಗಳಿಗೆ ಕೊಟ್ಟಿರುವ ಅವಕಾಶ 
ಸ್ವಲ್ಪ ಹೆಜ್ಜೆ ದೇ ಹೇಳಬೇಕು. ಮಹಾಕಾವ್ಯದ ವಿಷಯ ಸ್ಥೂಲವಾಗಿ ಉಳಿದ 
ನಾಲ್ಕು ಅಧ್ಯಾಯಗಳಲ್ಲಿ (XXULXXVI) ವರ್ಣಿತವಾಗಿದೆ; ರುದ್ರನಾಟಕ 
ದೊಡನೆ ಅದರ ಹೋಲಿಕೆ ಇದೆ. ಅಂದಿನ ಕಾಲದ ಕೆಲವು ಸಮಸ್ಯೆ ಗಳೂ, pp 
ಪರಿಹಾರಕ್ರಮವೂ ಇಪ್ಪತ್ತೈದನೆಯ ಅಧ್ಯಾಯದಲ್ಲಿ ಗಟ ಇದು 
ಕಾವ್ಯಮೀಮಾಂಸೆ ಸೆಯ ವಿಷಯದ ಸಂಕ್ಸಿಪ್ಕ ಪರಿಚಯ. ವಿಮರ್ಶೆಗೆ ಸಂಬಂಧಪಟ್ಟಿ 
ಇನ್ನೊ ೦ದು ಗ್ರಂಥ, ಅರಿಸ್ಟಾ ಟಿಲಿನ ಭಾಷೂಶಾಸ್ತ್ರ, ಅದರ ಮೂರನೆ ಭಾಗದಲ್ಲಿ 
ತ್ಶೈ ಲಿಯ ದೀರ್ಫ್ಥ ಡರ್ಕಿಯ: ಅದು ಮಾತ ತ್ರನೇ ಸ ಸಾಹಿತ್ಯವಿಚಾರಕ್ಕೆ ಉಪಯುಕ್ತ 
ಹ 
೫ 
ಕಾವ್ಯದ ಸ್ವರೂಪದ ವಿಷಯವಾಗಿ ಅರಿಸ್ಟಾಟಲ್‌ ಪಟ್ಟಿರುವ ಅಭಿಪ್ರಾಯಗಳು 
'ಬಹಳ ಮುಖ್ಯವಾದುವು ಮತ್ತು ವಿಚಾರಪ್ರಚಜೋದಕವಾದುವು. ಗ್ರಂಥದ ಆದಿ 
ಯಲ್ಲಿಯೇ ಕಾವ್ಯ " ಅನುಕರಣ' ಕಲೆಗಳಲ್ಲೊಂದು ಎಂದು ಅರಿಸ್ಟಾಟಲ್‌ ಹೇಳು 
ತ್ತಾನೆ. ಈ ಪದದ ಮೇಲೆ ವಿಮರ್ಶಕರ, ಪಂಡಿತರ ವ್ಯಾಖ್ಯಾನ ಔಪುಲವಾಗಿದೆ. 


ಅರಿಸಾ ಟಿಲಿನ ಸಾಹಿತ್ಯ ವಿಮರ್ಶೆ ೮೧ 


ಅರಿಸ್ಟ್ರಾಟಿಲನು ಈ ಪದವನ್ನು ಹೊಸದಾಗೇನೂ ಸೈಪ್ಟಿಸಲಿಲ್ಲ ಮತ್ತು ಕಾವ್ಯಕ್ಕೆ 
ಅದನ್ನು ಅನ್ವಯಿಸಿದವರಲ್ಲಿ ಅವನು ಮೊದಲಿಗನೂ ಅಲ್ಲ. ತತ್ಕಾಲದ ಗ್ರೀಕರ 
ವಿಮರ್ಶೆಯಲ್ಲಿ ಈ ಪದದ ಪ್ರಯೋಗವಿದ್ದಿತು. ಪ್ಲೇಟೋ ಸಾಹಿತ್ಯ ಬಂಡನೆಯಲ್ಲಿ 
ಈ ಪದವನ್ನೇ ತನ್ನ ಮುಖ್ಯವಾದ ಆಯುಧವನ್ನಾಗಿ ಉಪಯೋಗಿಸಿರುತ್ತಾನೆ. 
ನಮ್ಮ ದೃಶ್ಯಜಗತ್ತು, ಜೀವನಗಳು ಅದೃಷ್ಟ ಸತ್ಯದ ಅಸಂಪೂರ್ಣ, ಅನಿತ್ಯ 
ಪ್ರತಿಬಿಂಬ ; ಕಾವ್ಯವಾದರೋ ಈ ಪ್ರತಿಬಿಂಬದ ಅನುಕರಣ; ಆದ್ದರಿಂದ 
ಅದರಲ್ಲಿ ನಾವು ಕಾಣುವುದೆಲ್ಲಾ ಕೇವಲ ಮಿಥ್ಲೆ, ಭ್ರಾಂತಿ ; ಅದರ ವಾಸಸ್ಸಾ ನ 
ಆದರ್ಶರಾಜ್ಯದ ಆಜೆ ಇರಬೇಕೆನ್ನು ತ್ತಾನೆ ಪ್ಲೇಟೊ. ಅರಿಸ್ಟಾಟಲನು ಪ್ಲೇಜೋವಿಗೆ 
ಉತ್ತರವನ್ನು ಕೊಡಲು ಆ ಪದವನ್ನೇ ಆರಿಸಿದ್ದಾ ನೆ, ಆದರೆ ಅದಕ್ಕೊಂದು 
ನೂತನ ಮೆರಗನ್ನೂ, ಅರ್ಥವೈಶಾಲ್ಯವನ್ನೂ ಕಲ್ಪಿಸುತ್ತಾನೆ. ಈ ಅರ್ಥವನ್ನು 
ಅವನು ನೇರವಾಗಿ ವಿವರಿಸದಿದ್ದರೂ, ಅವನ ಇತರ ಶಾಸ್ತ್ರಗಳಲ್ಲಿ ಆ ಪದದ 
ಪ್ರಯೋಗ ಮತ್ತು ಕಾವ್ಯದ ಅನುಕರಣರೀತಿಯನ್ನು ಕುರಿತು ಅವನು ಆಡಿರುವ 
ಇತರ ಮಾತುಗಳಿಂದ ಅವನ ಅಭಿಪ್ರಾಯವನ್ನು ಗ್ರಹಿಸಬಹುದು. ಅವನ ಭೌತಶಾಸ್ತ್ರ 
ದಲ್ಲಿ “ ಕಲೆ ಪ್ರಕೃತಿಯನ್ನು ಅನುಕರಿಸುತ್ತದೆ ” ಎಂದು ಹೇಳುತ್ತಾನೆ. ಆದರೆ ಈ 
ವಾಕ್ಯದ ಅರ್ಥ ಕಲೆಯ ಬಾಹ್ಯಪ್ರಕೃತಿಯನ್ನು ಚಿತ್ರಿಸುತ್ತದೆ ಎಂದಲ್ಲ. ಅನುಕರಣ 
ರೀತಿಯಲ್ಲಿ ಕಲೆ ಪ್ರಕೃತಿಯ ರೀತಿಯನ್ನು ಹೊಂದಿದೆ ಎಂದು. ವಸ್ತುಗಳ ಸೃಷ್ಟಿಯಲ್ಲಿ 
ಪ್ರಕೃತಿಯ ಗುರಿ ಆ ವಸ್ತುಗಳ ಆದರ್ಶರೂಪಗಳ ಸಿದ್ಧಿ. ಹಾಗೆಯೇ ವ್ಯಕ್ತಿಗಳ, 
ವಸ್ತುಗಳ ನಿರೂಪಣದಲ್ಲಿ ಕಲೆಯ ಉದ್ದೇಶವೂ ಆ ವ್ಯಕ್ತಿ, ವಸ್ತುಗಳ ಆದರ್ಶ 
ರೂಪಗಳ ಆವಿರ್ಭಾವವೇ ಹೊರತು, ಅವುಗಳನ್ನು ಅವು ಇರುವಂತೆ ಪ್ರತಿಬಿಂಬಿಸು 
ವುದಲ್ಲ. ಈ ಭಾವ ಕಾವೃಮೀಮಾಂಸೆಯಲ್ಲಿನ ಇತರ ವಾಕ್ಯಗಳಿಂದ ಪುಶ್ಚಿತವಾಗಿದೆ. 

ಕಾವ್ಯವನ್ನು ಅನುಕರಣ ಕಲೆಯೆಂದು ಕರೆದಾದ ನಂತರ, ಕಾವ್ಯದ ಪ್ರಕಾರ 
ಗಳನ್ನು ಉಲ್ಲೇಖ ಖಿಸುವಲ್ಲಿ, ಈ ಪ್ರಕಾರಗಳು ಅವುಗಳ ಅನುಕರಣ ರೀತಿಗಳನ್ನ ವ 
ಲಂಬಿಸಿವೆ ಎನ್ನು ತ್ತಾನೆ ಅರಿಸ್ಟಾಟಲ್‌. ಈ ಅನುಕರಣ ರೀತಿಗಳು ಮೂರು 
ಬಗೆಯಂತೆ : ವಸ್ತುಗಳನ್ನು ಅವು ಇರುವುದಕ್ಕಿಂತ ಉತ್ತಮವಾಗಿ ವರ್ಣಿಸುವುದು 
ಒಂದು ಬಗೆ; ಅಧಮವನ್ನಾಗಿ ವರ್ಣಿಸುವುದು ಇನ್ನೊಂದು ಬಗೆ; ಇರುವಂತೆ 
ಚರ್ಚಿಸುವುದು ಮೂರನೆಯ ಬಗೆ. ಇದಕ್ಕೆ ನಿದರ್ಶನಗಳನ್ನು ಚಿತ್ರಕಲೆಯಿಂದ, 
ನಾಟಕಗಳಿಂದ ಕೊಡುತ್ತಾನೆ. ಆದ್ದರಿಂದ ಅನುಕರಣವೆಂದರೆ ಪ್ರತಿಬಿಂಬಿಸುವುದಲ್ಲ 
ಎಂದಾಯಿತು. 

ಕಾವ್ಯಮೀಮಾಂಸೆಯ ಒಂಬತ್ತನೆಯ ಅಧ್ಯಾಯದಲ್ಲಿ ಕಾವ್ಯ ಇತಿಹಾಸ 


6 
+ 


೮೨ ಪ್ಲಬುದ ಕರ್ಣಾಟಕ 
ಇ ಇ 


ಗಳನ್ನು ಹೋಲಿಸುತ್ತಾ, ಇತಿಹಾಸಕ್ಕಿಂತ ಕಾವ್ಯವೇ ಹೆಚ್ಚು ತಾತ್ರಿಕ ಮತ್ತು 
ಘನೋದ್ದೇಶವುಳ್ಳದ್ದೆಂದು : ಹೇಳುತ್ತಾನೆ. ಇದಕ್ಕೆ ಕಾರಣ ಇತಿಹಾಸಕ್ಕಿಂತ 
ಸೂಕ್ಷ 4ತೆರವಾಗಿ ಭೂತ ಅಥವಾ ವರ್ತಮಾನ ಸಂಗತಿಗಳನ್ನು ಕಾವ್ಯವು ಪ್ರ ಪ್ರದರ್ಶಿ 
ಸುತ್ತ ತ್ರಿ ಎಂಬುದಲ್ಲ. ತಾತ್ಕಾಲಿಕವಾದ, ವ್ಯಕ್ತಿ ಗತವಾದ ಸಿದ್ಧ ಸಾಹಿತ್ಯಗಳನ್ನು 
ಇತಿಹಾಸ ಚಿತ್ರಿ ಸಿದಕ್ಕೆ ಕಾವ್ಯ ಸಾರ್ವತ್ರಿಕವಾದ ಸಂಭವ ಸತ್ಯವನ್ನು ಅನುಕರಣ 
Baia ಸಿದ ಸತ್ಯವು ಕಾವ್ಯದ ವಸ್ತುವಾಗಬಾರದೆಂದಲ್ಲ; ಆದರೆ. 
ಸಂಭವನೀಯ ಸತ್ಯವೇ ಅದಕ್ಕಿಂತ ಉತ್ತಮ ಎನ್ನುತ್ತಾನೆ ಅರಿಸ್ಟಾಟಲ್‌, ಮತ್ತು 
ಕವಿಯ ಉದ್ದೇಶ, ನಡೆದ ಸಂಗತಿಯನ್ನು ತಿಳಿಸುವದ್ದೂ ನಡೆಯಬಹುದಾದುದನ್ನು ; ಕ 
ಸಿದ್ರ ವಾದುದಕ್ಕಿಂತ ಸ ಸಾಧ್ಯವಾದುದನ್ನು "ತಿ ತ್ರಿಸುವುದು. ಇಪ ತ್ರೈದನೆಯ ಅಧ್ಯಾಯ 
ದಲ್ಲಿ ಕವಿಯು ತನ್ನ ವಸ್ತು ಬ್ರವನ್ನು ಈ ವಸ್ತು ಗಳು ಇದ್ದ ಅಥವಾ ಇರುವ ಹಾಗೆ; 
ವಸ್ತುಗಳು ಅವುಗಳು ಹೀಗಿವೆ REN ಹೇಳಲ್ಪಟ್ಟ ಅಥವಾ ಭಾವಿಸಲ್ಪಟ್ಟ ಹಾಗೆ ; 
ಅಥವಾ ವಸ್ತುಗಳು ಅವು ಇರಬೇಕಾದ ಹಾಗೆ ತೆಗೆದುಕೊಳಬಹುರೆಂಡನ್ನು ತ್ತಾನೆ. 
ಕಾವ್ಯದ ಉದ್ದೆ ಶಕೆ ಅನುಕೂಲವಾಗಿದ್ದರೆ, ಅವನ ವರ್ಣನೆಯಲ್ಲಿ ವಾಸ ಸ್ತವಾಂಶಗಳ 
ದೋಷಗಳಿದ್ದರೂ ಬಾಧೆಯಿಲ್ಲವಂತೆ. ಜಿಂಕೆಯನ್ನು ಗುರುತಿಸಲಾಗದ ಹಾಗೆ 
ರೂಪಿಸುವುದಕ್ಕಿಂತ, ಅದಸ್ಥೆ ಕೊಂಬುಗಳಿವೆ ಎಂಬುದನ್ನು ತಿಳಿಯದಿರುವುದು. 
ಕಲಾವಿದನ ಕ್ಷಮ್ಯದೋಷ ಎನ್ನು ತ್ತಾನೆ. ಅಷ್ಟೇ ಅಲ್ಲದೆ ಹೋಮರನ ಓಡಿಸ್ಸಿ 
ಯನ್ನು ಅಲ್ಲಿಡಮಾಸ್‌ ಏಂಬ ವಿಮರ್ಶಕ (ಕ ಕನ್ನಡಿ ಸೆ ಹೋಲಿಸಿದ್ದ ನ್ನ್ನ 
oc ನಾನೆ. 

ಇದೇ ಮನೋಭಾವ ಅರಿಸ್ಟಾಟಲನು ರುದ್ರನಾಟಕದ ವಸ್ತು ಸಂವಿಧಾನವನ್ನು 
ವಿವರಿಸುವಲ್ಲಿ ಕಂಡುಬರುತ್ತದೆ. ರುದ ದ್ರನಾಟಕದ ಇಸ್ಟು ಸಾರ್ವತ್ರಿ ಕವಾಗಲು, ಕನಿ 
ಕಥೆಯಲ್ಲಿನ ಎಲ್ಲಾ ಸಂಗತಿಗಳನ್ನೂ 'ನಾಟಿಕದಲ್ಲಿ ಫುಂಯಬನಿನುನ ಜೀವನದಲ್ಲಿರುವ 
ಗೊಂದಲದ ಸ್ಥಿತಿಯನ್ನು ಅನುಸರಿಸದೆ, ಕಾರ್ಯಕಾರಣ ಭಾವದಿಂದ ಬದ್ದ ವಾಗ. 
ಬಹುದಾದ ಸಂಗತಿಗಳನ್ನು ಮಾತ್ರ ಆರಿಸಿ, ಜೋಡಿಸೆಬೇಕಂತೆ. ಆಗಲೇ" 'ಅವನ. 
ನಾಟಿಕ ಇತಿಹಾಸಕ್ಕಿಂತ ಹೆಚ್ಚು ನಿತ್ಯವೂ, ಸ ಸಾರ್ವತಿ ತಿಕವೂ ಆಗುವುದಂತೆ. 

ಆದ್ದರಿಂದ "ಅನುಕರಣ 'ವೆಂದರೆ ವಸ್ತು ್ಲಿವನ್ನು ಇರುವ ಹಾಗೆ ಪ್ರತಿಬಿಂಬಿ: 
ಸುವದಲ್ಲ. ಕಾವ್ಯ ನಮಗೆ ಕೊಡುವುದು ಪ ್ರಕೃತಿಸೃಷ್ಟ ವಸ್ತುವಿನ ಆಮ 
ಪುನಸ್ಸ ಎಬ್ಬಿ ಆದ್ರ ರಿಂದಲೇ ಕಾವ್ಯದ ಮತ್ತು ತತ್ತ ಶಾಸ್ತ್ರ ದ ಮಾರ್ಗಗಳು ಬೇರೆ 
ಯಾದರೂ ಗುರಿ ಮತ್ತು ಫಲ ಒಂದೇ. ಕಾವ್ಯದ ಕ್ರಿ ಕ್ರಿಯೆ ವಸ್ತುಗಳ ಅನುಕರಣ 
ವಾದುದರಿಂದ ಅದು ಸತ್ಯಕ್ಕೆ ಎರಡು ಹಂತ ಕೆಳಗೆ ಎಂದು ಪ್ಲೆ ಟೋ ವಾದಿಸಿದರೆ, 


ಕ 


ಅರಿಸ್ಥಾ ಟಿಲಿನ ಸಾಹಿತ್ಯ ವಿಮರ್ಶೆ ಷ್ಟಿ 


ಕಾವ್ಯ ಪ್ರದರ್ಶಿಸುವುದೂ ವಸ್ತುಗಳ ಹಿಂಬದಿಯಲ್ಲಿರುವ ಸತ್ಯವನ್ನೇ ; ಆದರೆ ತರ್ಕ 
ಮಾರ್ಗದಿಂದಲ್ಲ, ಅನುಕರಣಮಾರ್ಗದಿಂದ ಎಂದು ಅರಿಸ್ಟಾಟಲಿನ ಪ್ರತಿವಾದ. ಈ 
ಅಭಿಪ್ರಾಯ ಅರಿಸ್ಟಾಟಲಿನ ಸಾಹಿತ್ಯ ಸಿದ್ಧಾ ೦ತದಲ್ಲಿ ಬಹು ಮುಖ್ಯವಾದುದು. 
ಅವನ ಮತದಲ್ಲಿ "ಅನುಕರಣ' ಕಲೆಯ ಮುಖ್ಯಲಕ್ಷ್ಮಣ; ಅದಿಲ್ಲದ ಯಾವ 
ಕೃತಿಯೂ ಕಲೆಯೆನ್ನಿ ಸಿಕೊಳ್ಳುವುದಿಲ್ಲ. ಆದ್ದ ರಿಂದಲೇ ಕಾವ್ಯಲಕ್ಸ ಣವನ್ನು ಹೇಳುತ್ತ 
ವೃತ್ತ ಅಥವಾ ಛಂದಸ್ಸು ಕಾವ್ಯದ ಮುಖ್ಯ ಲಕ್ಷ ಣವಲ್ಲವೆನ್ನು ತ್ರಾನೆ. ಎರಡು 
ಕೃತಿಗಳೂ ಛಂದಸ್ಸಿನಿಂದ ಕೂಡಿದ್ದರೂ, ಹೋಮರನದು ಮಾತ್ರ ಕಾವ್ಯವಾಗಿ 
ಎಂಪಿಡಾಕ್ಲಿಸನದು ಶಾಸ್ತ್ರ ಮಾತ್ರವೇ ಆಗಿರುವುದು ಒಂದು ಅನುಕರಣವಾಗಿದ್ದು 
ಇನ್ನೊಂದು ಅಲ್ಲದಿರುವುದರಿಂದ. ಕಲೆಯ ಮುಖ್ಯಲಕ್ಸಣ ಒಂದು ವಿಧವಾದ 
ಆದರ್ಶಾನುಕರಣವೆಂದು ಸಾಧಿಸಿದ ಅರಿಸ್ಟಾಟಲನ ಪ್ರಭಾವ ಪಾಶ್ಚಾ ತ್ಯರ ಶ್ರೇಷ್ಠ 
ವಿಮರ್ಶಕ, ತಾತ್ರಿಕರೆಲ್ಲರ ಮೇಲೂ ಕಂಡುಬರುತ್ತದೆ. ಲಾಂಜೀನಸ್‌ನಿಂದ ಹಿಡಿದು 
ಡ್ರೆ ಡನ್‌, ಕೋಲೆರಿಡ್ಜ್‌, ಸೇಂತ್‌ ಬೋ ಮತ್ತು ಅರ್ನಾಲ್ಡ್‌ ಇವರೆಲ್ಲರ ವಿಮರ್ಶೆ 
ಅರಿಸ್ಟಾಟಲನ ಮತವನ್ನು ಎತ್ತಿಹಿಡಿಯುತ್ತದೆ. ಇಂದಿಗೂ ಕೂಡ ಕಲಾಕೃತಿ ಒಂದು 
ವಿಶಿಷ್ಟ ಅನುಭವದ ಸಂಕೇತ ಮಾತ್ರ, ಯಾವ ವಸ್ತುವಿನ ಅನುಕೃತಿಯೂ ಅಲ್ಲವೆಂದು 
ಸಾರುವ ಆಧುನಿಕ ಸೆಂಕೇತವಾದಿಗಳೂ (578/0008) ಕೂಡ ಸಲಾಕೃತಿಯಲ್ಲಿನ 
ವಸ್ತುವಿಗೂ, ದೈನಂದಿನ ಜೀವನದ ವಸ್ತುಗಳಿಗೂ ಕಂಡುಬರುವ ಸಾದೃಶ್ಯಗಳನ್ನು 
"ಅನುಕರಣ 'ವಾದವನ್ನು ಬಿಟ್ಟು ಸ ಅವರ " ಸಂಕೇತವಾದ 'ದ ಮೂಲಕ ವಿವರಿಸಲಾಗ 
ದಿರುವುದು ಅರಿಸ್ಟಾಟಲನ ವಿಮರ್ಶಾದೃಷ್ಟಿಗೆ ಪ್ರಚ್ಛನ್ನ ಪುರಸ್ಕಾರವಿತ್ವಂತಿದೆ. 
ಕಲೆಯ ವಿಧಾನ " ಅನುಕರಣ 'ವಾದರೆ, ಅದರ ವಸ್ತು "“ ಕಾರ್ಯದಲ್ಲಿ ನಿರತ 
ರಾಗಿರುವ ವ್ಯಕ್ತಿಗಳು” ಎನ್ನುತ್ತಾನೆ ಅರಿಸ್ಟಾಟಲ್‌. ಇಲ್ಲಿಯೂ ಕೂಡ ಉಪಯುಕ್ತ 
ಪದಗಳ ಸಂದಿಗ್ನ ತೆಯಿಂದ, ವಾದವಿವಾದ ಶ್ರೇಣಿಗಳಿಗೆ ಅವಕಾಶವಾಗಿದೆ. ಈ ವಾಕ್ಯ 
ವನ್ನು ಅದರ ಏಕದೇಶೀಯವಾದ ಅರ್ಥದಲ್ಲಿ ತೆಗೆದುಕೊಂಡು, ಈ ಲಕ್ಷಣದ ಪ್ರಕಾರ 
ಈಸ್ಕಿಲಸಿನ ಪ್ರಾಮಿಥ್ಯೂಸ್‌ ; ಲುಕ್ರೀಷಸ್‌, ವರ್ಡ್ಸ್‌ವರ್ತರ ಕೃತಿಗಳು ; ಭಾವಗೀತ 
ಇವು ಯಾವುವೂ ಕಲೆ, ಕಾವ್ಯವಾಗಲು ಸಾಧ್ಯವೇ ಇಲ್ಲವೆಂದು ಸಾಧಿಸಿ, ಈ 
ವಿಷಯದಲ್ಲಿ ಅರಿಸ್ಸಾಟಿಲಿನ ಬುದ್ಧಿ ಪ್ರಚಲಿತ ಗ್ರೀಕ್‌ ಭಾವನೆಗಳಿಂದ ಅವಕುಂಠಿತ 
ವಾಗಿತ್ತೆಂದು ಕೆಲವು ವಿದ್ವಾಂಸರ ಟೀಕೆ. ಆದರೆ ಈ ಟೀಕೆಗೆ ಆಧಾರ ಸಾಲದು, 
ಮತ್ತು ಅರಿಸ್ಟಾಟಲನು ಉಪಯೋಗಿಸಿದ ಗ್ರೀಕ್‌ಪದದ ಅನುವಾದದಲ್ಲಿನ ದೋಷ 
ವನ್ನ ವಲಂಬಿಸಿದೆ. ಮೂಲದ " ಕಾರ್ಯ.' ಎಂಬ ಪದಕ್ಕೆ ಒಬ್ಬ ವ್ಯಕ್ತಿಯ ಮಾಡುವ 
ಕೆಲಸವಷ್ಯಲ್ಲದೆ, ಅವನಿಗೆ ಸೆಂಭವಿಸುವುದೂ ಕೂಡ ಎಂಬ ಅರ್ಥವಿದೆ. ಆದ್ದರಿಂದ 


೪ 


೮೪ ಪ್ರಬುದ್ಧ ಕರ್ಣಾಟಕ 


ಮೇಲಿನ ವಾಕ್ಯದ ಪೂರ್ಣವಾದ ಅನುವಾದ : “ ಕಾರ್ಯವನ್ನು ಮಾಡುತ್ತಿರುವ 
ಮತ್ತು ಅನುಭವಿಸುತ್ತಿ ರುವ ವ್ಯಕ್ತಿ ಗಳು'' ಎಂದಾಗುತ್ತದೆ. ಈ ರ್ಳ ಅರಿಸ್ಟಾ ಬಲಿ 
ನಿಂದ ಕಲ್ಪಿ ತವಲ್ಲ. ಅವನ ಕಾಲದ ವಿಮರ್ಶಕರೂ, ಪ್ಲೆ ಥ್ರೀ ಟೋ ಕೂಡ ಈ ಅರ್ಥದಲ್ಲಿ ಪಃ 
ಪದವನ ನ್ನು ak `ರುತ್ತಾರೆ. " ರಾಜನೀತಿ 'ಯಲ್ಲ ಅರಿಸ್ಟಾ ಟಲನು ಸಂಗೀತದ 
ಪ್ರಭಾವನನ್ನು ಪ ಪ್ರಸ್ತಾಪಿಸುತ್ತಾ, " ಸಂಗೀತ ಅನುಕರಣತಮ ಇಕೆ ತೆ ಎನ್ನು. ತ್ತಾನೆ. 
ಅಂದರೆ ಭಾವಗಳನ್ನು, ಪ್ರದರ್ಶಿಸುವುದರಲ್ಲಿ ಅದಕ್ಕಿರುವ ಶಕ್ತಿ ಇನ್ನಾವ ಕಲೆಗೂ 
ಇಲ್ಲವೆಂದು ಅವನ ಅಭಿಪ್ರಾಯ. ಇದು ಪ್ಲೇಟೋವಿಗೂ ಸಮ್ಮತವೇ. ಏಕೆಂದರೆ 
ಸಂಗೀತ ಮನುಷ್ಯರ ಸ್ವಭಾವವನ್ನು ಪ್ರದರ್ಶಿಸುತ್ತದೆಂದು ಅವನ ಮತ. ಆದರೆ 
ಸಂಗೀತ ಯಾವ ಬಾಸ್ಯವಸ್ತು ವನ್ನೂ ಪ್ರತಿಬಿಂಬಿಸುವುದಿಲ್ಲವೆಂಬುದು ನಮ್ಮೆಲ್ಲರ 
ಸಾಮಾನ್ಯಾನುಭವ. ಅಲ್ಲಿಯೂ ಪ್ರದರ್ಶಿತವಾಗುವುದು ಜನರ ಸ್ವಭಾವವೆಂದು 
ಗ್ರೀಕರ ನಂಬುಗೆ. ಅಂದರೆ ಜನರಲ್ಲಿ ಉದ್ಭ ವಿಸುವ ಭಾವಗಳ ಪ್ರದರ್ಶನವೆಂದು ಅವರ 
ಅಭಿಪ್ರಾಯ. ಆದ್ದರಿಂದ ಕಾವ್ಯ ಜನರ ಕಾರ್ಯದ ಅನುಕರಣವೆಂದರೆ, ಜನರ ಕ್ರಿಯೆ, 
ಅನುಭವಗಳ ಅನುಕರಣವೆಂದಾಯಿತು. ಈ ವಿವರಣೆಯ ದೃಷ್ಟಿಯಲ್ಲಿ ಅರಿಸ್ಟ್ರಾಟಲಿನ 
ಅಭಿಪ್ರಾಯ ಸಾಧುವಾದುದೆಂದೇ ತೋರುತ್ತದೆ. ಆಗ ಭಾವಗೀತ ಕಾವ್ಯವಾಗುತ್ತದೆ. 
ಮತ್ತು ಕಾವ್ಯದಲ್ಲಿ ಬರುವ ವರ್ಣನೆಗಳೆಲ್ಲವೂ ಭಾವದ ಬಣ್ಣದಿ೦ದ ಕೂಡಿರುತ್ತವೆಯೇ 
ಹೊರತು, ಕೇವಲ ವಾಸ್ತವಿಕದ ವರ್ಣನೆಗಳಾಗಿರುವುದಿಲ್ಲ. ವರ್ಣನೆಯ ಜೊತೆ 
ಯಲ್ಲಿಯೇ ವರ್ಣಿತವಸ್ತುಗಳು ಮಾನವ ಹೃದಯದ ಮೇಲೆ ಮಾಡುತ್ತಿರುವ 
ಪರಿಣಾಮಗಳೂ ಪ್ರದರ್ಶಿತವಾಗುತ್ತವೆ. 'ಿದ್ದಕಂದ ಅವನ್ನೂ " ಜನರ ಕಾರ್ಯ ' 
ವೆಂದೇ ಕರೆಯುವುದು ಅರಿಸಾ ಿಟಲನಿಗೆ ಸೆ ಸಮ್ಮ ತವಾದುದು. 
ಆದರೆ ಠಾವ್ಯರಡನೆಯಲ್ಲಿ ಸ್ಫೊರ್ತಿಗಿರುವ ಸ್ಥಾನವನ್ನೇನೂ ಅರಿಸ್ಥಾ ug 

ನಿರ್ಲಕ್ಲಿ ಸಿಲ್ಲ. “ ಕಾವ್ಯ ಸೂರ್ತಿಯುತವಾದ ವಸ್ತು ” ಎಂದು " ಭಾಷೂಶಾಸ್ತ್ರ 
ದಲ್ಲಿ 'ಹೇಳುತ್ತಾ ನೆ. ಆದರೆ ಆ ಸ್ಫೂರ್ತಿಯ, ಪ್ರತಿಭೆಯ, ಕಲ್ಪನಾಶಕ್ತಿಯ 
ಮೀಮಾಂಸೆ ವಿಮರ್ಶೆಗೆ ಸಂಬಂಧಪಟ್ಟು ದಲ್ಲವೆಂದು ಅವನು ಭಾವಿಸಿರಬೇಕು; 
ಅದರ ಸ್ಥಾನ ಮನಶ್ಶಾಸ್ತ್ರದಲ್ಲಿ ಮತ್ತು ಕಾವ್ಯದ ಮೇಲಿನ ಪ್ಲೇಟೋವಿನ ಆರೋಪ 
ಗಳಲ್ಲಿ ಇದೂ ಒಂದು. ಕವಿಗಳು ಕಾವ್ಯಗಳನ್ನು ತಮ್ಮ ಭಾವೋನ್ಯ್ಯಾದದ, ಆವೇಶದ 
ಸ್ಥಿತಿಯಲ್ಲಿ ರಚಿಸುತ್ತಾರಂತೆ. ಆಗ ಜಮ ಡ್‌ ನೇಂದ್ರ ಯಗಳು ಸುಪ್ಪವಾಗಿರು 
ತ್ರವಂತೆ. ಅಂತಹ ಸ್ಥಿ ತಿಯಲ್ಲಿ ಉತ್ಪ ನ್ದ ವಾದ ಅವರ ಕೃತಿಗಳು ಅಜ್ಜಾ ಕ್ಲಿ ನಾವಸ್ಥೆ ಯ 
ಫಲಗಳಾದುದರಿಂದ, 'ಅವುಗಳ್ಲಿರುವುದು ಕೇವಲ ಮಿಥ್ಯೆ; ಆದ್ದರಿಂದ ಕೆ ತ್ಯಾಜ್ಯ 
ಗಳೆನ್ನು ತ್ತಾನೆ ಪ್ಲೇಟೋ. ಅರಿಸ್ಟಾಟಲನಾದರೋ ಕಾವ್ಯದ ಜನನಕ್ಕೆ ಸ್ಫೂರ್ತಿ 


“ 


ಕತ 


ಅರಿಸಾ ಿಟಿಲಿನ ಸಾಹಿತ್ಯ ವಿಮರ್ಶೆ ೮೫ 


ಆವಶ್ಯಕವೆಂದು ಒಪ್ಪಿದರೂ, ಆ ಸ್ಫೊರ್ತಿಯಲ್ಲಿ ಅನೇಕ ವಿಧಗಳಿವೆಯೆನ್ನು ತ್ತಾನೆ. 
ಕವಿಗಳು ಎರಡು ಬಗೆಯಾಗಿ ದ್ದಾರೆ. ಎರಡು ವಿಧದವರೂ ಸ್ಫೂರ್ತಿಯಿಂದ ಪ್ರಜೋದಿತ 
ರಾದರೂ, ಅವರಲ್ಲಿ ಕೆಲವರು ಸ್ಫೂರ್ತಿಯನ್ನು ತಮ್ಮ ಜ್ಞಾನದ ಅಧೀನದಲ್ಲಿಟ್ಟಿರುತ್ತಾರೆ; 
ಇತರರು ಸ್ಫೂರ್ತಿಪರವಶರಾಗುತ್ತಾರೆ. ಕೆಲವರ ಕವಿತಾಶಕ್ತಿ ಸ್ಟಾಭಾವಿಕವಾಗಿದ್ದು 
ಅವರು ಎಲ್ಲಾ ಸೆಂದರ್ಭಗಳಲ್ಲೂ, ಎಲ್ಲಾ ವಸ್ತುಗಳ ಮೇಲೆ ಕಾವ್ಯವನ್ನು ಬರೆಯ 
ಬಲ್ಲವರಾದರೆ, ಇನ್ನಿ ತರರು " ಭಾತೋನ್ವಾದ ದ ಸ್ಥಿತಿಯಲ್ಲಿ ಮಾತ್ರ. ಇವರಲ್ಲಿ ಅರಿಸ್ಟಾ ಟ್ರ 
ಲಿನ ಒಲವು " ಭಾವೋನ್ಮತ್ತ 'ರ ಕ ಪ್ಲೇಟೋ ಈ ಗ ವಿಧವಾದ ಕಂ 
ಗಳನ್ನು ಗಮನಿಸದೆ, ಎಲ್ಲರನ್ನೂ ly eR ಕಂಡುದು ಸಾಧುವಲ್ಲವೆಂದು 
ಅರಿಸ್ಸಾಟಿಲಿನ ಸೂಚನೆ. ಈ ವಾದ ಅನೇಕ ವಿಮರ್ಶಕರಿಗೆ ಸರಿದೋರಿಲ್ಲ. ಈ 
ವಿಷಯದಲ್ಲಿ ಅರಿಸ್ಟಾ ಟಲಿನ ದೃ. ಪ್ರಿ ಅವನ ತಾರ್ಕಿಕ ಪ್ರಕೃತಿಯಿಂದ ಮಂದವಾಗಿತ್ತೆ ನ್ನು 
ತ್ತಾರೆ; ಲಾಂಜಿನಸಿ ನ ಕವಿಹೃದಯ ಅರಿಸಾ | ಟಲಿನಗಲ್ಲದುದೇ ಇದಕ್ಕೆ ತಾರಣವೆನ್ನು 
ತ್ತಾರೆ. ಆದರೆ ಕಾವ್ಯವಿಮರ್ಶೆಯಲ್ಲಿ ಸ್ಫೂರ್ತಿಯ ಸ್ವ ಬತ್ತ ಸ್ವಭಾವಗಳ ವಿವರಣೆ 
ಅಪ್ರಕೃತ; ಅದು ಮನಶ್ಯಾಸ್ರಕೈ ಸಂಬಂಧಪಟ್ಟಿ ಪ್ರ ಪ್ರಶ್ನೆ. ಅದೂ ಅಲ್ಲದೆ ಕಾವ್ಯ 
ಘಲೆ ಹುಟ್ಟಿಲು ಸ್ಫೂರ್ತಿ ಇರಬೇ ಕಾದರೂ, ಕಾವ್ಯದ ಕೃತಿ, ಕಲಾಕೃತಿ ನಿರ್ಮಾಣ 
SE. ಕೇವಲ ಸ್ಫೊ ರ್ತಿಯಿದ್ದ ಕೆ ಸಾಲದು ; ಸಾಧನಸಾಮಗಿ ಯನ್ನು ಭಾವದ 
ಆವಿರ್ಭಾವಕ್ಕಾಗಿ ಉವೆಯೋಗಿಸುವಲ್ಲಿ ಜ್ಞಾನದ ಅವಶ್ಯಕತೆಯನ್ನು ಅಲ್ಲಗಳೆಯ 
ಲಾಗುವುದಿಲ್ಲ. ಕೇವಲ ಜ್ಞಾ ಸ್ವನದಿಂದ ನೀರಸೆ ಸೆಕಾವ್ಯ SS ಹುಂ ಬ್‌ ಕೇವಲ 
ಸ್ಫೂರ್ತಿಯಿಂದ ಅನರ್ಥಕಸಾಹಿತ್ಯ ನಿರ್ಮಾಣವಾಗಬಹುದು. ಗ್ರೀಸಿನಲ್ಲಿ ಅಂತಹ 
ಕಾವ್ಯಗಳು ಇರಲಿಲ್ಲವೆಂದು ಹೇಳಲಾಗುವುದಿಲ್ಲ; ಬ್ಲೇಕ್‌ ಕವಿಯ ಕವನಗಳನ್ನು 
ಓದಿದವರಿಗೆ ಕಾವ್ಯರಚನೆಯಲ್ಲಿ ಜ್ದಾ ಫ್ಲಾನದ ಸಹಕಾರದ ಅವಶ್ಯ ಕತೆ ಗೊತ್ತಾಗುತ್ತ ದ 
ಅರಿಸ್ಟಾಟಲ್‌ ಇದ್ದುದು ಕ್ರಿ. ಪೂ. "ನಾಲ್ಕನೆಯ ತಮಾ ಗ್ರೀಸಿನಲ್ಲಿ. ಗ್ರೀಸ್‌ 
ಸಂಸ್ಥೆ * ಯಾದರೋ ಜ್ಞಾನ ಪ್ರಧಾನವಾದದ್ದು. ಆದ್ದರಿಂದ ಅರಿಸ್ಟ್ರಾ ಟಲ್‌ ಜ್ಞಾನ 
ಪ್ರಧಾನವಾದ ಸ್ಫೂರ್ತಿಗೆ ಹೆಚ್ಚು ಬೆಲೆ ತೊಟ್ಟ ದ್ದು ಆಶ ರ್ಯವೇನೂ ಅಲ್ಲ. 
ಹತ್ತೊಂಬತ್ತನೆಯ ಶತಮಾನದ ಭಾವಪ್ರ ಧಾನಸಂಸ್ಕ ತಿಯಿಂದೆ ಪೋಷಿತರಾದ ಕವಿ 
ವಿಮರ್ಶಕರಿಗೆ ಈ ಮತ ಸರಿಬೀಳದಿದ್ದರೂ, 'ಗಯಟಿ ಮತ್ತು ಇಪೃತ್ತನ ನೆಯ ಶತಮಾ 
ನದ ನವ್ಯ ಸಾಹಿತ್ಯಪ್ರೇಮಿಗಳಿಗೆ ಅರಿಸ್ಟಾಟಲನ ಅಭಿಪ್ರಾಯ ನಮ್ಮ ತವಾಗುತ್ತ ದೆ. 

ಕಲಾವಿಮರ್ಶೆಗೆ ಅರಿಸ್ಟಾ ಟಿಲಿನ pA ೦ದು ಕಾಣಿಕೆಯೆಂದರೆ ಅವನು 
ಕಲೆಗಳನ್ನು ಲಲಿತ ಮತ್ತು ಪ ಧ್ರಯೋಜಕ ಕಲೆಗಳೆಂದು ವಿಭಾಗಮಾಡಿದುದು, 


ಮತ್ತು ಅವುಗಳ ಉದ್ದೇಶಗಳನ್ನು ನಿರ್ದೇಶಿಸಿದುದು. ಈ ವಿಭಾಗದ ಆದ್ಯ ಕರ್ತ 


ಳೆ 


ಆ೬ ಪ್ರಬುದ್ಧ ಕರ್ಣಾಟಕ 
ಛ 


ಅರಿಸ್ಟಾಟಲೆಂದು ಕಾಣುತ್ತದೆ. ಏಕೆಂದರೆ ಪ್ಲೇಟೋವಿನಲ್ಲಿ ಇದರ ಸುಳಿವಿಲ್ಲ. ಅವನು 
ಲಲಿತಕಲೆಗಳನ್ನು ಪ್ರಯೋಜಕಕಲೆಗಳ ಮಾನದಂಡದಿಂದ ಅಳೆದುದು. ಲಲಿತಕಲೆಗಳಲ್ಲಿ 
ಅವನ ಅಸಂತೃಪ್ರಿಗೆ ಒಂದು ಕಾರಣ. ಪ್ರಯೋಜಕಕಲೆಗಳು ನಮ್ಮ ಜೀವನಕ್ಕೆ 
ಉಪಯುಕ್ತವಾಗುವ ವಸ್ತುಗಳ ನಿರ್ಮಾಣದಲ್ಲಿ ಸಹಕಾರಿಗಳಾಗುತ್ತವೆ. ತತ್ತ್ವ 
ಶಾಸ್ತ್ರದ ಫಲ ಅದರಲ್ಲಿನ ಸತ್ಯದರ್ಶನ. ಆದರೆ ಲಲಿತಕಲೆಗಳು ಇವೆರಡರಲ್ಲಿ ಒಂದನ್ನೂ 
ಮಾಡದಿರುವುದರಿಂದ, ಮತ್ತು, ಅಜ್ಞಾನವನ್ನು ಹರಡುವುದರಿಂದ, ಅವುಗಳಿಂದ 
ಆಕರ್ಷಿಶನಾದರೂ ಅವುಗಳನ್ನು ಕಂಡರೆ ಕಡುಕೋಪ ಪ್ಲೇಟೋವಿಗೆ. ಅರಿಸ್ಟಾಟಲ್‌ 
ತನ್ನ ಗ್ರಂಥದಲ್ಲಿ ಪ್ಲೇಟೋ ಮಾಡಿದ ತಪ್ಪನ್ನು ತಿದ್ದಿದನು. ಲಲಿತಕಲೆಗಳು ತತ್ತ್ವ 
ಹು ಸ್ವದಂತೆಯೇ ಸತ್ಕಾ ಸತ್ಕಾನ್ಸೇಷಿಗಳೆಂದು ಜ್ರ ಸಾಧಿಸಿದುದನ್ನು ನಾವು ನೋಡಿ 
ಭಾ ಅವುಗಳ ಉಪಯೋಗವನ್ನು ಅರಿಸಾ ಿಟಲನು ವಿವರಿಸುವುದನ್ನು ಈಗ 
ನೋಡಬೇಕು. ಪ್ರಯೋಜಕ ಕಲೆಗಳು ಸ್ವಾಂತಗಳಲ್ಲ; ಅವು ಇನ್ನೊ ೦ದರ ಲಾಭಕ್ಕೆ 
ಸಾಧನಗಳು. ಅವುಗಳ ಮಹತ್ವ, ಉದ್ದಿಷ್ಟ ವಸ್ತುಗಳ ಪ್ರಾ ಪಿಯ ಸೌಲಭ್ಯ 
ಸಂಪೂರ್ಣತೆಗಳನ್ನ ವಲಂಬಿಸಿವೆ. ಆದರೆ ಲಲಿತಕಲೆಗಳ ಉದ್ದೇಶ ಆನಂದ; ಆ 
ಆನಂದವೂ ಕೂಡ ಅವುಗಳಲ್ಲೇ ನೆಲಸಿರುವ ಆನಂದವೇ ಹೊರತು ಬೇರೆಯದಲ್ಲ. 
ಅವುಗಳ ಕಿ ಶ್ರೀಷ್ಠತೆ ಈ ಆನಂದದ ಸ್ವಭಾವವನ್ನ ವೆಲಂಬಿಸಿದೆ ಎನ್ನು ತ್ತಾನೆ ಅರಿಸ್ಟಾಟಲ್‌. 

ಈ ಅಭಿಪ್ರಾಯ ನಮಗೆ yA ಬಳಕೆಯ, ಚರ್ವಿತ 'ಚರ್ವಜರಂತಿ ಕಾಣ 
ಬಹುದು. ಆದರೆ ಸಾಹಿತ್ಯ ವಿಮರ್ಶೆಯ ಇತಿಹಾಸದಲ್ಲಿ ಇದರ ಮೇಲಿನ ಚರ್ಜೆ 
ಇನ್ನೂ ನಿಂತಿಲ್ಲ ಸುಖ, ಸಂತೋಷಗಳನ್ನು ಕಂಡರೆ ಪ್ಲೇಟೋವಿಗೆ ಒಂದು 
ಬಗೆಯ ಅನುಮಾನ. ಅವನ ಆದರ್ಶರಾಜ್ಯದ ಘನತೆ, ಗಾಂಭೀರ್ಯಗಳಿಗೆ ಅವು 
ತಕ್ಕುದಲ್ಲವೆಂದು ಅವನ ಭಾವನೆ. ಅವುಗಳ ಅನ್ವೆ €ಷಣೆ . ಕೇವಲ ಪಾಮರರ 
ಕಾರ್ಯವೆನ್ನು ತ್ತಾನೆ. ಅದೂ ಅಲ್ಲದೆ ಕಾಮ್ಯ, EN ಚಿತ್ತವನ್ನು ಕಲಕಿಬಿಟ್ಟು 
ಅಶಾಂತಕೆಯನ್ನು ೦ಟುಮಾಡುತ್ತ ವೆಂದು ಅವನ ವಾದ. ಆದರೆ ಅರಿಸ್ಟಾ ಟನ ಉತ್ತ ಸ 
ಹೆಚ್ಚು ಸಮಪ ವಾಗ ಕಾಣುತ್ತದೆ. ಸುಖ, ಆನಂದಗಳು ಕೆಟಿ ವೂ ಸ ಒಳೆ ಸ್ಸಿಯವೂ 
ಅಲ್ಲ. ಅವುಗಳನ್ನು ಕೊಡುವ ವಸ್ತುಗಳು ಒಳ್ಳೆಯವಾಗಿದ್ದ. ರೆ ಒಳ್ಳೆಯವು, ಫೆಬ್ರ 
ವಾಗಿದ್ದರೆ ಕೆಟ್ಟವು. ಈ ಉತ್ತಮಾಧಮಗಳ ನಿರ್ಣಯ' ನೀತಿಶಾಸ್ತ್ರವನ್ನ ವ 
ಲಂಬಿಸುತ್ತದೆ. ಕಾವ್ಯ, ನಾಟಕಗಳು ತಮ್ಮ “ ಶಮನ'' ಕ್ರಿಯೆಯಿಂದ 
ಶಾಂತಿಯನ್ನು ಕೊಡುತ್ತವೆಯೇ. ಹೊರತು, ಅಶಾಂತಿಯನ್ನ ಲ್ಲ ಎನ್ನು ತ್ತಾನೆ 
ಅರಿಸ್ಟಾಟಲ್‌. ಕಾವ್ಯ ಕೊಡಬೇಕಾದುದು ಆನಂದ, ನೀತಿಬೋಧೆಯಲ್ಲ ಎಂಬ 
ವಿಷಯದಲ್ಲಿ ಅರಿಸ್ಟಾಟಲ್‌ ಹೋಮರನ ಪಂಥದವನು. ನಮ್ಮ ಆಲಂಕಾರಿಕರು ಈ 


೪ 


4 


ಅರಿಸಾ ಟಲಿನ ಸಾಹಿತ್ಯ ವಿಮರ್ಶೆ ೮೭ 


ವಿಷಯದಲ್ಲಿ ಅರಿಸ್ಟ್ರಾಟಲನ್ನು ಅನುಮೋದಿಸುತ್ತಾರೆ. ಪಾಶ್ಚಾತ್ಯ ವಿಮರ್ಶೆಯಲ್ಲಿ 
ಶ್ರೈಡನ್‌, ಕೋಲೆರಿಡ್ಜ್‌ ಮತ್ತು ಐ. ಎ. ರಿಚರ್ಡ್ಸ್‌ ಈ ಪಂಥದವರು. ಆದರೆ 
ಇದಕ್ಕೆ ವಿರುದ್ಧ ಪಂಥ, ನೀತಿಯೇ ಸಾಹಿತ್ಯದ ಪರಮಫಲವೆನ್ನು ವವರ ಪಂಥ 
ಸೆನೊಫಾನ್‌, ಪ್ಲೇಟೋ, ಜಾನ್‌ಸನ್‌, ಆರ್ನಾಲ್ಡ್‌, ಮತ್ತು ಟಿ. ಎಸ್‌. 
ಎಲಿಯಟ್ಟರದು. ಸಾಹಿತ್ಯಕ್ಕೂ ನೀತಿಗೂ ಸಂಬಂಧವೇ ಇಲ್ಲವೆಂಬುವರ ಗುಂಪಿಗೆ 


'ಅರಿಸ್ಟ್ರಾಟಲ್‌ ಸೇರಿಲ್ಲ; ಆದರೆ ನೀತಿಬೋಧೆಯೇ ಸಾಹಿತ್ಯದ ಏಕೋದ್ದೇಶ 


ವೆನ್ನುವೆವರ ಪಂಥವೂ ಅವನದಲ್ಲ. ಇಲ್ಲಿಯೂ ಅವನಡು ಮಧ್ಯಮಾರ್ಗ. ಇದಕ್ಕೆ 
ಕಾರಣವೂ ಸ್ಪಷ್ಟವಾಗಿದೆ. ಅರಿಸ್ಟಾಟಲನಾಗಲೀ, ಅವನ ಕಾಲದವರಾಗಲೀ, ಧರ್ಮ 
ವನ್ನು ಸಾಹಿತ್ಯದಲ್ಲಿ ಹುಡುಕಬೇಕಾಗಿರಲಿಲ್ಲ ; ಅದಕ್ಕೆ ಅವರು ಅವರ ಧರ್ಮಶಾಸ್ತ್ರ 
ಗಳನ್ನು ನೋಡುತ್ತಿದ್ದ ರು. ಆದ್ದರಿಂದ ಸಾಹಿತ್ಯದಲ್ಲಿ ಅವರು ಅಪೇಕ್ಷಿ ಸುತ್ತಿದ್ದುದು 
ಆನಂದವನ್ನು. ಇದೇ ಕಾರಣದಿಂದಲೇ ನಮ್ಮ ಅಲಂಕಾರಗ್ರಂಥಗಳಲ್ಲಿ ಸಾಹಿತ್ಯದ 
ರಸವಿಮರ್ಶೆಯಿದೆಯೇ ಹೊರತು, ಅದರಲ್ಲಿನ ಧರ್ಮತತ್ತ ಗಳಲ್ಲ. ಧರ್ಮಶಾಸ್ತ್ರ, ಮತ 
ಗ್ರಂಥಗಳಲ್ಲಿ ನಂಬಿಕೆಯು ನಶಿಸಿದ ಆಧುನಿಕ ಕಾಲದಲ್ಲಿ ಮಾತ್ರ ಸಾಹಿತ್ಯದಲ್ಲಿ 
ಧರ್ಮದ ಅನ್ವೇಷಣ ಆರಂಭವಾಗಿರುವುದು. 

ಪ್ಲೇಟೋ ತನ್ನ ವಾದದ ಕೊನೆಯಲ್ಲಿ ಕವಿಗಳನ್ನು ತನ್ನ ಆದರ್ಶರಾಜ್ಯದಿಂದ 
ಬಹಿಷ್ಟ್ರರಿಸಿದನು. ಈ ಬಹಿಷ್ಕಾರ ಕಾರ್ಯಗತವಾಗಲಾರದೆಂದು ಅರಿಸ್ಟ್ರಾಟಲ್‌ 


` ಸೂಚಿಸುತ್ತಾನೆ. ಏಕೆಂದರೆ: “ ಅನುಕರಣ, ಮನುಷ್ಯನಲ್ಲಿ ಬಾಲ್ಯದಿಂದಲೂ ಕಂಡು 


ಬರುವ ಸ್ವಭಾವ; ಅವನು ಪ್ರಪಂಚದಲ್ಲಿನ ಶ್ರೇಷ್ಠ ಅನುಕರಣಿ ಪ್ರಾಣಿಯಾಗಿರುವುದು 
ಇತರ ಪ್ರಾಣಿಗಳ ಮೇಲಿರುವ ಅವನ ಪ್ರಾಧಾನ್ಯಾಂಶಗಳಲ್ಲಿ ಒಂದು ; ಮೊದಲು 
ಅವನು ಕಲಿಯುವುದು ಅನುಕರಣದಿಂದ ಮತ್ತು ಅನುಕರಣಮಾಡಿದ ವಸ್ತುಗಳಲ್ಲಿ 
ಪಡೆಯುವ ಸಂತೋಷ ಎಲ್ಲರಿಗೂ ಸ್ವಾಭಾವಿಕವಾದುದು'' ಎನ್ನುತ್ತಾನೆ. ಕಾವ್ಯದ 
ಹುಟ್ಟಿಗೆ ಕಾರಣಗಳೂ ಮಾನವಸ್ಯಭಾವದ ಅಂಶಗಳಾದ ಇನೆರಡೇ. ಗತಿ, 
ಲಯಗಳಲ್ಲಿನ ನಮ್ಮ ಆದರವೂ ಪ್ರಕೃತಿದತ್ವವೇ. ಆದ್ದರಿಂದ ಕಾವ್ಯವನ್ನು 

ಬಹಿಷ್ಠರಿಸುವುದು ಅಸಾಧ್ಯ ಎಂದು ಅರಿಸ್ಟಾಟಲ್‌ ಅಭಿಪ್ರಾಯಪಡುತ್ತಾನೆ. 
ಹೀಗೆ ಕಲೆ, ಕಾವ್ಯಗಳ ಸಾಮಾನ್ಯ ತತ್ತ್ವಗಳನ್ನು ನಿರೂಪಿಸುವಲ್ಲಿ ಅರಿಸ್ಟಾಟಲ್‌ 
ಫ್ಲೇಟೋವಿನ ಖಂಡನೆಯಿಂದ ಕಾವ್ಯವನ್ನು ರಕ್ಷಿ ಸಿದುದಲ್ಲದೆ, ಅವುಗಳ ಮೂಲತತ್ತ್ವ 

ಗಳನ್ನು ತನ್ನ ಗಂಭೀರವಾದ, ಮಿತವಾದ ಶೈಲಿಯಲ್ಲಿ ಹೊರಗೆಡಹಿದ್ದಾನೆ. 
ವನ್‌. ಬಾಲಸುಬ್ಬಹ್ನಣ್ಣ - 
(ಸಶೇಷ) ನ್ವ 


ದೀಪಧಾರಿ 
೧ 

ಒಂದು ... ಎರಡು... ಮೂರು... 
ಒಂದೊಂದು ಹೂಹಗುರು 
ಮಗುವಿಡುವ ಮೊಟ್ಟಮೊದಲಿನ ಪುಟ್ಟ ಹೆಜ್ಜೆ ಗಳನೆಣಿಸಿದನು 
ಸೃಷ್ಟಿಕರ್ತ ! 
ದಟ್ಟಿ ಡಿಯನಿಡುತಲಿವ ನಡೆಗಲಿತುದೇ ಒಂದು 
ಶುಭಮುಹೂರ್ತ ! ' 


ಭೂಮಂಡಲದ ನೆತ್ತಿಯಲಿ ಹೊತ್ತು ಮೇಲೆತ್ತುವೊಲು 
ಏಳುವನನಾಮತ್ತು, 
ಜೋಲಿಹೊಡೆಯುತ ತಂತಿಮೇಲೆ ಓಡುವ ನಡೆವ 
ವಿವಿಧ ಕಸರತ್ತು-- 
ಅದರ ಗತ್ತುಗಳೆಲ್ಲ ಇವನಿಗೂ ಗೊತ್ತು 
ಬಂದು ನೋಡಿರಿ ಒಮ್ಮೆ ಗರ್ದಿಗಮ್ಮತ್ತು ! 
೨ 
ಪದವಿಟ್ಟು ದೇ ಭಂಗಿ 
ನಡೆದದ್ದೆ ದಾರಿ, 
ಕಣ್ಣು ತಪ್ಪಿದರಿವನು ವಿಶ್ವಸಂಚಾರಿ! 
ಹಿಡಿದದ್ದೆ ಹಟಿ 
ಇವನು ನುಡಿದದ್ದೆ ವೇದ 
ತಳಕಿತ್ತು ಓಡುವವು ಎಲ್ಲ ವಾಗ್ವಾದ - 
ಎದ್ದ ನೊ-- 
ತೊತ್ತಳಂದುಳಿವ ಯಜ್ಞ ದ ಕುದುರೆ! 
ಬಿದ್ದನೊ-- 
ಇವಗಿಲ್ಲ ಅದರ ಪರಿವೆ; | 
ಎದ್ದೆ ದ್ದು ಬಿದ್ದು ಮುನ್ನು ಗ್ಲಿ ನಡೆಯುವ ಹಿಗ್ಗು 
ಸಾಹಸದ ದಂಡಯಾತ್ರೆ ! 
ನಡೆಯುತಿದೆ ಈಗಿನಿಂದಲೆ ಮುಂದಿನಾವ ಹೋರಾಟಕ್ಕೊ ಈ ಸಿದ್ಧ ತೆ! 


(| 


4 


ದೀಪಧಾರಿ ; ರ೯ 


೩ 

ಇವನ ಅಧ್ಯಕ್ಷ ತೆಯ ಕೆಳಗೆ ಜರುಗಲು ಬೇಕು 

ಈ ಮನೆಯ ಪ್ರತಿಯೊಂದು ಕೆಲಸಕಾರ್ಯ ; 

ತಪ್ಪಿತೋ-- 

ಹಿಂದುಮುಂದೂ ನೋಡದಿವನು ಊದಿಯೆ ಬಿಡುವ 

ಸಮರ ತೂರ್ಯ! 

ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ 
ಜೆಳಗಿನಿಂದಲು ಸಂಜೆವರೆಗು ಒಂದೇ ಸಮನೆ ಉರಿವ ಸೂರ್ಯ! 


ಆಡಿದರೆ ಆಡಿಯೇ ಆಡುವನು, ಮನಸುಖರಾಯ 
(ನಮೋ, ವಿಫ್ಲೇಶ್ವರಾಯ !) 

ಲ್ಲೊ ಮುಳ್ಳೊ--ಇವನು ಒಂದನೂ ಲೆಕ್ಕಿಸನು : 
ವಜ್ರಕಾಯ! 

(ಇತ್ತೀಚೆ ಬೇರೆ ಕಲಿತಿಹನು 

ಕಣ್ಣಿನಲಿ ನೀರಿಲ್ಲದೆಯೆ ಅಳುವ ಹೊಸ ಉಪಾಯ ') 
ಮರುಗಳಿಗೆ--ಶುಭಗಳಿಗೆ--ಏನುಹೊಳೆವುದೊ ಏನೊ 
ಏನಿಳಿವುದೋ ಚಂದ ಲೋಕದಿಂದ 

ಇಷ್ಟ ಗಲ ವರು ದುಂಡುಮಲ್ಲಿಗೆ ನಗೆಯು 
ಹೊಮ್ಮಿ ದೊಲು ಈ ಬಾಳಿನೆಲ್ಲ ಚೆಂದ! 


೪ 

ಎತ್ತಲೋ ಹತ್ತು ದಿಕ್ಕಿಗು ಕೈ ಯನೆತ್ರುವನು 
ಕಾಣದುದ ಕ್ಳೈ ಮಾಡಿ ಈ ನಿತ 

ಇವನ ಕಪ್ಪನೆ ಕಣ್ಣ ಗಿದಿರು ಕುಣಿಯುವ ನವಿಲು 
ಯಾವುದೊ, ಬೆರಳೆತ್ರಿ ತೋರಿಸುವನು ! 


ಬಾನ ಮರೆಗಿರುವ ಚಂದ್ರನ ಹುಡುಕಿ ತೆಗೆಯುವನು. 
ಒಂದೆನೋಟಿಕೆ ಚಿಕ್ಕೆ ಜಾಲಾಡಿಸುವನು. 

ಹೂವಕಂಡರೆ ಹಿಗ್ಗಿ ಮೂಸುವನು ಈ ರಸಿಕ- 
ಬಾನುಲಿಗೆ ತಾನೆ ಹೊಸೆ ಹಾಡು ಕಲಿಸುವನು! 


“ 


ಪ್ರಬುದ್ಧ. ಕರ್ಣಾಟಕ 


ಬಿಸಿಲಕೋಲನು ಹಿಡಿದು ಮೇಲೇರಬಯಸುವನು, 
ಮಣ್ಣಿನಲಿ ಹೊನ್ನ ಕಣವಾರಿಸುವನು,: , 

ಮೇಲೆ ಹಾರುವ ಹಕ್ಕಿ ವುಚ್ಚಗಳನೆಣಿಸುವನು, . 
ಮೌನಗಾಳಿಯ ಹಿಡಿದು ಮಾತಾಡಿಸುವನು! 


ಎ ಹಗಲು ಸತತೋದ್ಯೋಗಿ ಇರುಳು ಕಿಂದರಿಜೋಗಿ, 
ನಿದ್ದೆ ಎಲ್ಲೊ "ಯಕ್ಷಲೋಕ ಸಂಚಾರಿ. 
ಇವನೆಳೆಯ ಕಂಗಳಲಿ ಹೊಳೆವ ತಿಂಗಳಬೆಳಕು 
ದಿನದ ದಾರಿಯೊಳೆಮಗೆ ದೀಪಧಾರಿ! 


—ಚೆನ್ನ ವೀರ-ಕಣವಿ. 


ಅಂತರರಾಷ್ಟ್ರೀಯ ನ್ನಾಯಶಾಸದ 
ಖ ಬೆ ಲೆ 


ಮೂಲತತ್ರಗಳು 
ವ 
೧ 

ಮನುಷ್ಯನು ಸ್ವಭಾವತಃ ಸಂಘಾವಲಂಬಿ. ಇದು ಅವನ ಸ್ಥಿತಿ, ಸಂಸ್ಕೃತಿ 
ಪ್ರಗತಿಗಳಿಗೆ NE HITS ಮಾನವಶಾಸ್ತ್ರ ಜ್ಞರ ಮತ. ಆ ಸಂಘ 
ರಗುರು ಶುಲವಾಗಬಹುದು, ಫರಾ ಬಹುದು ದೇಶವಾಗ 
ಬಹುದು, ಕೊನೆಯಲ್ಲಿ ಇಡೀ ವಿಶ್ವವೇ ಆಗಬಹುದು. ಹೀಗೆ ಅವನು ಸಂಘದಲ್ಲಿ 
ಸೇರಿದಾಗ, ತನ್ನ ಮತ್ತು ಇತರರ” ಜೀವನದ ಸುವ್ಯವಸ್ಥೆ ಗಾಗಿ ತನ್ನ ವ್ಯವಹಾರ 
ನಡತೆಗಳಲ್ಲಿ ಲವು ನಿಯಮಗಳನ್ನು ಅನುಸರಿಸಬೇಕಾಗುತ್ತ ದೆ. ಈ ನಿಯಮಗಳೇನೋ 
ಅವನ ಮತ್ತು ಇತರರ ಸ್ಟೇಚ್ಛ್ರಾಪ್ಪ ಪ್ರವೃತ್ತಿಗೆ ಅಡ್ಡಿಯಾಗಬಹುದು. ಆದರೆ ಅವು 
ಇಲ್ಲದಿದ್ದರೆ, ಇತರರ ನಡವಳಿಕೆಯಲ್ಲಿ ಸಂದೇಹ ಮತ್ತು ಅವಿಶ್ವಾಸಗಳಿಂದ, ಅವನಿಗೆ 
ಜೀವನವನ್ನು ಸುಗಮವಾಗಿ ನಡೆಸಲು ಅವಶ್ಯಕವಾದ ಧೈರ್ಯವೇ ಇರುವುದಿಲ್ಲ. 
ಆದ್ದರಿಂದ ವ್ರ ನಿಯಮಗಳು ಅವನಿಗೆ ಇತರರ ವಿಷಯದಲ್ಲಿ ಮತ್ತು ಇತರರಿಗೆ ಅವನ 
ವಿಷಯದಲ್ಲಿ ಅಭಯವನ್ನು ಕೊಡುತ್ತವೆ. ಆದ್ದರಿಂದ ಈ ನಿಯಮಗಳ ಆಚರಣೆ 
ಮತ್ತು ಪಾಲನೆ, ಮಾನವಸೆಮಾಜಕ್ಕೇ ಅತ್ಯಂತ ಮುಖ್ಯವಾದುವು. ಅವೇ ನ್ಯಾಯ 
ಶಾಸ್ತ್ರದ ಅ ಹೀಗೆ ಒಂದು ಸಮಾಜದ ವ್ಯಕ್ತಿ ಗಳು, ಅನುಸರಿಸಲು 
ಅಂಗೀಕರಿಸಿದ, ಶಾಸನಸಭಾರಚಿತವಾದ ಅಥವಾ ಸಂಪ ರ್ರದಾಯರೂಢವಾದ, ವ್ಯವ 
ಹಾರ ನಿಬಂಧನೆಗಳೇ " ' ನ್ಯಾಯಶಾಸ್ತ್ರ ಜೆ io ಆದಿಯಲ್ಲಿ ಮನುಷ್ಯರ 
ಜೀವನಕ್ಕೆ ಫುಟುಂಬದ ಸಹಕಾರ ಮಾತ ತ್ರ ಸಾಕಾಗಿದ್ದಿ ತು. ಆಗ ತನ್ನ ಈಕುಟಿಂಬ 
ದವರ ವೃತ್ತಿಗನುಸಾರವಾಗಿ ಇರ ರಚನೆಯಾಯಿತು. ಅನಂತರ ಅನೇಕ 
ಫುಟುಂಬಗಳು ಸೇರಿ ಕುಲವಾಯಿತು. ಆಗ ಅದಕ್ಕೆ ಸೂಕ್ಕವಾದ ನಿಯಮಗ 
ಳೇರ್ಪಟ್ಟಿವು. ಐತಿಹಾಸಿಕ ಕಾರಣಗಳಿಂದ ಮತ್ತು ವ್ಯವಹಾರಸೌಲಭ್ಯಗಳು 
ಹೆಚ್ಚಿದ್ದ ರಿಂದ ಕುಲಗಳು ರಾಷ್ಟ್ರ )ಗಳಾದವು ಮತ್ತು ರಾಷ್ಟ್ರ ಗಳೂ ಕೂಡ ಆದಿ 
ಯಲ್ಲಿನ ಮನುಷ್ಯರಂತೆ ಸಂಘಾವಲಂಬಿಗಳಾಗಬೇಕಾದವು. ಈ ಕಾರಣದಿಂದ 
ಕೆಲವೇ ವ್ಯಕ್ತಿಗಳ ಸೌಲಭ್ಯಕ್ಕಾಗಿ ನಿಯಮಿಸಿಕೊಂಡ ಕಟ್ಟಳೆಗಳು, 'ರಾಷ್ಟ್ರ ಗಳ 


೯೨ ಪ್ರಬುದ್ಧ ಕರ್ಣಾಟಕ 


ಛ 
ಪರಸ್ಪರ ವ್ಯವಹಾರಗಳನ್ನು ವ್ಯವಸ್ಥಾ ಪಿಸುವ “ ಅಂತರರಾಷ್ಟ್ರಿ ಯ ನ್ಯಾಯಶಾಸ್ತ್ರ'' 
ವಾಯಿತು, 

ಇಪ್ಪತ್ತನೆಯ ಶತಮಾನದ ಅಂತರರಾಷ್ಟ್ರಿ «ಯ ವ್ಯವಹಾರಗಳಲ್ಲಿ, ವ್ಯಕ್ತಿಗಳಲ್ಲ 
ತಮಗಿಂತಲೂ ಮಿಗಿಲಾದ ಒಂದು ಶಕ್ತಿಗೆ ಅಧೀನರಾಗಿ, ಅದರ ಆಳ್ವಿಕೆಗೆ ತಮ್ಮ 
ಒಪ್ಪಿ ಗೆಯನ್ನಿ ತ್ತಿರುವುದು, ಕಾಣುತ್ತದೆ. ರಾಷ್ಟ್ರಗಳ ಮತ್ತು ಮಾನವನ ಇತಿಹಾಸ 
ದಲ್ಲೇ ಇಷ್ಟು ಪ್ರಮುಖವೂ ಪ್ರಭಾವಶಾಲಿಯೂ ಆಗಿರುವ ಆ ಶಕ್ತಿ ಯಾವುದು 
ಎಂದು ವಿಚಾರಮಾಡುವುದು ಸಹಜ. ರಾಷ್ಟ್ರ ಗಳಿಗಿಂತಲೂ ಹಿರಿದಾಗಿ, ರಾಷ್ಟ್ರ ಗಳ 
ಸಮ್ಮತಿ, ಸಂಪ್ರದಾಯ ಅಥವಾ ಅವಶ್ಯಕತೆಗಳಿಂದ, ಅಗೋಚರವಾಗಿ ಬೆಳೆದುಬಂದ 
ವ್ಯವಹಾರಧರ್ಮವೇ ಅಂತರರಾಷ್ಟ್ರಿ ನಯ ನ್ಯಾಯ. "ಅ೦ತರರಾಷ್ಟ್ರಿ _«ಯ'ವೆಂದದ್ದ 
ರಿಂದ ರಾಷ್ಟ್ರ ಗಳು ಹುಟ್ಟಿದನಂತರವೇ ಈ ನ್ಯಾಯಶಾಸ್ತ್ರ ರೂಢಿಗೆ ಬಂದಿರಬೇಕು. 
ಅದರ ಲಕ್ಷ ಣ, ಹುಟ್ಟು ಮತ್ತು ಅಭಿವೃದ್ಧಿ ಗಳನ್ನು ನಿರೂಪಿಸುವುದು ಈ ಮೊದಲ 
ನೆಯ ಲೇಖನದ ಉದ್ದೇಶ. 

೨ 

ಅಂತರರಾಷ್ಟ್ರಿ ಯ ನ್ಯಾಯದ ಲಕ್ಷ ಣವನ್ನು ಹೀಗೆಂದೇ ಖಚಿತವಾಗಿ ಹೇಳ 
ಲಾಗುವುದಿಲ್ಲ. ಒಂದೊಂದು ರಾಷ್ಟ್ರ )ದ ಬರಹಗಾರರು ಅದನ್ನು ಒಂದೊಂದು ವಿಧದಲ್ಲಿ 
ನಿರ್ದೇಶಿಸಿದ್ದಾರೆ. ನಾವು ಎಲ್ಲಾ ನಿರೂಪಣೆಗಳನ್ನೂ ಸೂಕ್ಷ್ಮ ಶ್ರಿವಾಗಿ ಪರಿಶೀಲಿಸಿದರೆ, 
ಭೇದವೇನೂ ಹೆಚ್ಚಾ, ಗಿ ಕಾಣದೆ, ಎಲ್ಲವುಗಳ ಹಿಂದೆಯೂ ಒಂದೇ ಮೂಲತತ್ತ 3 
ಬೆಳಗುವುದು ಗೋಚರವಾಗುತ್ತದೆ. ಅವುಗಳಲ್ಲಿ ನಾಲ್ಕಾರು ನಿರೂಪಣೆಗಳನ್ನು ಇಲ್ಲಿ 
ತಿಳಿಸುವುದು ಅತ್ಯಾವಶ್ಯಕ. ಅಂತರರಾಷ್ಟ್ರಿ ಯ ನ್ಯಾಯದ ಬರಹಗಾರರಲ್ಲೆಲ್ಲಾ 
ಅಗ್ರಗಣ್ಯನೆನಿಸಿದ ಲಾಸಾ ಫ್ರಾನ್ಸಿಸ್‌ ಲಾರೆನ್ಸ್‌ ಓಪನ್‌ಹೀಮ್‌, “ ನಾಗರಿಕ 
ರಾಷ್ಟ್ರ )ಗಳು ತಮ್ಮ ಪರಸ್ಪರ ವ್ಯವಹಾರದಲ್ಲಿ ನ್ಯಾಯಬದ್ಧ ವೆಂದು ವಿಧಿಸಿಕೊಂಡಿರುವ 
ಸಾಂಪ್ರದಾಯಿಕ ನಿಯಮ ಸಮೂಹ ''ವೇ ಅ೦ತರರಾಷ್ಟ್ರಿ ಯ ನ್ಯಾಯಶಾಸ್ತ್ರ 
ವೆಂದು ಹೇಳುತ್ತಾನೆ. " ಅಂತರರಾಷ್ಟ್ರಿ ಯ ಜನಾಂಗದ ಸದಸ್ಯರು ತಮ್ಮ ಪರಸ್ಪರ 
ವ್ಯವಹಾರಗಳಲ್ಲಿ ತಾವು ಬದ್ಧ ರೆಂದು ಒಪ್ಪಿ ಕೊಂಡಿರುವ ಸಾಮಾನ್ಯ ತತ್ತ್ವ ಗಳ ಮತ್ತು 
ವಿಶೇಷ ನಿಯಮಗಳ ಸೆಂಚಯಮೇ ಅ೦ತರರಾಷ್ಟ್ರಿ ಯ ನ್ಯಾಯಶಾಸ್ತ್ರ''ವೆಂದು 
ಅಮೆರಿಕದ ನ್ಯಾಯಶಾಸ್ತ್ರಪಾರಂಗತ ಫೆನ್ವಿಕ್ಕನ ಅಭಿಮತ. "“ ಸ್ವತಂತ್ರ ನಾಗರಿಕ 
ರಾಷ್ಟ್ರ ಗಳು ತಮ್ಮ ಸಮಾಜದ ಪ್ರಕೃತಿಗೆ ತಕ್ಕಂತೆ ನ್ಯಾಯಸಮ್ಮ ತವೆಂದು, ವಿವೇಚನೆ 
ಯಿಂದ ನಿರ್ಧಾರವಾದ ಕೆಲವು ನೀತಿನಡೆಗಳ ಕಟ್ಟಳೆಗಳನ್ನು ನಿರ್ಮಿಸಿಕೊಂಡವು. 


ಆ ಕಟ್ಟಳೆಗಳೇ ಅಂತರರಾಷ್ಟ್ರಿ ಯ ನ್ಯಾಯಶಾಸ್ತ್ರ''ವೆಂದು ವ್ಹಿ «ಟನ್ನನ ವಾದ. 


ಅಂತರರಾಷಿ 1 ನಯ ನ್ಯಾಯಶಾಸ್ತ್ರ ದ ಮೂಲತತ್ತ ಗಳು ೯ಫ್ಲಿ 


“ ನಾನಾ ಅಂಶಗಳಿಂದ ಕೂಡಿದ ಒಂದು ಸಂಕೀರ್ಣ ವ್ಯವಸ್ಥೆಯೇ ಅಂತರ 
ರಾಷ್ಟ್ರ ಯ ನ್ಯಾಯಶಾಸ್ತ್ರ. ಸ್ವಾಭಾವಿಕ ಧರ್ಮನ್ಯಾಯಗಳ (Natural Equity) 
ಸ್ಥಿತಿಯಲ್ಲಿರುವ ವ್ಯಕ್ತಿಗಳ ನಡತೆ, ಮತ್ತು ರಾಷ್ಟ್ರಗಳ ಸಂಬಂಧಗಳು ಮತ್ತು 
ನಡತೆಗೆ ಸಂಬಂಧಿಸಿದ ಸಾಮಾನ್ಯ ತತ್ತ್ವಗಳನ್ನು. ಭಂಟನ ಇಷ್ಟಲ್ಲದೆ 
ಪದ್ಧತಿ, ಸಂಪ್ರದಾಯ ಮತ್ತು ಅಭಿಪ್ರಾ ಯಗಳ ಸಂಗ ಗ್ರಹವನ್ನೂ, ನಾಗರಿಕತೆ 
ಮೆತ್ತು ವಾಣಿಜ್ಯದ ಬೆಳವಣಿಗೆಯನ್ನೂ ನಿರೂಪಿಸುವ ವಾಸ್ತವಿಕ ನ್ಯಾಯಸೂತ್ರ ಹ 
ವಂದು ಸರ್‌ ಹೆನ್ರಿ ಮೇಯ್ನ್‌ ಹೇಳುತ್ತಾ ನೆ. ಆದರೆ ಕಾಲ್‌ವೋವಿನ ದೃಷ್ಟಿ ಸೋಣವೇ 
ಬೇರೆ; “ ನಾನಾ ರಾಷ್ಟ್ರ ಗಳು ತಮ್ಮ ಇ ಪರಸ್ಪರ ವ್ಯವಹಾರದಲ್ಲಿ ಅನುಸ ನಿಸುವ ನಡತೆ 
ನಿಯಮಗಳ ಸಂಕಲನನೇ ಅಂತರರಾಷ್ಟ್ರಿ ಬೀಯ ನ್ಯಾಯಶಾಸ್ತ್ರ. ಕ್‌ ರಾಷ್ಟ್ರ ಗಳು 
ಪರಸ್ಪ ರವಾಗಿ ಮಾಡಲೇಬೇಕಾದ ಕರ್ತವ್ಯಗಳಿಗೆ ಮತ್ತು ಹಕ್ಕುಗಳ ಸ ತಂತ ಗೆ 
ಸಂಬಂಧಿಸಿದ ಹಣಗಳ ಸಂಚಯವೆಂದು ಬೇರೆಯ ಮಾತುಗಳಲ್ಲಿ ಹೇಳಬಹುದು '' 
ಎಂದು ಕಾಲ್‌ವೋ ತಿಳಿಸುತ್ತಾನೆ. ಹಾಲ್‌ನ ದೃಷ್ಟಿಯಲ್ಲಿ " " ಅಂತರರಾಷ್ಟ್ರಿ ಯ 
ನ್ಯಾಯಶಾಸ್ತ್ರ, ಆಧುನಿಕ ನಾಗರಿಕ ರಾಷ್ಟ್ರ ಗಳು ತಮ್ಮ ಪರಸ್ಪರ ವ್ಯವಹಾರಗಳಲ್ಲಿ 
ತಾವು ಬದ ರೆಂದು ಆಚರಿಸುವ As ಸಂಗ್ರಹ. ಧರ್ಮನಿಷ್ಯ ನಾದ ಒಬ್ಬ 
ವ್ಯಕ್ತಿ ಹೇಗೆ ತನ್ನ ರಾಷ್ಟ್ರ ದ ಕಾಯಿದೆಗಳಿಗೆ PRN ಹಾಗೇ ರಾಷ್ಟ್ರ 
ಗಳು ಬಗ ನಿಯಮಗಳನ್ನು ಉಲ್ಲಂಘಿ'ಸಿದಾಗ ಅದಕ್ಕೆ ತಕ್ಕ ಶಿಕ್ಷೆ ಕ್ಲಿಯನ್ನು 
ಅನುಭವಿಸಲು ಸಿದ್ಧರಿರಬೇಕು. ಹಾಗಾದಲ್ಲಿ ಮಾತ್ರ ಅಂತರರಾಷ್ಟಿ ಯ 3 ನ್ಯಾಯ 
ಶಾಸ್ತ್ರಕ್ಕೆ ಬೆರೆಯಾಂಟು.'' ಆದರೆ ಅದಕ್ಕೆ "" ಸ್ವತಂತ್ರ, ಸಾರ್ವಭೌಮ ರಾಷ್ಟ್ರ ಗಳ 
ಒಪ್ಪಿಗೆ ಇರಬೇಕು” ಎಂದ ಹ್ಯೂಗ್ಸ್‌ನ ವಾದ. 
ಮೇಲ್ಕಂಡ ಲಕ್ಷ ಣಗಳೆಲ್ಲಾ ಅಂತರರಾಷಿ. ಶಯ ನ್ಯಾಯ, ರಾಷ್ಟ್ರ )ಗಳದೇ 
ಏನಾ ವ್ಯಕ್ತಿ ಗಳದಲ್ಲ "ಮತ್ತು ಆ ಶಾಸ ಸ್ತ್ರಕ್ಕೆ ಬನಿ ಗೆಯೂ ಸಹ ರಾಷ ಗಳಿಂದಲೇ 
ವಿನಾ ವ್ಯಕ್ತಿ ಗಳಿಂದಲ್ಲ, ಎಂದು ಸೂಚಿಸುತ್ತವೆ. ದರೆ ಈ ವಾದಸ ಸರ್ವಸಮ್ಮ ತವಲ್ಲ. 
ಇದಕ್ಕೆ ಪ್ರತಿಯಾಗಿ ಅನೇಕರು ರಾಷ್ಟ್ರ) ಮತ್ತು ವ್ಯಕ್ತಿ ಬೇರೆಯಲ್ಲ. ವ್ಯಕ್ತಿಗಳು 
ತಾವು ನಿರ್ಮಿಸಿರುವ ಪೌರನ್ಯಾಯಗಳ್ಲಿ. ಅಂತರರಾಷ್ಟ್ರಿ «ಯ ನ್ಯಾಯಕ್ಕೆ "ಮನ್ನ ಣೆ 
ಯಿತ್ತಿ ದ್ದಾರೆ ಎ೦ದು ತಿಳಿಸುತ್ತಾರೆ. ಈ ಎರಡನೆಯ ವಾದ ಸಮಾಧಾನವನ್ನು 
ಕೊಡುವುದರ ಬದಲು ಸಮಸೆ ಸ್ಯೆಗಳನ್ನೆ ಬ್ರಿ ಸಿತು. ಪೌರನ್ಯಾಯ (Municipal Lew) 
ಮತ್ತು ಅಂತರರಾಷ್ಟ್ರೀಯ ನ್ಯಾಯ ಬೇರೆಯೇ ಅಥವಾ ಒಂದೇ ? ಎಂಬುದು 
ಅತಿ ಪ್ರಾಮುಖ್ಯವಾದುದು. ಅವು ಬೇರೆ ಎಂದವರೇ ದ್ವಿತತ್ವವಾದಿಗಳು (Dualists) 
ಅವರು ತಮ್ಮ ವಾದವನ್ನು ಮೂರು ಅಂಶಗಳಿಂದ ಸ್ಥಿ ರಪಡಿಸುತ್ತಾರೆ. ಮೊದಲನೆ 


೯೪ ಪೃಬುದ್ದೆ ಕರ್ಣಾಟಕ 
ಇ 


ಯದಾಗಿ--ಪೌರನ್ಯಾಯ ರಾಷ್ಟ್ರ )ದ ಎಲ್ಲೆಯೊಳಗೆ ಅಂಗೀಕೃತಶಾಸನ (Statutes) 
ಗಳಿಂದ ಹುಟ್ಟುತ್ತದೆ. ಆದರೆ ಅ೦ತಂರಾಷ್ಟ್ರಿ «ಯ ಸಮಾಜದಲ್ಲಿ: ಸಂಪ್ರದಾಯ: 
ಗಳಿಂದ ಮತ್ತು ನ್ಯಾಯನಿರ್ಮಾಪಕ ಒಪ್ಪಂದ (Law-making 76809)ಗಳಿ೦ದ. 
ಅಂತರರಾಷ್ಟ್ರಿ ಯ ನ್ಯಾಯ ಹುಟ್ಟುತ್ತದೆ. ಎರಡನೆಯದಾಗಿ--ಪೌರನ್ಯಾಯ, 
ರಾಷ್ಟ್ರ) ಮತ್ತು ವ್ಯಕ್ತಿಗಳ ಸಂಬಂಧವನ್ನು ನಿರ್ಣಯಿಸುತ್ತದೆ. ಅಂತರರಾಸ್ಟ್ರಿ «ಯ. 
ನ್ಯಾಯವಾದರೋ ರಾಷ್ಟ್ರಗಳ ಪರಸ್ಪರ ನಡವಳಿಕೆಗಳನ್ನು ನಿರ್ಣಯಿಸುತ್ತದೆ. 
ಕೊನೆಯದಾಗಿ--ಪೌರನ್ಯಾಯ, ವ್ಯಕ್ತಿಗಳ ಮೇಲಿರುವ ಸಾರ್ವಭೌಮನ ಅಧಿಕಾರ. 
ಆದರೆ ಅಂತರರಾಷ್ಟ್ರಿ «ಯ ನ್ಯಾಯ, ಅಧಿರಾಷ್ಟ್ರ )ವಲ್ಲ. ರಾಷ್ಟ್ರ )ಗಳ ಮಧ್ಯೆ ಇರುವ 
ವ್ಯವಹಾರಧರ್ಮ ಮಾತ್ರ. ಈ ಕೊನೆಯ ಅಂಶವೇ ಅಂತರರಾಷ್ಟ್ರಿ «ಯ ನ್ಯಾಯದ. 


ದೌರ್ಬಲ್ಯವನ್ನು ಚೆನ್ನಾಗಿ ವ್ಯಕ್ತಪಡಿಸುತ್ತದೆ. ದ್ವಿತತ್ತ ವಾದಿಗಳು ಮುಂದುವರಿ: 


ಯುತ್ತಾ, “ ಅಂತರರಾಷ್ಟ್ರೀಯ ನ್ಯಾಯಕ್ಕೂ, ಪೌಂನ್ಯಾಯಕ್ಕೂ ಘರ್ಷಣೆ 
ಸಂಭವಿಸಿದಾಗ ಪೌರನ್ಯಾಯಸ್ಕೇ ಜಯ ಖಂಡಿತವೆಂದು ತಿಳಿಸುತ್ತಾರೆ. ಮೇಲಿನ 
ತತ್ತ ವನ್ನು ವಿರೋಧಿಸಿದವರು ಏಕತತ್ತ ವಾದಿಗಳು (Monists). ಅವರ ದೃಷ್ಟಿಯಲ್ಲಿ 
ಪೌರನ್ಯಾಯ ಅಂತರರಾಷ್ಟಿ ಯ ನ್ಯಾಯ ಬೇರೆಯಲ್ಲ. ಎರಡೂ ಒಂದೇ. 
ವ್ಯಕ್ತಿಗಳ ನಡತೆಯನ್ನು ದಿಗ್ದ ರ್ಶಿಸುವುದೇ ಎರಡರ ಮೂಲತತ್ತ ೨ ಎರಡರ: ನ್ಯಾಯವೂ 
ಜನಗಳ ಸ್ಪತಂತ್ರಪ್ರವೃತ್ತಿಗೆ ವಿರುದ್ಧ ವಾಗಿ ವಿಧಿಸಿರುವ ನಿಯಮಗಳಿಂದ ಕೂಡಿದ್ದು.. 
ಎರಡೂ ಒಂದೇ ನ್ಯಾಯಶಾಸ್ತ್ರದ ಭಿನ್ನಾ ವತಾರಗಳು. ಒಂದು ಮಹತ್ತರ ನ್ಯಾಯ 
ಕ್ರಮದಿಂದ ಭಿನ್ನ ಕಾರ್ಯರಂಗಗಳಲ್ಲಿ ಅವು ಚಿಗುರಿದವು ಎಂದು ವಾದಿಸುತ್ತಾರೆ. 
ಈ ರೀತಿಯಾಗಿ ಏಕತತ್ತ ವಾದಿಗಳು ದ್ವಿತತ್ತ ವಾದವನ್ನು ಖಂಡಿಸಿದ್ದಾರೆ. ಅವರಲ್ಲಿ 
ಹಾನ್ಸ್‌ ಕೆಲ್ಸ ನ್‌ ಪ್ರಮುಖನಾದವನು. ದ್ರಿತತ್ತ್ವವಾದಿಗಳಲ್ಲಿ ಪ್ರಮುಖನಾದವನೆಂದರೆ. 
ಆನ್ಚಿಲೋಲಿ. 

`` ಎರಡು ವಾದಗಳನ್ನೂ ವಿಮರ್ಶಿಸಿದ ನಂತರ, ನಮಗೆ ಒಂದು ರಾಷ್ಟ್ರ )ದ 
ರಾಜ್ಯಾಂಗದಲ್ಲಿ (Constitution) ಅ೦ತರರಾಷ್ಟ್ರಿ )ೀಯ ನ್ಯಾಯಕ್ಚಿರುವ ಸ್ಕಾ ನ 
ವೇನು? ಎಂಬ ಪ್ರಶ್ನೆ ಏಳುವುದು ಸ್ವಾಭಾವಿಕ. ಆದರೆ ಈ ಪ್ರಶ್ನೆಯ ತಾತ್ವಿಕ 
ಚರ್ಚೆಯ ಬದಲು, ಒಂದೆರಡು ಪ್ರಮುಖರಾಷ್ಟ್ರ ಗಳು ತಮ್ಮ ರಾಜ್ಯಾಂಗದಲ್ಲಿ' 
ಮತ್ತು ಅನುದಿನದ ನಡವಳಿಕೆಗಳಲ್ಲಿ, ಅಂತರರಾಷ್ಟ್ರೀಯ ನ್ಯಾಯಶಾಸ್ತ್ರಕ್ಕೆ 
ಕೊಟಿ ಸಿರುವ ಸ್ಥಾನವನ್ನು ವಿಜಾರಿಸುವುದು ಹೆಚ್ಚು ಉಪಯೋಗಕರ. ಇಂಗ್ಲೆ ೦ಡಿನ 
ಸುಪ್ರಸಿದ್ಧ ನ್ಯಾಯಾಧೀಶ ಬ್ಲಾ ಕ್‌ಸ್ಟನ್‌ ತನ್ನ ಮಹತ್ತರವಾದ. ತೀರ್ಪು 
ಗಳಲ್ಲೊಂದರಲ್ಲಿ- 


‘ew 





ಅಂತರರಾಸಿ ¥ ಯ ನ್ಯಾಯಶಾಸ್ತ್ರದ ಮೂಲತತ್ತ ಗಳು ೯೫ 


ರಿ 
ದೇಶದ ಪೌರನ್ಯಾಯದ ಒಂದು ಭಾಗ. 3 


(೨) ದೇಶದ ನ್ಯಾಯವಿಧಾಯಕ ಶಾಸನಗಳನ್ನು ನ್ಯಾಯಸ್ಸಾ ನೆಗಳು ಅವಶ್ಯ 
ವಾಗಿ ಅನುಸರಿಸಬೇಕು. ಆದರೆ ಇಂಗ್ಲೆ ೦ಡಿನ ಪಾರಿ ರ್ರಿಮೆಂಟಿನ ಶಾಸನಗಳಾವುವೂ, 
ಅಂತರರಾಷ್ಟ್ರೀಯ ನ್ಯಾಯವನ್ನು ಅಧಿಕೋಹಿಸುವುದಿಲ್ಲ ಎಂಬುದು ನಮ್ಮೆಲ್ಲರ: 
ಭಾವನೆ ಎಂದು ತಿಳಿಸಿದನು. (Westrand Gold Mining Company vs. the 
King, 1905). 

ಆದರೆ ಅಮೆರಿಕದ ಸಂಯುಕ್ತ, ಸಂಸ್ಥಾನದಲ್ಲಿ ಅಂತರರಾಷ್ಟ್ರಿ «ಯ ನ್ಯಾಯ 
ಪೌರನ್ಯಾಯದ ಒಂದು ಭಾಗ. ಅಂತರರಾಷಿ ರಾಷ್ಟ್ರಿಯ ನ್ಯಾಯದ. ಸಾಂಪ್ರದಾಯಿಕ 
ನಿಯಮಗಳು ಮತ್ತು ಒಪ್ಪಂದಗಳು ರಾಷ್ಟ್ರ ಶಾಸನಗಳಿಗೆ ವಿರುದ್ಧ ವಾಗಿದ್ದರೂ, 
ನ್ಯಾಯಾಲಯಗಳು ಅವುಗಳನ್ನು ಧ್‌ ಆದರೆ ಆ ಒಪ ಸಂಡಗಳು ಮೆತ್ತು 
ನಿಯಮಗಳು ಅಮೆರಿಕದ ಸಂಯುಕ್ತ ಸಂಸ್ಥಾ ನದ ಮೂಲರಾಜ್ಯಾಂಗಕ್ಕೆ ವಿರೋಧ 
ವಾಗಿರಕೂಡದು. ಫ್ರಾನ್ಸ್‌, ಜರ್ಮನಿ, ಬೆಲ್ಜಿಯಂ, ಸ್ವಿಟ್ಟಿಕ್ಲೆಂಡ್‌ ಮತ್ತು ಇತರ 
ಐರೋಪ್ಯರಾಷ್ಟ್ರ ) ಗಳು ಅಮೆರಿಕಾ ಸಂಯುಕ್ತ ಸಂಸ 'ನದ ಮಾದರಿಯನ್ನೆ e 
ಅನುಸರಿಸಿವೆ. ನಮ್ಮ ಭಾರತದೇಶವೂ, ಅಮೆರಿಕದ ಮಾಡರಿಯನ್ನೆ ೯ ಅನುಸರಿಸಿದೆ. 
ಯೆಂದು ತೇಳಬಹುದಾದರೂ; ಅದು ಅಷ್ಟಾಗಿ ಸ ಸರಿಯಲ್ಲ. ಪ ರ್ರತಿಯೊಬ್ಬ ಭಾರತೀ: 
ಯನೂ ನ್ಯಾಯಕ್ಕೆ ನೂರಾರು ವರ್ಷಗಳಿಂದ ಮನ್ನ ಯಿತಿ ದ್ದಾನೆ. ಅವನಿಗೆ 
ನ್ಯಾಯ ಒಂದೇ. ಅದರಲ್ಲಿ " ಅಂತರರಾಷ್ಠಿ ವ ರಾಷ್ಟ್ರ ಯ ' ಎಂಬ ಭೇದ: 
ಭಾವನೆಗಳೇ ಇಲ್ಲ. ಆದರೆ ಭಾರತ ಈಗ ee ಯ ಸಮಾಜದಲ್ಲಿ ಭಾಗಿ. 
ಯಾಗಿರುವುದರಿಂದ, ಭಾರತದಲ್ಲಿ ಅಂತರರಾಷ್ಟ್ರೀಯ ನ್ಯಾಯಕ್ವಿರುವ ಸ್ಥಾನವನ್ನು 
ಕುರಿತು ನಿರ್ದಿಷ್ಟ ವಾದ ಒಂದು ಅಭಿಪ್ರಾ ಯವನ್ನು ಕೊಡಬೇಕು. ಭಾರತದ- 
ಇತ್ತೀಚಿನ ವಿಠೇಶಾಂಗ ನೀತಿಯನ್ನು ನೋಡಿದರೆ (ಶಾಂತಿ ಮತ್ತು ಸಹಜೀವನ), 
ಅದು ನಿಷ್ಪಕ್ಷಪಾತವಾದ ಅ೦ತರರಾಷಿ. ಶಯ ನ್ಯಾಯದ ಸಾರ್ವಭೌಮತ್ವಕ್ಕೆ ತನ್ನೆ 
ಒಪ್ಪಿಗೆಯನ್ನು ಸೂಚಿಸಿರುವುದು ಸಾ ಈ ವಿಷಯದಲ್ಲಿ ಭಿನ್ನಾ ಭಿಪ್ರಾಯವೇ 
ಇಲ್ಲವೆಂದು ಖಚಿತವಾಗಿ ಹೇಳಬಹುದು. 

ಕಾಲಕ್ರಮೇಣ ಅಂತರರಾಷ್ಟ್ರಿ «ಯ ಸಂಬಂಧಗಳು ಶೀಘ್ರವಾಗಿ ಅಭಿವೃದ್ಧಿ 
ಯನ್ನು ಚ ಸಾ ಅಂತರರಾಷಿ. ಶಯ ನ್ಯಾಯ, ಪೌರನ್ಯಾಯ ಒಂದೇ ಎಂಬ 
ಭಾವನೆ ಹೆಚ್ಚುತ್ತ ತ್ರಿದೆ. ್ವತತ್ತ್ವವಾದ ಅಧೋಗತಿಯಲ್ಲಿದೆ. ಜನಸಾಮಾನ್ಯರ ಮತ್ತು 
ರಾಷ್ಟ್ರ ಗಳ ಪರಸ್ಪ ರ a ನಡವಳಿಕೆಗಳು ಪೌರಶಾಸನಗಳ (Municipal Statutes) , 


(೧) ಅಂತರರಾಷ್ಟ್ರೀಯ ನ್ಯಾಯದ ಸಾಂಪ್ರದಾಯಿಕ ನಿಯಮಗಳು ನಮ್ಮ 


೯೬ ಪ್ರಬುದ್ಧ ಕರ್ಣಾಟಕ 
ಧ್‌ 


ನಿರಂಕುಶ ವರ್ತನೆಯನ್ನು ಬಹಳಮಟ್ಟಿಗೆ ತಡೆದು ತನ್ಮೂಲಕ ಪೌರಶಾಸೆನಗಳು 
ಅಂತರರಾಷ್ಟ್ರಿ «ಯ ನ್ಯಾಯಕ್ಕನುಗುಣವಾಗಿರುವಂತೆ ಮಾಡಿವೆ. ಓಪನ್‌ಹೀಮನ, 
ದ್ವಿತತ್ತ ವಾದಕ್ಕೆ, ವಿರುದ್ಧ ದ ಭಾವನೆಗಳನ್ನು ಇಲ್ಲಿ ತಿಳಿಸುವುದು ಉಚಿತ. ಅದರ 
ಪ್ರಕಾರ-- 

(೧) ರಾಷ್ಟ್ರ )ಗಳ ಕುಲಕ್ಕೆ ಸೇರಿದ ರಾಷ್ಟ್ರ )ವಾವುದೂ ತನ್ನ ಪೌರಶಾಸನ 
ಗಳನ್ನು ಅಂತರರಾಷ್ಟ್ರೀಯ ನ್ಯಾಯಕ್ಕೆ ವಿರುದ್ಧ ವಾಗಿ ವಿಧಿಸುವುದಿಲ್ಲ ಮತ್ತು 
ವಿವರಿಸುವುದಿಲ್ಲ. 

(೨) ಪೌರನ್ಯಾಯದಲ್ಲಿನ ಹಲವು ಅ೦ತರರಾಷ್ಟ್ರಿ )₹ಯ ನ್ಯಾಯದ ಮೂಲತತ್ತ | 
ಗಳ ಅಭಾವವು, ಪೌರನ್ಯಾಯಾಲಯಗಳಿಂದ ಅಂಗೀಕೃತವಾದುವುಗಳೆಂದೇ ಭಾವಿಸ 
ಲೃಡಬೇಕು. 

(೩) ಶಾಸನದಲ್ಲಿ ಪ್ರತಿಯೊಂದನ್ನೂ ವಿಧಿಸುವುದು ಅಸಾಧ್ಯ. ಆದುದರಿಂದ 
ಹಲವು ವೇಳೆ ಕೆಲವು ಅ೦ತರರಾಷ್ಟ್ರಿ «ಯ ಹಕ್ಕು ಬಾಧ್ಯತೆಗಳನ್ನು ಪೌರಶಾಸನಗಳಲ್ಲಿ 
ವಿಧಿಸದಿದ್ದರೂ, ಪೌರನ್ಯಾಯಾಲಯಗಳು ಅವನ್ನು ಗೌರವಿಸಬೇಕು. 

ತ್ತಿ 

ಇನ್ನು ಅಂತರರಾಷ್ಟ್ರೀಯ ನ್ಯಾಯದ ಉತ್ಪತ್ತಿ ಮತ್ತು ಬೆಳವಣಿಗೆಗಳನ್ನು 
ವಿಚಾರಮಾಡೋಣ, ಒಂದು ನದಿಯ ಮೂಲ (Sur) ಅದರ ಕಾರಣ (0೩೬೬೦) 
ವಾಗಬೇಕಾದ ಅಗತ್ಯವೇನಿಲ್ಲ. ನ್ಯಾಯ ಭೂಮಿಯ ಮೇಲೆ ಕಟ್ಟಿಳೆಗಳೆಂಬ ನದಿಗಳು 
ಎಲ್ಲಿಂದ ಹರಿಯುವುವೋ ಅದೇ ಅವಕ್ಕೆ ಮೂಲಸ್ಥಾ ನವೆಂದೆನಿಸಿಕೊಳ್ಳುತ್ತದೆ. ಯಾವ 
ಐತಿಹಾಸಿಕ ಘಟನೆಯಿಂದ ವ್ಯವಹಾರ ನಿಯಮಗಳು ಉದ್ಭವಿಸುವುವೋ ಮತ್ತು 
ಶಾಸೆನಶಕ್ತಿಯನ್ನು ಪಡೆಯುವುವೋ, ಅದೇ ನ್ಯಾಯಮೂಲವೆಂದು ನಾವು ಹೇಳ 
ಬಹುದು. ಡಾ|| ಓಪನ್‌ಹೀಮನ ಪ್ರಕಾರ- 

(೧) ವ್ಯಕ್ತ ಸಮ್ಮತಿ (Express Consent)— ದರೆ ಅಂತರರಾಷ್ಟ್ರೀಯ 
ನಡತೆಗಳ ವಿಷಯದಲ್ಲಿ ಒಪ್ಪಂದವಾದ ನಂತರ ರಾಷ್ಟ್ರಗಳು ವ್ಯಕ್ತಪಡಿಸಿದ ಸಮ್ಮತಿ. 

(೨) ಮೌನ ಸಮ್ಮತಿ-(Tacit Consent) ವ್ಯವಹಾರಗಳಲ್ಲಿ ಫೆಲವು ಅಂತರ 
ರಾಷ್ಟ್ರೀಯ ನಿಯಮಗಳಿಗೆ ಅಧೀನರಾಗಿರುವುದರಿಂದ ಸೊಚಿತವಾದ ಸಮ್ಮತಿ. 

ಈ ಮೇಲ್ವಂಡವುಗಳು ಅಂತರರಾಷ್ಟ್ರೀಯ ನ್ಯಾಯದ ಎಂಡು ಉತ್ಪತ್ತಿ 
ಸ್ಥಾನಗಳು. 

ಸರ್ವಾನುಮತದಿಂದ ಅಂಗೀಕೃತವಾಗಿರುವ ಆರು ಮೂಲಸ್ಥಾನಗಳೆಂದರೆ (೧) 
ಸಂಪ್ರದಾಯಗಳು, (೨) ಒಪ್ಪಂದಗಳು, (೩) ಶಾಸನಗಳು, (೪) ನ್ಯಾಯಪೀಠಗಳ 


೩) 


ಅಂತರರಾಷಿ ಈ ಯ ನ್ಯಾಯಶಾಸ್ತ್ರದ ಮೂಲತತ್ತ ಗಳು ೯೩ 


(Tribunals) ತೀರ್ಪುಗಳು, (೫) ನ್ಯಾಯಶಾಸ್ತ್ರಜ್ಞರ ಗ್ರಂಥಗಳು, (೬) ಅಂತರ 
ರಾಷ್ಟ್ರಿಯ ಸೌಹಾರ್ದ (Comity). ಪ್ರತಿಯೊಬ್ಬ ಶಾಸ್ತ್ರಜ್ಞ ನೂ ಈ ಆರನ್ನು 
ಒಪ್ಪಿದರೂ, ಅವುಗಳ ಯಥಾಕ್ರಮದಲ್ಲಿ ಭಿನ್ನಾ ಭಿಪ್ರಾಯವಿದೆ. ಕೆಲವು ಬರಹಗಾರರು 
ಅಂತರರಾಷ್ಟ್ರೀಯ ಸೌಹಾರ್ದವನ್ನು ಮೂಲವಾಗಿ ಗಣಿಸುವುದಿಲ್ಲ. '` 
ಸಾಮಾನ್ಯವಾಗಿ ನ್ಯಾಯಶಾಸ್ತ್ರಕ್ಕೆ ಮೂಲಸಂಪ್ರದಾಯ (Custom) 
ಪ್ರಮುಖವಾಗಿ ಅ೦ತರರಾಷ್ಟ್ರಿ ಯ ನ್ಯಾಯಶಾಸ್ತ್ರಕ್ಕೆ ಫೆಲವು ಕಾರ್ಯಗಳ 
ನಿಸ್ಸಂದೇಹವಾದ ಮತ್ತು ಸಂತತವಾದ ಆಚರಣೆಯ ರೂಢಿ ಸಂಪ್ರದಾಯದ 
ಪೋಷಣೆಯಲ್ಲಿ ಬೆಳೆದು ಬಂದದ್ದಾದರೆ ಆಗ ಆ ಕಾರ್ಯಗಳು ಅಂತರರಾಷ್ಟ್ರೀಯ 
ನ್ಯಾಯದ ಪ್ರಕಾರ ಕರ್ತವ್ಯ ಅಥವಾ ಹಕ್ಕುಗಳಾಗುತ್ತವೆ. ಒಪ್ಪಂದಗಳಲ್ಲಿ ಮುಖ್ಯ 
ವಾದವು ನ್ಯಾಯನಿರ್ಮಾಪಕ ಒಪ್ಪಂದಗಳು. ಅವು ಆಚರಣೆಯಲ್ಲಿರುವ ಸಾಮಾನ್ಯ 
ರೀತಿಯ ಸಾಂಪ್ರದಾಯಕ ನಿಯಮಗಳನ್ನು ದೃಢಪಡಿಸುವುದು, ನಿರ್ದೇಶಿಸುವುದು 
ಅಥವಾ ತಿರಸ್ಕರಿಸುವುದು ಇವುಗಳನ್ನು ಮಾತ್ರವಲ್ಲದೆ ಭಾವೀ ಅಂತರರಾಸ್ಟ್ರಿ ಯ 
ನಡತೆಗಾಗಿ ಹೊಸದಾದ ಸಾಮಾನ್ಯ ನಿಯಮಗಳನ್ನು ನಿರ್ಧರಿಸುತ್ತವೆ. " ಅಂತರ 
ರಾಷ್ಟ್ರೀಯ ನ್ಯಾಯಕ್ಕೆ. ಸಂಪ್ರದಾಯವೇ ಮೂಲ. ಅಂತಹ ಸಂಪ್ರದಾಯಗಳಿಂದ 
ಬಲಯುತವಾದವುಗಳೇ ಒಪ್ಪಂದಗಳು” ಎಂದು ಓಪನ್‌ ಹೀಮನ ಅಭಿಪ್ರಾಯ. 
ಅಂತರರಾಷ್ಟ್ರಿ «ಯ ನ್ಯಾಯಾಲಯದ ಶಾಸನವು ಆ ನ್ಯಾಯಾಲಯದ ಕರ್ತವ್ಯವನ್ನು 
ನಿರೂಪಿಸುತ್ತಾ “ ಸಂಪ್ರದಾಯ, ಒಪ್ಪಂದಗಳ ಜೊತೆಗೆ, ನಾಗರಿಕರಾಷ್ಟ್ರ)ಗಳಿಂದ 
ಅಂಗೀಕೃತವಾಗಿರುವ ನ್ಯಾಯಶಾಸ್ತ್ರದ ಸಾಮಾನ್ಯ ಮೂಲತತ್ತ ೨ಗಳನ್ನು ” ಅನುಸ 
ರಿಸುವಂತೆ ಕಟ್ಟುಮಾಡಿತು. ಈ ಸಂದರ್ಭದಲ್ಲಿ ಅಂತರರಾಷ್ಟ್ರಿ «ಯ ಮಧ್ಯಸ್ಥ ನ್ಯಾಯ 
ಪೀಠಗಳ (Arbitral Tribunals) ಸ್ಥಾಪನೆಯು ಅತಿ ಮುಖ್ಯವಾದುದು. ಸ್ವಾರಕ್ಟೆನ್‌ 
ಬರ್ಗರನು ""ನ್ಯಾಯಪೀತಗಳ ತೀರ್ಪುಗಳು ಸಹಾಯಕವಾದ ಮತ್ತು ಸರೋಕ್ಸ್‌ ವಾದ 
ಮೂಲಕಾರಣಗಳು'' ಎಂದು ತಿಳಿಸುತ್ತಾನೆ. ಪೌರ ನ್ಯಾಯಾಲಯಗಳ ಕಾರ್ಯ 
KA ಆತ್ರ ರಾಷ್ಟ್ರ ದ ವಲ್ಲೆ ಗಳಿಗೆ ಪರಿಮಿತವಾಗಿದ್ದರೂ, ಅವು ಅಂತರರಾಷ್ಟಿ «ಯ 
ನೀತಿನಿಯಮಗಳನ್ನು ನಿಷ್ಪಕ್ಷಪಾತವಾಗಿ ವ್ಯಕ್ತಪಡಿಸುತ್ತವೆ. ಆದುದರಿಂದಲೇ 
ಅವು ಅಂತರರಾಷ್ಟ್ರೀಯ. ನ್ಯಾಯದ ಸರಿಯಾದ ಶಾಸನಾರ್ಹತೆಯ ನಿರೂಪಣೆ 
ಯಲ್ಲಿ ಅತಿ ಪ್ರಾಮುಖ್ಯವಾದುವು. ಓಪನ್‌ಹೀಮನನ್ನು ಬಿಟ್ಟು, ಫೆನ್ಟಿಕ್‌, ವಿಲ್ಸನ್‌, 
ಟಕರ್‌, ಸ್ವಾಕ್ಟೆನ್‌ಬರ್ಗರ್‌, ಹೈಡ್‌, ಸ್ಟಾರ್ಕ್‌, ಬ್ರೈರ್ಲಿ, ಜೆಸ್ಸೂಪ್‌ ಎಲ್ಲರೂ ನ್ಯಾಯ 
ಶಾಸ್ತ್ರಜ್ಞರ ಬರಹಗಳನ್ನು ಪ್ರಮುಖವಾದ ಮೂಲಕಾರಣವಾಗಿ ಪರಿಗಣಿಸುತ್ತಾರೆ. 
ಆದರೆ ಅವು “ ನ್ಯಾಯಾಲಯಗಳ. ಕಾರ್ಯಾಚರಣೆಗಳನ್ನು ಕುಂದಿಸುತ್ತದೆಯೆಂದೂ; 


7 


೯೮ ಪೃಬುದ ಕರ್ಣಾಟಕ 
ಅ 


ಆದುದರಿಂದ ಅದನ್ನು ನಾವು ಅಂತರರಾಷ್ಟ್ರೀಯ ನ್ಯಾಯದ ಸಾಕ್ಷಿಯಾಗಿ. 
ಪರಿಗಣಿಸಬಹುದೇ ' ವಿನಾ, ಮೂಲಕಾರಣವಾಗಲ್ಲ'' ಎಂದು _ಓಪನ್‌ಹೀಮನ 
ಅಭಿಪ್ರಾಯ. ನ್ಯಾಯಶಾಸ್ತ್ರ ಪಾರಂಗತರ ಬರಹಗಳು ನ್ಯಾಯಾಧೀಶರ ತೀರ್ಪಿನ 
ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಆದುದರಿಂದ ಅಂತಹ ಬರವಣಿಗೆಗಳೂ 
ಅಂತರರಾಷ್ಟ್ರಿ ಯ ನ್ಯಾಯಕ್ಕೆ. ಪ್ರಮುಖವಾದ ಮೂಲಗಳು ಎಂದು ಮಿಕ್ಕುವರ 
ವಾದ. ಕೊನೆಯದಾಗಿ ಅಂತರರಾಷ್ಟ್ರಿ «ಯ ಸೌಹಾರ್ದ ಹೇಗೆ ಮೂಲಕಾರಣ 
ವೆಂಬುದನ್ನು ತಿಳಿಯೋಣ. ಪರರಾಷ್ಟ್ರ)ಗಳಲ್ಲಿ ಒಂದು ರಾಷ್ಟ್ರದ ರಾಯಭಾರಿಗೆ 
ಸಲ್ಲಿಸತಕ್ಕ ಮನ್ನಣೆ ಗೌರವಗಳು, ರಾಷ ಸ ಗಳ ಪರಸ್ಪರ ವಿನಯ, ಅನುಕೂಲ ಮತ್ತು 
ಸದ್ಭಾವದ ನಿಯಮಗಳು, ಅಂತರರಾಷ್ಟ್ರಿ ನಯ ಸೌಹಾರ್ದದಿಂದ ಅನುಗ್ರಹಿಸ 
ಲೃಟ್ಟಿವುಗಳೇ ವಿನಾ ಅಂತರರಾಷ್ಟ್ರೀಯ ನ್ಯಾಯದಿಂದಲ್ಲ. ಅಮೆರಿಕಾ ಸಂಯುಕ್ತ 
ಸಂಸ್ಥಾನದ ಮತ್ತು ಇತರ ಅಮೆರಿಕದ ರಾಷ್ಟ್ರಗಳ ನ್ಯಾಯಾಲಯಗಳೆಲ್ಲವೂ, 
ಅಂತರರಾಷ್ಟ್ರಿ )ಓಯ ಸೌಹಾರ್ದ ನಿಯಮಗಳಿಗೇ ಬೆಲೆಕೊಡುತ್ತವೆ. ಆದರೆ ಇಂಗ್ಲೆ ೦ಡ್‌ 
ಹಾಗಲ್ಲ. ಆದುದರಿಂದ ಕಾರ್ಯಕ್ಷೆ €ತ್ರಗಳಲ್ಲಿ' ಅದರ ಪ್ರಭಾವವನ್ನು ಕಂಡ 
ಮೇಲಂತೂ ಸೌಹಾರ್ದ ನಿಯಮಗಳು ಅಗತ್ಯವಾದ ಮೂಲಕಾರಣಗಳೆಂದು 
ಧೈರ್ಯವಾಗಿ ಹೇಳಬಹುದು. 
೪ 

ಅ೦ತರರಾಷ್ಟ್ರಿ ಯ ನ್ಯಾಯದ ಅಭಿವೃದ್ಧಿಯು ಗಮನೀಯವಾದುದು. ಅದು 
ಹುಟ್ಟಿ ದಾಗಿನಿಂದ ಇಂದಿನ ವರೆಗೆ ಅದರ ಭೆಳವಣಿಗೆ, ಪರಿವರ್ತನೆಗಳು ಬಹಳ ವಿಚಿತ್ರ 
ವಾಗಿದೆ. ಡಾ|| ಓಪನ್‌ಹೀಮನು ಅಂತರರಾಷ್ಟ್ರೀಯ ನ್ಯಾಯದ ಬೆಳವಣಿಗೆಯನ್ನು 
ಪ್ರಶೃತಿವಾದಿ (Naturalist) ಹ್ಯೂಗೋ ಗ್ರೋಷಸ್‌ಗಿಂತ ಮುಂಚೆ ಮತ್ತು ನಂತರ 
ಹೀಗಿತ್ತೆಂದು ಎರಡು ಭಾಗಗಳಾಗಿ ವಿಂಗಡಿಸುತ್ತಾನೆ: ಮಿಕ್ಕುವರಾರೂ ಆ ರೀತಿಯ 
ವಿಭಾಗವನ್ನು ಮಾಡುವುದಿಲ್ಲ. ಆದರೆ ಯಾರೂ ಆ ವಿಭಾಗವನ್ನು ವಿರೋಧಿಸಿಯೂ 
ಇಲ್ಲ. 

ಗ್ರೋಷಸ್ಸ: ನು ಹುಟ್ಟುವುದಸ್ಥೆ ಮುಂಜೆ ಅ೦ತರರಾಷ್ಟ್ರಿ ಯ ನ್ಯಾಯದ 
ಬೆಳವಣಿಗೆ ಹೇಗಿತ್ತೆಂದು ವಿಚಾರಮಾಡಿದಲ್ಲಿ ಹಲವಾರು ಪುರಾತನ ರಾಷ್ಟ್ರಗಳು 
ನಮ್ಮ ದೃಷ್ಟಿ ಪಥದಲ್ಲಿ ಕಂಡುಬರುತ್ತವೆ. ಆ ರಾಷ್ಟ್ರಗಳು ವಿನಿದೊದ್ದೇಶಗಳು, 
ಸಂಸ್ಕೃತಿ, ನಾಗರಿಕತೆ ಮತ್ತು ಮತಗಳುಳ್ಳವುಗಳಾಗಿದ್ದ ರೂ ತಮ್ಮ ಹೊರಗಣ 
ವ್ಯವಹಾರಗಳಲ್ಲಿ ಯುದ್ಧ ಒಪ್ಪಂದಗಳು, ಯುದ್ಧ ಕೈದಿಗಳು ಮತ್ತು ರಾಜಕೀಯ 
ಕೈದಿಗಳ ವಿಷಯವಾಗಿ ಕೆಲವು ನೀತಿನಿಯಮಗಳನ್ನು ಅನುಸರಿಸುತ್ತಿದ್ದ ವು. ಈ 


ಅಂತರರಾಸ್ಟ್ರಿ ಯ ನ್ಯಾಯಶಾಸ್ತ್ರದ ಮೂಲತತ್ತ ಗಳು ೯೯ 


ನಿಯಮಗಳೆಲ್ಲವೂ ದೈವರಕ್ಷಣೆಯಲ್ಲಿವೆಯೆಂದು ಅವು ಭಾವಿಸಿದ್ದವು. ಅಂತಹ 
ನಿಯಮಗಳನ್ನು ಉಲ್ಲಂಘಿಸಿದವರು ತೀವ್ರವಾದ ಪ್ರಾಯ ತ್ಚಿತ್ತಗಳಿಗೆ :ಗುರಿಯಾಗ, 
ಬೇಕಾಗಿದ್ದಿ ತು. ಆ ರಾಷ್ಟ್ರ )ಗಳಲ್ಲಿ ಮುಖ್ಯವಾದುವು ಪುರಾತನ ಯೆಹೂದ್ಯ. 
ಗ್ರೀಕ್‌, ಕೋಮ್‌, ಚೀಣಾ ಮತ್ತು ಭಾರತ ರಾಷ್ಟ್ರ ಗಳು. 

ನಾವು ಸ್ಥೂಲವಾಗಿ ಪರಿಶೀಲಿಸಿದರೆ, ಅ೦ತರರಾಷ್ಟ್ರಿ ಯ ನ್ಯಾಯದ ಇತಿ 
ಹಾಸವು ಮಾನವನ ಇತಿಹಾಸದೊಂದಿಗೆ ಸಮಾನಾದಿಯಾಗಿದೆ. ವಿಶ್ವದ ಇತಿಹಾಸ. 
ದಲ್ಲೇ ಮೊದಲನೆಯ ಒಪ್ಪಂದವೆಂದರೆ ಕ್ರಿ.ಪೂ. ೪೦೦೦ ವರ್ಷಗಳ ಹಿಂದೆ 
ಮೆಸಪೊಟಾಮಿಯದ ಲಾಗಾಷ್‌ ನಗರ ರಾಷ್ಟ್ರದ ಇಯನೇಟಂನಿಗೂ ಮತ್ತು 
ಇನ್ನೊಂದು ನಗರ ರಾಷ್ಟ್ರವಾದ " ಉಮ್ಮಾ 'ದ ಜನಗಳಿಗೂ ನಡೆದುದು. ಪುರಾತನ 
ಗ್ರೀಸ್‌ ದೇಶವು, ಮಾಯಾಗೋಳದಲ್ಲಿರುವಂತೆ, ಅಂತರರಾಷ್ಟ್ರಿ ಯ ನ್ಯಾಯ 
ದಂತಿರುವ, ಶೀಘ್ರವಾಗಿ ನಶಿಸಿಹೋಗುತ್ತಿರುವ ಸೂಕ್ಷ ಶ್ರ ಸೈರೂಪವೊಂದನ್ನು 
ಪ್ರದರ್ಶಿಸುತ್ತದೆ. ಪ್ರಕೃತಿನಿಯಮದ (Natural Law) ಮೂಲಭಾವನೆಗಳು. 
ಗ್ರೀಸ್‌ ದೇಶದಲ್ಲಿ ಮೂಡಿದ್ದವು. ಇದಕ್ಕಾಗಿ ನಾವು ಆ ರಾಷ್ಟ್ರಕ್ಕೆ ಚಿರಯಣಿಗಳು. 
ರೋಮನರ ಉಜ್ವಲ ವಿಚಾರಶಕ್ತಿ ಈ ಭಾವಗಳಿಗೆ ತಮ್ಮ ನ್ಯಾಯವ್ಯವಹಾರದ 
ಮೂಲತತ್ತ ಗಳಾದ "ರಾಷ್ಟ್ರ ಗಳ ನ್ಯಾಯ' (Law of Nations or Jus Gentium) 
ಮತ್ತು " ಧರ್ಮಯುದ್ಧ' (Bm ]ustum)ಗಳನ್ನು ಸೇರಿಸಿತು. ಪುರಾತನ ಕಾಲ 
ದಲ್ಲಿಯೂ ಒಪ್ಪಂದಗಳು ಆಚರಣೆಯಲ್ಲಿದ್ದವು. ಆದರೆ ಅವು ರೋಮನರ ಆಳ್ವಿಕೆಯಲ್ಲಿ 
ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರಲಿಲ್ಲ. ಗ್ರೋಷಸ್ಸ ನ ಅತಿ ಮುಖ್ಯವಾದ 
ಕಾಣಿಕೆಯೆಂದರೆ ಅವನು ಬರೆದ “ ಶಾಂತಿ ಮತ್ತು ಯುದ್ಧ ಕೈ ಸಂಬಂಧಿಸಿದ ನ್ಯಾಯ 
ಶಾಸ್ತ್ರ” (ರೀ jure belli ac pacis 1011) ಎಂಬ ಗ್ರಂಥ. ಆ ಗ್ರಂಥ ಅಂದಿನ ಯುಗ 
ದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡಿತು. ಅಂದಿನ ಅ೦ತರರಾಷ್ಟ್ರಿ ಯ 
ನ್ಯಾಯದ ಮೂಲತತ್ತ ಗಳಿಗೆ ಆಧುನಿಕವಾದ ಮೆರಗನ್ನು ಕೊಟ್ಟಿತು. ಅದರ ಫಲವಾಗಿ 
ಮತೀಯ ಶಾಸನಗಳಿಂದ (Reliiಂus Laws) ಬೇರೆಯಾದ, ಸಂಥಾತೀತವಾದ, 
ಮಾನವನಲ್ಲಿ ನೀತಿಧರ್ಮಗಳಿಗನುಸಾರವಾದ, ಕ್ರೈಸ್ತನೀತಿ ಮತ್ತು ಧರ್ಮಗಳನ್ನು 
ಇನ್ನೂ ತನ್ನಲ್ಲುಳ್ಳ ಒಂದು' ಹೊಸೆ ರೂಪವನ್ನು ಅಂತರರಾಷ್ಟ್ರೀಯ ನ್ಯಾಯ 
ತಾಳಿತು. ಹದಿನೆಂಟನೆಯ ಶತಮಾನದ ಶಾಂತ ವಾತಾವರಣ ಅದರ ಬೆಳವಣಿಗೆಯನ್ನು 
ಪ್ರೋತ್ಸಾಹಿಸಿತು. ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಅಂತರ 
ರಾಷ್ಟ್ರ ಯ ನ್ಯಾಯಪುಷ್ಪವು ವಿಕಸಿತವಾಯಿತು. ಹತ್ತೊಂಬತ್ತನೆಯ ಶತಮಾನದ 
ವರೆಗೆ ಅದು ತತ್ತ್ವರೂಪದಲ್ಲಿತ್ತೇ ವಿನಾ ರಾಷ್ಟ್ರ )ಗಳು ಅದನ್ನು ಅನುಷ್ಠಾನಕ್ಕೆ 


೧೦೦ ಪೃಬುದ್ದ ಕರ್ಣಾಟಕ 
KS 


ತಂದಿರಲಿಲ್ಲ. ಆ ಕಾಲದಲ್ಲಿ ಅಂತರರಾಷ್ಟ್ರೀಯ ನ್ಯಾಯವಿಜ್ಞಾ ನವು ತನ್ನ 
ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದ್ದ ರೂ, ರಾಷ್ಟ್ರ ಗಳು ಅದನ್ನು 
ಅನುಷ್ಠಾನಕ್ಕೆ ತಂದುದರ ಫಲವಾಗಿ ಅದು ಇಮ್ಮಡಿಯಾಗಿ ವೃದ್ಧಿ ಹೊಂದಿ, ಎಲ್ಲೆ ಡೆ 
ಯಲ್ಲಿಯೂ ಹರಡಿ, ಒಂದು ನವಯುಗವನ್ನೇ ಉದ್ಭಾಟಿಸಿದರೆ ಆಶ್ಚರ್ಯವೇನಿಲ್ಲ. ಆ 
ಕೆ (ತದಲ್ಲಿ ಅಭಿವೃದ್ಧಿ ಹೊಂದಲು ಸಹಾಯಕವಾದ ಅತಿ ಮುಖ್ಯ ಸಾಧನೆಗಳೆಂದರೆ 
“ಬಹು ರಾಷ್ಟ್ರ ಯ ಒಪ್ಪಂದಗಳು” (Multilateral Treaties). ಅ೦ತಹ ಒಪ್ಪಂದ 
ಗಳಲ್ಲನೇಕವು ಫಲಕಾರಿಯಾಗದಿರಲು ಅವಕ್ಕೆ ಸಹಿಹಾಕಿದ ರಾಷ್ಟ್ರ ಗಳು ಮುಖ್ಯ 
ವಲ್ಲದಿರುವುದು ಇಲ್ಲವೇ ರಾಷ್ಟ ಗಳು ಅಲ್ಪಸಂಖ್ಯೆಯಲ್ಲಿ ಸೇರಿರುವುದೇ ಕಾರಣ 
ವಾಯಿತು. ನಂತರ ರಚಿತವಾದ “ರಾಷ್ಟ್ರ ಗಳ ಸಂಘ” (League of Nations) 
ಅಪಜಯ ಮತ್ತು ಸಧ್ಯದಲ್ಲಿ ರಚಿತವಾಗಿರುವ “ ವಿಶ್ವಸೆಂಸ್ಥೆ”'ಗೆ (United Nations) 
ಅಪಜಯ ಒದಗಬಹುದಾದರೂ, “ಆ ಕ್ಲೇತ್ರದಲ್ಲಿ ಮುನ್ನುಗ್ಗಿ ಧ್ಯೇಯಸಾಧನೆ 
ಮಾಡಬೇಕೆಂಬ ಆಶಾಭಾವನೆ ಜನಗಳಲ್ಲಿರುವುದು ಚೆನ್ನಾಗಿ ವ್ಯಕ್ತವಾಗುತ್ತಿದೆ. 
ಮಾನವ ಜನಾಂಗವೇನೋ ಅಂತ್ಯದಲ್ಲಿ ಅಂತರರಾಷ್ಟ್ರೀಯ ನ್ಯಾಯದ ಇನ್ನೂ 
ಸ್ಕಿರವಾದ ಭವ್ಯ ಭವನವೊಂದರ ನಿರ್ಮಾಣದಲ್ಲಿ ಪಣತೊಟ್ಟಿರುವುದು ಭಾಸೆವಾಗುತ್ತದೆ. 
“ ಸದಾ ಸೇಡನ್ನೆ € ಬಯಸುವ ಮತ್ತು ಸೆತ್ಕಾರ್ಯವನ್ನೆ € ಸಾಧಿಸುವ” ಅಣು 
ಆಸ್ಫೋೋಟಿಕಗಳು ಆ ಶಕ್ತಿಯ ಅಂಶವಾಗಬಹುದೆಂದು ತೋರುತ್ತದೆ ಎಂದು ಆರ್ಥರ್‌ 
ನಸ್‌ಬಾಂ ತನ್ನ ಗ್ರಂಥದಲ್ಲಿ ತಿಳಿಸುತ್ತಾನೆ. 
; ೫ ಕ 

ಪ್ರಾಚೀನ ರಾಷ್ಟ್ರ ಗಳು ತಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಅನುಸರಿಸುತ್ತಿದ್ದ 
ನೀತಿಪದ್ಧ ತಿಗಳನ್ನು ಕೂಲಂಕಷವಾಗಿ: ಪರಿಶೀಲಿಸೋಣ. ಅತಿ ಪುರಾತನ ರಾಷ್ಟ್ರ 
ವಾದ ಇರಾಕ್ಟಾಯಿಸ್‌ನಲ್ಲಿ ತಮ್ಮ ಕೈದಿಗಳನ್ನು ತಾವೇ ತಿನ್ನು ತ್ತಿದ್ದರು. ಮಾಂಟೀ 
ಸ್ವನು ಅಂತಹ ರಾಷ್ಟ್ರ ದಲ್ಲೂ: ಅ೦ತರರಾಷ್ಟ್ರಿ «ಯ ನ್ಯಾಯವಿತ್ತೆಂದು ಒತ್ತಿ 
ಹೇಳುತ್ತಾನೆ. ಇರಾಕ್ವಾಯಿಸ್‌ನ ಜನಗಳಲ್ಲಿ ಪರದೇಶೀಯನೆಂದರೆ ಶತ್ರುವೆಂದೇ 
ಭಾವನೆ. ಅಂತಹ ಇರಾಕ್ಟಾಯಿನರೂ ರಾಯಭಾರಪದ್ಧ ತಿಯನ್ನಿ ಟ್ಟುಕೊಂಡು ಯುದ್ಧ 
ದಲ್ಲಿ ಅಶಕ್ಕರನ್ನೂ ಅಸಹಾಯರನ್ನೂ ಬಿಟ್ಟು ಬಿಡುತ್ತಿದ್ದರು ಎಂದು. ಮಾಂಜೇಸ್ಟ್‌ 
ಹೇಳುತ್ತಾನೆ. ಅಂದಿನ ಕಾಲದ ಮಾನವನ ಮನಸ್ಸಿನಲ್ಲಿ ಅಂತರರಾಷ್ಟ್ರಿ «ಯ ನ್ಯಾಯದ 
ಮೂಲತತ್ತ ಗಳು ಸ್ವಾಭಾವಿಕವಾಗಿಯೇ ಹುದುಗಿದ್ದವು ಎಂಬ ಮಾಂಟೇಸ್ವನ 
ವಾದವನ್ನು ನಸ್‌ಬಾಂ ಒಪ್ಪುವುದಿಲ್ಲ. ಪ್ರಾಚೀನ ಅಂತರ್ದೇಶೀಯ ಒಪ್ಪಂದಗಳಿಗೆ 
ದೇವತೆಗಳೇ ಸಾಕ್ಸಿ ಗಳು. ನಾವು ಹಿಂದೆ ತಿಳಿಸಿದ ಮೆಸಪೊಟಾಮಿಯದ ಒಪ್ಪಂದವು 


1 


ಅಂತರರಾಸಿ ಯ ನ್ಯಾಯಶಾ ಸ್ರದ ಮೂಲತತ್ತ ಗಳು ೧೦೧ 


ಅದೇ ರೀತಿ ನಡೆದಿತ್ತು. ಆ ಒಪ್ಪಂದ ಸುಮೇರಿಯದ ದೇವತೆಗಳನ್ನು ಸಾಕ್ಸಿ ಯಾಗಿಟ್ಟು. 
ನಿಯಮೋಲ್ಲಂಘನೆ ಮಾಡಿದವರು ಆ ದೇವತೆಗಳ ಕ್ರೋಧಾಗ್ನಿಗೆ ತುತ್ತಾಗುವರೆಂಬ 
ನಂಬಿಕೆ ಆಗಿನ ಜನರಲ್ಲಿತ್ತು. ಕ್ರಿ.ಪೂ. ೨೦೦೦ ವರ್ಷಗಳ ಹಿಂದೆ ಈಜಿಪ್ಟಿನವರಿಗೂ 
ಮತ್ತು ಹಿಟ್ಟಿ ಟ್‌ ಜನಾಂಗದವರಿಗೂ ಇದೇ ರೀತಿ ಒಪ್ಪಂದಗಳಾದವು. 
ಅಂತರರಾಷ್ಟ್ರಿ «ಯ ನ್ಯಾಯದ ಇತಿಹಾಸಕ್ಕೇ ಅತಿ ಪ್ರಮುಖವಾದ ಕಾಣಿಕೆ 
ಯೆಂದರೆ ಯೆಹೂದ್ಯರದು. ಅವರ "ಉದಾ ರಕನ ಧ್ಯೇಯಗಳು” (Messianic 
166819) ಅವರ ಪಾತ್ರವನ್ನು ಸಮರ್ಥಿಸುತ್ತವೆ. ತಮ್ಮ ಪೌರನ್ಯಾಯ ನಿರೂಪಣೆ 
ಯಲ್ಲಿ ಈ ಧ್ಯೇಯಗಳಿಗೆ ಮನ್ನ ಣೆಯಿತ್ತರು. ಉದಾಹರಣೆಗೆ “ ಒಂದು ರಾಷ್ಟ್ರ) 
ಮತ್ತೊಂದು ರಾಷ್ಟ್ರ )ದ ಮೇಲೆ ಶತ್ರಿಯನ್ವೆ ತ್ವದಿರಲಿ. ಇನ್ನು ಮುಂದೆ ಅವು 
ಕಲಯುವುದೂ ಬೇಡ”, “ ಪರಕೀಯರನ್ನು ವಿಶ್ವಾಸದಿಂದ ಕಾಣಿರಿ, ಏಕೆಂದರೆ 
ನೀವೇ ಈಜಿಪ್ಟ್‌ ದೇಶದಲ್ಲಿ ಪರಕೀಯರಾಗಿದ್ದಿರಿ”', “ ನಿನ್ನ ಸ್ವದೇಶೀಯನಿಗೆ ಯಾವ 
ಕಾಯಿದೆಯೊ, ಅದೇ ಪರದೇಶೀಯನಿಗೂ ಇರಲಿ. ಭೇದಭಾವ ಬೇಡ'' ಮುಂತಾದ 
: ತತ್ತ್ವಗಳು ಯೆಹೂದ್ಯರ ವ್ಯವಹಾರಗಳ ಮೇಲೆ ಪ್ರಬಲವಾದ ಪ್ರಭಾವವನ್ನು 
ಬೀರಿದವು. ಅಂತರರಾಷ್ಟ್ರಿ «ಯ ದೃಷ್ಟಿಯಿಂದ ಇದು ಮುಖ್ಯವಾದದ್ದು. ಯೆಹೂ 
ದ್ಯರು ಏಕದೇವತಾರಾಧಕರು. ಅವರ ನೈತಿಕಮಟ್ಟಿ ನೆರೆಹೊರೆ ವಿಧರ್ಮಿ ರಾಷ್ಟ್ರ ಕೆ 
ಗಳದಕ್ಕಿಂತಲೂ ಉನ್ನ ತವಾದುದು. ವಾಣಿಜ್ಯ ಅವರ ವೃತ್ತಿಯಾದುದರಿಂದ 
ವಿದೇಶಿಯರೊಡನೆ ಅಗತ್ಯವಾಗಿ ವ್ಯವಹರಿಸಬೇಕಾಗಿತ್ತು. ಅವರು ಬಹುದೇವತಾ 
ರಾಧಕರ ಆಜನ್ಮವಿರೋಧಿಗಳು. ಯುದ್ಧದಲ್ಲಾದರೋ ಅತ್ಯಂತ ಕ್ರೂರಿಗಳು. ಮಿತ್ರ 
ರಾಷ್ಟ್ರ ಗಳೊಡನೆ ಸೆಂಬಂಧವನ್ನಿ. ಟ್ಟುಕೊಂಡಿದ್ದರೇ ವಿನಾ ಬಾಕಿಯವರೊಡನಲ್ಲ. 
' ರಾಯಭಾರಿಗಳನ್ನು ಕಂಡರೆ ಪೂಜ್ಯಭಾವ ಮತ್ತು, ಒಪ್ಪಂದಗಳನ್ನು ನಿಯಮಾನು 
ಸಾರವಾಗಿ ಆಚರಿಸುವುದು ಅವರಲ್ಲಿ ವಾಡಿಕೆಯಲ್ಲಿತ್ತು. ದಾಸ್ಯಪದ್ಧ ತಿ ಆಚರಣೆ 
ಯಲ್ಲಿದ್ದರೂ ದಾಸರನ್ನು ಕಂಡರೆ ಮಿಕ್ಳವರಷ್ಟು ಸ್ರೂರಿಗಳಾಗಿರಲಿಲ್ಲ. ಇಷ್ಟೆಲ್ಲಾ 
ನೋಡಿದರೆ ಭಾವೀ ಜಗತ್ತಿನಲ್ಲಿ ವಿಶ್ವರಾಷ್ಟ್ರ ಗಳ ಶಾಂತಿಯುತ ಒಕ್ಕೂಟಿವೊಂದರ 
ಛಾಯೆಯನ್ನು ಗುರುತಿಸಿದ್ದರೆಂದು ಹೇಳಬಹುದು. ಈ ಧ್ಯೇಯವನ್ನು ಕಾರ್ಯ 
ರೂಪಕ್ಕೆ ತರದಿದ್ದರೂ, ಅದು ಅವರಲ್ಲೇ ಬೇರೂರಿತ್ಕೆ೦ದು ಖಚಿತವಾಗಿ ಹೇಳಬಹುದು. 
ನಾವು ಇನ್ನು ಅಂತರರಾಷ್ಟ್ರೀಯ ನ್ಯಾಯಕ್ಕೆ ಭಾರತದ ಕಾಣಿಕೆ ಏನು 
ಎಂಬುದನ್ನು ಪರಿಶೀಲಿಸೋಣ. ಪರಿಶೀಲಿಸುವ ಮುನ್ನ ಪ್ರಾಚೀನ ಭಾರತದ ವಿಷಯ. 
ವಾಗಿ ಪಾಶ್ಚಿ ಮಾತ್ಯ ಅಂತರರಾಷ್ಟ್ರಿ «ಯ ನ್ಯಾಯದ ಬರಹಗಾರರ ಅಭಿಪ್ರಾಯ 
ಗಳನ್ನು ತಿಳಿಸಿ ನಂತರ ಅವುಗಳ ಬೆಲೆಯನ್ನು. ನಿರ್ಧರಿಸುವುದು ಯುಕ್ತವಾದುದು. 


“ 





“೧೦೨: '“ ಪ್ರಬುದ್ಧ ಕರ್ಣಾಟಕ 


ಫೆನ್ಟಿಕ್‌, ಹಾಲ್‌, ಹ್ಯೂಗ್ಸ್‌ ಮುಂತಾದ ಬರಹಗಾರರು ಪಾ ಪ್ರಾಚೀನ ಭಾರತದಲ್ಲಿ 
RR ಸಯ ನ್ಯಾಯದ ಇರುವಿಕೆಯನ್ನೆ ನ್ನೇ ಒಪ್ಪುವುದಿಲ್ಲ. “ ಮನುಧರ್ಮ 
ಶಾಸ್ತ್ರ ಯುದ್ಧ ಕಾಲದಲ್ಲಿ ಅನುಸರಿಸಬೇಕಾದ ತವು ನೀತಿಧರ್ಮಗಳನ್ನು ವಿವರಿಸು 
ವುದೇ ವಿನಾ "ವು ನಿಯಮಗಳಲ್ಲ'' ಎಂದು ಅಭಿಪ್ರಾಯಪಡುತ್ತಾ ರೆ. "ಯುದ್ಧಕ್ಕೆ 
ಸಂಬಂಧಿಸಿದ ನ್ಯಾಯಶಾಸ್ತ್ರ ವೆಲ್ಲಾ “ ಅಂತರ್ಭಾರತೀಯ ಕಲಹ ಗಳಿಗೆ ಸೆಂಬಂಧಿ 
ಸಿದುದೇ ವಿನಾ “ಅಂತರ್ಜೇಶೀಯ, ಯುದ್ಧ''ಗಳಿಗಲ್ಲ. ಇಷ್ಟಲ್ಲದೆ ನಸ *ಬಾಂ ಮುಂದು 
ವರೆಯುತ್ತಾ “ ಭಾರತೀಯ ಸಮರದಲ್ಲಿ ಪಾಲಿಸಬೇಕೆನ್ನು ದ ಭಾರತೀಯ ನಿಯಮ 
ಗಳನ್ನು ಕಾರ್ಯರೂಪಕ್ಕೆ ತರಲು ಸರಿಯಾದ ನ್ಯಾಯರಕ್ಷ ಣೆಯೇ ಇಲ್ಲ, ಅಂದರೆ 
ನಿಯಮೋಲ್ಲಂಘನೆ ಮಾಡಿದವರನ್ನು ಶಿಕ್ಷಿಸಲು ಒಂದು ಉನ್ನ ತವಾದ ನ್ಯಾಯರಕ್ಕಿತ 
ವ್ಯವಧಾನವೇ ಇಲ್ಲ'' ಎಂದು ತಿಳಿಸುತ್ತಾನೆ. ಮೇಲ್ಕಂಡ ಅಂಶಗಳನ್ನು ಯೋಜಿಸಿ 
ದರೆ ನಮಗೆ ಕೆಲವು ವಿಷಯಗಳು ಗೋಚರವಾಗುತ್ತವೆ. ಮೊದಲನೆ 'ಯದಾಗಿ 
ಪಾಶ್ಚಿ ಮಾತ್ಯರ ದೃಷ್ಟಿಯಲ್ಲಿ ಭಾರತದಲ್ಲಿ ರಾಷ್ಟ್ರ ಗಳೇ ಇರಲಿಲ್ಲ. ಎರಡನೆಯದಾಗಿ 
"ಅವರ ಧರ್ಮಶಾಸ್ತ್ರಗಳಿಗೆ ಪೌರನ್ಯಾಯದಷ್ಟು ಶಕ್ತಿ ಇಲ್ಲವೆಂದೂ, ಆದುದರಿಂದ 
“ಅವು ಕೇವಲ ಬೋಧನೆಗಳೇ ವಿನಾ ಸ್ವೇಚ್ಛಾ ಪ್ರವೃತ್ತಿಯನ್ನು ತುಳಿದಾಳುವ ಶಕ್ತಿ 
'ಧರ್ಮಶಾಸ್ತ್ರಗಳಿಗಿಲ್ಲ ಎಂದು ತಿಳಿದುದು. ಪ್ರತಿಯೊಬ್ಬ ರಿಗೂ ಬೇಕೆಬೇರೆಯಾಗಿ 
"ಉತ್ತ ತ್ವರಗಳನ್ನು ಕೊಡುವುದರ ಬದಲು, ಒ ಟನ ಪಾ ಚೀನ ಭಾರತ ಹೇಗಿತ್ತೆಂದು 
“ವಿವರಿಸಿದರೆ ಪಾಶಿ ಮಾತೃ ಬರಹಗಾರರ ಸಂಶಯ ನಿವಾರಣೆಯಾಗುತ್ತದೆ. 
ಭಾರತದ ಅಂತರರಾಷಿ, ಯ ನ್ಯಾಯಕ್ಕೆ ಧರ್ಮವೇ ಅಡಿಗಲ್ಲು. ಧರ್ಮವೇ 
ಸಮಾಜದ ವ್ಯಕ್ತಿಗಳ ಪರಸ್ಸ ರ ವ್ಯವಹಾರಗಳನ್ನು ಗೊತ್ತುಮಾಡುತ್ತಿತ್ತು. : ಆದುದ 
ರಿಂದ ರಾಷ್ಟ್ರ ಗಳೂ ಜತೆಯೂ ಸಂಘಟನಾಶಕ್ತಿಯುತವಾದ Me ಧರ್ಮಕ್ಕೆ 
se “ಧರ್ಮಕ್ಕೆ WS ಅದರ ಪುನರುದ್ಧಾರಕ್ಕಾಗಿ ಪುನಃ 
ಅವತರಿಸುವೆನು '' ಎಂಬ ಗೀತೆಯಲ್ಲಿನ ಕೃಷ್ಣ ವಾಕ್ಯ, ಧರ್ಮಕ್ಕೆ ನಮ್ಮ ದೇಶದಲ್ಲಿ 
ಪ್ರಾಚೀನಕಾಲದಿಂದಲೂ ಯಾವ ಸ್ಥಾನವೆಂದು ತಿಳಿಸುತ್ತದೆ. ಅಧರ್ಮವಾದ 
ನಡವಳಿಕೆ ತನ್ನ ಮೇಲೆ ದೈವಾಗ್ರಹವನ್ನು ತರುವುದೆಂಬ ಭಾವನೆ ಭಾರತೀಯನಿಗಿತ್ತು. 
ಸ್‌ ರಾಷ್ಟ್ರ ) ಕ್ಕೂ ಪೂರ್ವವಾದುದು. ರಾಷ್ಟ್ರ )ಗಳು ಅದರಂತೆ -ನಡೆದವೇ ವಿನಾ 
ಷ್ಟ ಕ್ಕಾಗಿ ಧರ್ಮವಿರಲಿಲ್ಲ. ಆಧುನಿಕ ಐರೋಪ್ಯ ಅಂತರರಾಷ್ಠಿ ಸೀ 
bd ಪ್ರಾಚೀನ ಭಾರತದ ಅಂತಠರಾಸ್ಠಿ ಶಯ ನ್ಯಾಯಸ್ಕೂ ಇಷ್ಟೆ 
ವೃತ್ಯಾಸ.' "ಯೂರೋಪಿನಲ್ಲಿ “ ರಾಷ್ಟ್ರ )ಗಳ ಒಪ್ಪಿಗೆ ”ಯಿಂದ ಆ wey 
ಆಚರಣೆಗೆ ಬಂದಿತು. ಭಾರತದಲ್ಲಾ ದಕ್ಷ ಧರ್ಮ, 'ಸ್ಯಾಯಗಳಿಗೆ ಅವಶ್ಯವಾಗಿ ತಲೆ 


6 


6 





ಅಂತರರಾಷ್ಟ್ರೀಯ ನ್ಯಾಯಶಾಸ್ತ್ರದ ಮೂಲತತ್ತ್ವಗಳು ೧೦ಪ್ಲಿ 


ಬಾಗಲೇ ಬೇಕು. "ಒಪ್ಪಿಗೆ' ಎಂಬ ಮಾತೇ ಇಲ್ಲ. ಏಕೆಂದರೆ ಆ ಧರ್ಮಗಳೆಲ್ಲವೂ 
ಒಂದು ಉನ್ನ ತವಾದ ಜ್ಞಾ ನಕ್ಕೆ ಗೋಚರವಾಗಿ ಪ್ರಚಾರಕ್ಕೆ ಬಂದವು. 

ಭಾರತದಲ್ಲಿ ರಾಷ್ಟ್ರ )ಗಳಿದ್ದವೇ ಎಂದು ವಿಚಾರಮಾಡೋಣ.. ಅನಾದಿಕಾಲ 
ದಿಂದಲೂ ಭಾರತದಲ್ಲಿ " ಆರ್ಯರ' ಮತ್ತು " ಅನಾರ್ಯರ ' ರಾಜಕೀಯ ಭಾಗಗಳಿದ್ದ ವ್ರ. 
ಅಂದಿನ ರಾಜ್ಯ ಪರಿಮಾಣನೆಂದರೆ “ಕುಲ” (Tribe) ಅಥವಾ “ ಜನ''. ಒಂದೇ 
ಆಡಳಿತಾಂಗಳ್ಳೆ ಒಳಪಟ್ಟಿರುವ ನೂರಾರು ಗ್ರಾಮಗಳ ಸಂಘಟನೆಯೇ “ ಜನ”. 
ಅಂತಹ “ ಜನ "ಗಳನ್ನು ರಾಜರು ವಂಶಾನುವಂಶವಾಗಿಯೋ ಅಥವಾ ಚುನಾಯಿತ 
ರಾಗಿಯೋ ಆಳುತ್ತಿದ್ದರು. ಅನಾರ್ಯರಲ್ಲೂ ಇಂತಹ ವ್ಯವಸ್ಥೆ ಇತ್ತು. ಈ 
“ತಂಡ' ಅಥವಾ "ಜನ'ಗಳಿಗೆ ಹೆಸರುಗಳು ಕೂಡ ಇದ್ದವು. ಉದಾಹರಣೆಗೆ 

ತ್ರಿತ್ಸ್ಯುಗಳು, ಪುರು, ಯದು, ಅನು, ತುರ್ವಸು ಮತ್ತು ದು ಪ್ರಹ್ಯುಗಳು. “ ಜಾನಪದ 

ಪ್ರಭುತ್ವವು ” ಹೇಗೆ "ಪ್ರಾದೇಶಿಕ ಪ ಪ್ರಭುತ್ವ ವಾಗಿ ' (Territorial Sovereignty) 
ರೂಪಾಂತರ ಹೊಂದಿದವೆಂಬುದನ್ನು TE ತಿಳಿಸುತ್ತದೆ. ಗಂಗಾನದಿಯ 
ಕಣಿವೆಯಲ್ಲಿದ್ದ ಆರ್ಯರ ತಂಡಗಳು ಸುಸೆಂಘಟಿತ ರಾಷ್ಟ್ರ )ಗಳೆಂಬುದು ನಿಸ್ಸ ೦ದೇಹ 
ವಾದುದು. ' ಅವುಗಳಲ್ಲಿ ಸುಪ್ರಸಿದ್ಧ ವಾದುವುಗಳು ಪಾಂಚಾಲ, ಕೋಸಲ, 
ವಿದೇಹ ಮತ್ತು ಕಾಶಿ ರಾಷ್ಟ್ರಗಳು. ಅಥರ್ವವೇದವು ಈ ರಾಷ್ಟ್ರಗಳ ಹೊರಗೆ 
ಗಾಂಧಾರರು ಬಾಹ್ಲಿಕರು ಮತ್ತಿತರರು ವಾಸಿಸುತ್ತಿ ದ್ವರೆಂದು ತಿಳಿಸುತ್ತದೆ. ಇನ್ನು 
ಬೌದ್ದ ್ಲರಕಾಲಕ್ಕ. ಬಂದರೆ ನಮಗೆ ತಂಡಗಳ, ರಾಜಕೀಯ ಒಕ್ಕೂಟದ ಫಲವಾಗಿ 
ಹದಿನಾರು ಮಹಾರಾಷ್ಟ್ರ )ಗಳಿದ್ದವೆಂದು ತಿಳಿಯುತ್ತದೆ. ಅವೆಲ್ಲವೂ ರಾಜಪ ರ್ರಭುತ್ವ 
ಇಲ್ಲವೇ ಪ್ರಚಾಪ್ರಭುತ ವುಳ್ಳ ರಾಷ್ಟ್ರ ಗಳಾಗಿದ್ದವು. ಆ ಕಾಲದಲ್ಲಿ ಆ ರಾಷ್ಟ್ರ) 
ಗಳಲ್ಲಿ ಯುದ್ದ ಮತ್ತು ಶಾಂತಿಗೆ ಹು ಪರಸ್ಪರ: ವ್ಯವಹಾರಗಳಿತ್ತೆನ್ನು ವುದಕ್ಕೆ 
ಅಂದಿನ ಕಾಲದ ಸಾಹಿತ್ಸ ದಲ್ಲಿ ನಿದರ್ಶನಗಳು ಸಿಗುತ್ತ, ವೆ. ದಕ್ಷಿಣ ಭಾರತದಲ್ಲೂ 
ಅದೇ ಕಾಲದಲ್ಲಿ ದ್ರಾವಿಡ ರಾಷ್ಟ್ರ ಗಳಿದ್ದವು ಎಂದು: ಪಾಣಿನಿಯ ಸೂತ್ರಗಳು 
ಮತ್ತು ಅಶೋಕನ ತಾರು "ನಮಗೆಲ್ಲಾ ತಿಳಿಸುತ್ತವೆ. ಯೂರೋಪಿನ ಸಣ್ಣ 
ಪುಟ್ಟಿ ರಾಜಕೀಯ ವಿಭಾಗಗಳನ್ನೆ ಲ್ಲಾ "ರಾಷ್ಟ್ರ 'ಗಳೆಂದು ಕರೆಯುವ ಪಾಶ್ಚಿ ಮಾತ್ಯ 
ಬರಹಗಾರರಿಗೆ ಭಾರತದಲ್ಲಿ 'ರಾಷ್ಟ್ರ ಗಳಿರಲ್ಲೊ ವೆಂಬ ಭಾವನೆ ಏಕೆ ಬಂದಿತೋ 
ತಿಳಿಯದಾಗಿದೆ. 

ಉತ್ತರ ಭಾರತದ ರಾಷ್ಟ್ರ )ಗಳು ತಮ್ಮ. ದೇಶೀಯ ವ್ಯವಹಾರಗಳಲ್ಲಿ ಮನು 
ಸ್ಮೃತಿ, ಯಾಜ್ಞವಲ್ವ್ಯಸ್ಥೃತಿಗಳನ್ನು ಅನುಸರಿಸುತ್ತಿದ್ದರು. ಕೌಟಿಲ್ಯನ ಅರ್ಥಶಾಸ್ತ್ರ 
ರಾಜರಿಗೂ ಸಚಿವರಿಗೂ ಮಾರ್ಗದರ್ಶಕವಾಗಿತ್ತು. ಮೌರ್ಯರ: ಮತ್ತು ಗುಪ್ತರ: 


1 


೧೦೪ ಪೃಬುದ ಕರ್ಣಾಟಕ 
Ks, KY 


ಸಾಮ್ರಾಜ್ಯಶಾಹಿ ಆಡಳಿತದಲ್ಲೂ ಅಧೀನ ರಾಷ್ಟ್ರ )ಗಳ ವ್ಯಕ್ತಿತ್ವಕ್ಕೆ ಮನ್ನಣೆ ಗೌರವ 
ಗಳಿತ್ತು. ಇನ್ನು ಕಾವ್ಯಗಳ ಮತ್ತು ಪುರಾಣಗಳ ಕಾಲವನ್ನು "ತೆಗೆದುಕೊಂಡರೆ 
ಅಂತರರಾಷ್ಟ್ರಿ «ಯ ನ್ಯಾಯಸೂತ್ರಗಳ ಇರುವಿಕೆಯು ಕಂಡುಬರುತ್ತದೆ. ಈ ಸೂತ ತ್ರ 
ಗಳಿಂದ ನಮಗೆ ಬಹಳ ಸಾಮಗ್ರಿ ದೊರೆಯುತ್ತದೆ. : ಆದರೆ ಅದನ್ನು ನಾವು ವಿವೇಚನಾ 
ಯುತವಾಗಿ ಉಪಯೋಗಿಸಬೇಕು. ಕಮಂಡಕರ " ಶುಕ್ರನೀತಿ' ಮತ್ತು "ನೀತಿ 
ಸಾರ” ಮತ್ತು ಕೌಟಿಲ್ಯರ ಬರಹಗಳು ನಮಗೆ ಆಗಿನಕಾಲದ ರಾಷ್ಟ್ರ )ಗಳ ಸರ್ಕಾರಗಳು 
ಹೇಗಿದ್ದುವೆಂದು ಸೂಚಿಸುತ್ತವೆ. ಇಷ್ಟಲ್ಲದೆ ಭಾರತಕ್ಕೆ ಬಂದಿದ್ದ ಹ್ಯೂಯನ್‌ತ್ಸಾಂಗ್‌, 
ಫಾಹಿಯಾನ್‌ ಮುಂತಾದ ಯಾತ್ರಿಕರ, ಮತ್ತು ರಾಯಭಾರಿ ಮೆಗಾಸ್ತನೀಸನ 
ಬರವಣಿಗೆಗಳು, ರಾಜಶಾಸನಗಳು ಅಂದಿನ ಭಾರತದಲ್ಲಿ ಅಂತರರಾಷ್ಟ್ರಿ ಯ ನ್ಯಾಯ 
ಇತ್ತೆ೦ದು ತೋರುವುವಲ್ಲದೆ, ಆ ಶಾಸ್ತ್ರ ಶುಷ್ಕ ಮೀಮಾಂಸೆಯಾಗಿರದೆ ಅನುಷ್ಠಾನ. 
ದಲ್ಲೂ ಇತ್ತೆಂದು ಸಾಧಿಸುತ್ತವೆ. ಅಂತರರಾಷ್ಟ್ರಿ ಯ ವ್ಯವಹಾರದ ಇದೇ ಸಾಮಾನ್ಯ 
ನೀತಿ ನಿಯಮಗಳು ದಕ್ಷಿ ಣಭಾರತದ ಪಾಂಡ್ಯ, ಜೋಳ ಮತ್ತು ಚೇರರಾಷ್ಟ್ರ ಗಳಲ್ಲೂ 
ಇದ್ದವು. ಉತ್ಕರದೇಶದ ಸಂಸ್ಕೃತ ಮತ್ತು ಬೌದ್ಧ ಗ್ರಂಥಗಳು ಒದಗಿಸಿರುವ ವಿಷಯ 
ಗಳನ್ನು ಪ್ರಾಚೀನ ತಮಿಳು ಸಾಹಿತ್ಯದ ಗ್ರಂಥಗಳು ಸಮರ್ಥಿಸುತ್ತವೆ. ಸುಪ್ರಸಿದ್ಧ 
ವಾದ ಗ್ರಂಥವಾದ " ಕುರುಳ್‌ 'ನಲ್ಲಿ ರಾಯಭಾರನೀತಿ, ಸಮರನೀತಿ ಮತ್ತು ಸಮರ. 
. ತತ್ತ್ವಗಳನ್ನು ವಿಧಿಸಿರುವುದು ಕಂಡುಬರುತ್ತದೆ. ಪ್ರಾಚೀನ ಭಾರತೀಯನ ವಿಚಾರ 
ಶಕ್ಕಿಗೆ ಸಾಮಾನ್ಯವಾಗಿ ಅಂತರರಾಷ್ಟ್ರಿ «ಯ ನ್ಯಾಯದ ವಿಷಯಗಳೆಲ್ಲವೂ ಸಿಲುಕಿ 
ದವು. ಆದರೆ ಕೆಲವು ನಿಯಮಗಳನ್ನು ಅನುಷಾನಕ್ಕೆ ತರದಿದ್ದುದಕ್ಕೆ ರಾಷ್ಟ್ರ )ಗಳ 
ದೌರ್ಬಲ್ಯ ಕಾರಣವೇ ವಿನಾ ಬರಹಗಾರನೆಂದಿಗೂ ಅಲ್ಲ. ಹೇಗ್‌ನಲ್ಲಿ ೧೮೯೯ ಮತ್ತು 
೧೯೦೭ ರಲ್ಲಿ ಅಂಗೀಕೃತವಾದ ಸಮರಸಂಬಂಧವಾದ ನೀತಿಕಟ್ಟಿಳೆಗಳೆಲ್ಲಾ ಮೊದಲ 
ನೆಯ ಮಹಾಯುದ್ಧ ದಲ್ಲಿ ನುಚ್ಚು ನೂರಾಗಲಿಲ್ಲವೇ? ೧೯೨೦ ರಲ್ಲಿ ಸ್ಥಾಪಿತವಾದ: 
"ರಾಷ್ಟ್ರಗಳ ಸಂಘ'ದ ಪರಸ್ಪರ ಕಟ್ಟು, ನೀತಿ, ನಿಯಮಗಳೆಲ್ಲಾ ಎರಡನೆಯ ಮಹಾ 
ಯುದ್ಧ ದಲ್ಲಿ ಉಲ್ಲಂಘಿ ಸಲ್ಪಡಲಿಲ್ಲವೇ ? ಆದುದರಿಂದ ಅ೦ತರರಾಷ್ಟ್ರಿ ಯ ನ್ಯಾಯ 
ಒಂದು ಕಾಲದಲ್ಲಿ ಇತ್ತೇ ಇಲ್ಲವೇ ಎಂಬುದನ್ನು ಅದರ ಕಾರ್ಯಶೀಲತೆಯಿಂದ. 
ನಿಶ್ಚ ಯಿಸುವುದು ಸಾಧುವಲ್ಲ. ಕೊನೆಯದಾಗಿ ಭಾರತದ " ಏಕಜಕ್ರಾಧಿಪತ್ಯ'ದ. 
ಮತ್ತು ಯೂರೋಪಿನ ಮಧ್ಯಯುಗದ " ಪವಿತ್ರ ಸಂಘ 'ದ (Holy Alliance) 
ಮೂಲತತ್ತ್ವಗಳು ಒಂದೇ. ಎರಡರ ಆಳ್ವಿಕೆಯನ್ನೂ ನಿರ್ವಹಿಸಬೇಕಾಗಿದ್ದ ವನು 
ಸಾರ್ವಭೌಮ. ಆದರೆ ವಾಸ್ತವಿಕವಾಗಿ ನೋಡಿದರೆ ಎರಡರಲ್ಲೂ ರಾಷ್ಟ್ರ ಗಳು 
ಚಕ್ರಾಧಿಪತ್ಯದೊಳಗೆ ಸ್ವತಂತ್ರವಾಗಿದ್ದ ರೂ ಸಾರ್ವಭೌಮನನ್ನು ಒಕ್ಕೂಟದ ಚಿನ್ನೆ 


“ 


ಅಂತರರಾಷಿ ಸಿ ನಯ ನ್ಯಾಯಶಾಸ್ತ್ರದ ಮೂಲತತ್ತ ಗಳು ": ೧೦೫ 


ಯಾಗಿ ಕಾಣುತ್ತಿದ್ದರು. ಅ೦ತಹ ಐರೋಪ್ಯ ರಾಷ್ಟ್ರಗಳ " ಪವಿತ್ರ ಸೆಂಘ'ದಲ್ಲಿ 
ಅಂತರರಾಷ್ಟ್ರೀಯ ನ್ಯಾಯವಿತ್ತೆಂದು ಒಪ್ಪುವ ಪಾಶ್ಚಿ ಮಾತ್ಯ ಬರಹಗಾರರು, ಏಕೆ 
ಭಾರತದ ಏಕಚಕ್ರಾಧಿಪತ್ಯುದಲ್ಲೂ ಇತ್ತೆಂದು ಒಪ್ಪುವುದಿಲ್ಲವೋ ತಿಳಿಯದಾಗಿದೆ. 
ಆದುದರಿಂದ ಭಾರತದಲ್ಲಿದ್ದುದು "ಅಂತರ್ಭಾರತೀಯ ಕಲಹ 'ವೇ ಹೊರತು "ಅಂತರ 
ರಾಷ್ಟ್ರೀಯ ನ್ಯಾಯವಲ್ಲ 'ವೆನ್ನುವ ವಾದಕ್ಕೆ ಬೆಲೆ ಇಲ್ಲದಂತಾಯಿತು. ಒಟ್ಟಿನಲ್ಲಿ 
ಹೇಳುವುದಾದರೆ ಪ್ರಾಚೀನ ಭಾರತವೂ ಅಂತರರಾಷ್ಟ್ರೀಯ ನ್ಯಾಯಶಾಸ್ತ್ರದ 
ಬೆಳವಣಿಗೆಗೆ ಮಹತ್ತರ ಕಾಣಿಕೆಯೊಂದನ್ನಿ ತ್ತಿದೆ. ಎಂಬುದು ನಿರ್ವಿವಾದವಾದ 
ಸಂಗತಿ. 

ಕ್ರಿ.ಪೂ. ೧೦೦೦ ದಲ್ಲಿ ಪ್ರಾಚೀನ ಚೀನಾದೇಶದಲ್ಲೂ ಕೆಲವು ಅಂತರ 
ರಾಷ್ಟ್ರಿಯ ನ್ಯಾಯದ ತತ್ತ ಗಳು ಇದ್ದುದು ಕಂಡುಬರುತ್ತದೆ. ಎರಡು ರಾಷ್ಟ್ರ )ಗಳಿಗೆ 
ಯುದ್ಧ ಸಂಭವಿಸಿದಾಗ ಆ ರಾಷ್ಟ್ರ ಗಳ ಸೈನಿಕರು ಮಾತ್ರ ಶತ್ರುಗಳೇ ವಿನಾ ಪ್ರಜಿ 
ಗಳಲ್ಲ... ಶಾಂತಿಕಾಲದಲ್ಲಿ ರಾಷ್ಟ್ರಗಳು ರಾಯಭಾರ ಮತ್ತು ಪರಸ್ಪರ ವ್ಯವಹಾರ 
ಗಳನ್ನು ಅತಿ ವೈಭವಯುತವಾದ ಸಮಾರಂಭಗಳಿಂದ ನಡೆಸುತ್ತಿದ್ದರು. ಈ ರೀತಿ 
ಯಾಗಿ ಚೀಣಾದೇಶವೂ ತನ್ನ ಕಾಣಿಕೆಯನ್ನು ನೀಡಿದೆ. 


ಸಿ. ಕೆ. ಎನ್‌. ರಾಜ 
(ಸಶೇ ಷ) 





ವಿರಹಭ್ರಮೆ 
ವೃಕ್ಷದೇಹದಾಲಿಂಗನ ಸುಖದಲಿ 
ಮಧುಲತೆ ಮೈಮರೆದೊರಗಿತ್ತು ; 
ಪ್ರಿಯ ಸಂಸ್ಪರ್ಶನ ಸುಖ ರೋಮಾಂಚನ 
ಗೋಚರವೆನೆ ಹೂವರಳಿತ್ತು ! 
ಸಾಕ್ಷೀಪ್ರಜ್ಞೆಯ ಮಹಾಂತ ತರುವೋ 
ಕಣ್ಕೆವೆಯಿಕ್ಕದೆ ನೋಡಿತ್ತು ; 
ಹರ್ಷಾಹರ್ಷಗಳೆಲ್ಲೆ ಯ ನಗುವೊಲು 
ಕಿಸಲಯ ಸುಸ್ಮಿತ ಮೂಡಿತ್ತು ! : 
ಪ್ರಿಯ ವಕ್ಷಸ್ಥಲ ಮೃದುಲ ಸ್ಥಿತೆ ಲತೆ 
| ಸ ಸುವರ್ಣಸ್ವಪ್ಪ ಸೃಷ್ಟಿಯಲಿ, 
ಎಚ್ಚರು ಸ್ವಪ್ಟ ಗಳೆರಡರ ಮಿಥ್ಯೆಯ-- 
ನರಿತಾ ತರು ಅಲಿಪ್ತ ದೃಷ್ಟಿಯಲಿ, 
ಒಮ್ಮೆಲೆ ಬೀಸಿತು ತೆಂಕಣ ಗಾಳಿ 
ಲತೆಯೆದೆಯಲಿ ಭಯ ರೂಪವ ತಾಳಿ ! 


ಲತೆ ಮೈ ನಡುಗಿತು, ನಿದ್ದೆಯು ಸರಿಯಿತು, 
ಪ್ರಿಯನಿರ್ಗಮನದ ಬರಿ ಬಯಲಿನ ಸಂದೇಹದಲಿ | 
ಅಸಂಖ್ಯ ಪುಷ್ಪದ ಅನಂತ ಬಾಹುವನೆಸೆದು 
ಮತ್ತಪ್ಪಿತು ಹೃದಯ ಪ್ರಿಯನನು ಒಸೆದು! 
ವೃಕ್ಚ ದೇಹದಾಲಿಂಗನ ಸುಖದಲಿ 
ನುಧುಅತೆ ಮೈಮರೆದೊರಗಿತ್ತು, 
ಪ್ರಿಯ ಸಂಸ್ಪರ್ಶನ ಸುಖ ರೋಮಾಂಚನ 
ಗೋಚರವೆನೆ ಹೂವರಳಿತ್ತು ! 


ಸಾಕ್ಷಿ (ಪ್ರಜ್ಞೆ ಯ ಮಹಾಂತ ತರುವೋ 
ಕಣ್ಣೆವೆಯಿಕ್ವದೆ ನೋಡಿತ್ತು ; 
ಹರ್ಷಾ ಹರ್ಷಗಳೆಲ್ಲೆಯ ನಗುವೊಲು 
ಕಿಸಲಯ ಸುಸ್ಮಿತ ಮೂಡಿತ್ತು | 
ಪ್ರಭುಶಂಕರ 


ಮುದ್ದ ಣನರಸಿ ಮನೋರಮೆ" 


ಓ ಮನೋರಮೆ, ಮುದ್ದ ಣನ "ಮೋಹದರಗಿಳಿಯೆ ' 
'ಯಾವದೇವತೆ ನೀನು? "ರತಿದೇವಿ' ಮುದ್ದಣಗೆ-- 
ಕನ್ನ ಡದ ಮನೆಮನೆಗೆ ನೀನಿಂದು ಮನೆದೇವಿ. 
¥ ತನಿವಣ್ಣು ಕೆನೆವಾಲು ಕಡುಬುಕಜ್ಜಾಯ 'ವನು 
ಅಳವಡಿಸಿ ನಲವಡಸಿ ಸವಿಯೂಟಿವುಣಿಸುತಿಹೆ. 

" ಬಿನ್ನಣದ ಬಣ್ಣನೆಯ ನುಡಿ 'ಯ ನುಡಿವವಳಲ್ಲ 
" ಜಾಣಿಲ್ಲ'ವೆಂದಿಲ್ಲ, ನೀ " ಮೋಡೆ 'ಯೇನಲ್ಲ 
" ಮಿಡಿಮೊಲೆಯ ಪಿಡಿನಡೆಯ ಬಿಡುಜಡೆಯ ಕುಲದೇವಿ' 


ಬೇಸರವಕಳೆಯಲ್ಲೆ ಕಥೆಯನ್ನು ಹೇಳಿಸುವೆ, 
ಆದರಾಕಥೆ, ಅಳಿದರೂ ಉಳಿದರೂ ದಾರಿ 
ತೋರಿಸುವ " ರಸಭರಿತ ಚರಿತ 'ವಾಗಿರಬೇಕು. 
ಆವ ರಸ--" ಶೃಂಗಾರ ವೀರಹಾಸ್ಕಂಗ 'ಳಲಿ? 
“ ನವರಸದ ತನಿರಸ 'ವೊ ! ಆಗಲ್‌, ಆವ ನುಡಿ? 
ಸಂಸ್ಕೃತದ ಸೊಗಸಿರಲಿ, ಕನ್ನಡವು ಕಸ್ತೂರಿ 
ಹುರುಳಿರುವ ತಿರುಳುಗನ್ನ ಡದ ಬೆಳ್ಳು ಡಿಬೇಕು! 
ಯಾವ ಧಾಟಿಯೊಳಿಷ್ಟ--ಪ ್ಯ್ಯವೋ ಗದ್ಯುವೋ ? 
ಹೃದ್ಯವಹ ಗದ್ಯುದೊಳೆ ಹೇಳಬೇಕಲ್ಲವೇ ! 


ಆ ಈ ನಿನ್ನ ನಿರ್ಣಯವನೊಪ್ಪುವನು ಪತಿದೇವ-- 
" ಅರಮನೆಯೊಳಿಂತಪ್ಪ ನಲ್ಲತೆಯ ಬಿತ್ತರಿಸೆ 
+ ಪೊನ್ನ ಕಂಟಿಕೆ ರನ್ನ ಗಡಗಮನ್ನಿ ಯುವರು. 


ನೀನೀವ ಮೆಜ್ಜೇನು' ?--ಕಬ್ಬಿಗನು ಕೇಳುವನು 





* ಮನೋರಮೆಯು ಮುದ್ದ ಣನ ಪತ್ನಿಯೊ, ಪ್ರೇಯಸಿಯೊ, ಕಲ್ಪಿ ತಕಾಂತೆಯೊ ಎಂಬುದು 
ಸಮಸ್ಯೆ. ಯಾರಾದರಾಗಿರಲಿ, ಪೌ ಥೆಯಾದ ಪ್ರೇಮಮಯಿಯೊಬ್ಬಳು ಅವನನ್ನಾ ವರಿಸಿದ್ದಾಳೆ. 
4 ಇದನ್ನು ನಿರಾಕರಿಸುವುದು ಸಾಧ್ಯವಿಲ್ಲ. ಅವಳನ್ನು ಕುರಿತದ್ದು... ಈ ಭಾವಗೀತೆ. 


೧೦೮ ಪ್ರಬುದ್ಧ ಕರ್ಣಾಟಕ 


" ನನ್ನ ನೇನಾನೀವೆ 'ನೆಂದು ಸಂಭ್ರಮಿಸುವೆಯ ? 
ಆ! "ಬಲ್ಲ ಡಸುಗಾರ್ತಿ, ಅರಿಯೆಯಾ, ಮುನ್ನವೇ 
ತಾಯ್ತಂದೆಯರು ಮುದ್ದಣಂಗಿತ್ತರೆಂಬುದಂ'? 
ಮತ್ತೇನು? " ಕತೆಗೇಳಿ ಸೊಗಸಾಗೆ ಬಲ್ಲಂತೆ 
ಮುನ್ನಿಸುವೆ 'ನೆಂದು ಮುಂಬರಿಸಿದೆಯ, ಪಣವನ್ನು ? 
" ಮುದ್ದಣನ ಕಕ್ಕಿಸುವ ಪೆಂಡಿರಾ'ರ್‌, " ಪೆಣ್ಮ ಣಿ'ಯೆ, 
ಕತೆಮುಗಿಯೆ ಬಳಿಕ ನೀನೀಯೆನೆಂದೊಡೆ ಬಿಡನು-- 
"ಕತೆಯ ಹುರುಳೆಂತಿರುವುದೆಂ 'ದು ನೀ ನೋಡುವೆಯ? 
" ಕಾಮಕಾಳೋರಗಿಯೆ, ಗಂಧಸಿಂಧುರಯಾನೆ ' 
ನಿಮ್ಮ ಸೆಣಸಿನ ಪರಿಯ ಪರಿಕಿಪೆವು ನಾವೆಲ್ಲ-- 
ಸಪ್ಪಾಕ್ಸರೀ* ಮಂತ್ರ ಸಿದ್ಧಿಯನು ಪಡೆದು ತ 
ಮ್ಮೊಂದೆ ನುಡಿಬಲ್ಬಿನಿಂ ಮೂಜಗವನಳಿಯಿಸುವ 
ಪೊಗಳ್ಬ ಕೊಳ್ಳಾಳ್ಳ ತಾಳ್ವತೂಳ್ಳ ಪೇಳ್ವಾ 
ಸಿಂಗರದ ಬಣ್ಣ ಗಬ್ಬಿ ಗನನರಿಯೆಯಾ, ನೀಂ ?-- 
ಆದರೂ ಅರಸನೋಲಗ ಮುಗಿಯಲರಮನೆಯ 
ಮರೆಯುತ್ತ, ಪೊರೆವನೆಗೆ ನಡೆತರುವ ಮನದಿನಿಯ 
ನನ್ನೆ ನೆದು ಕಾತರದೆ ಕಾಯುತ್ತ ಕುಳಿತಿರುವೆ. 
ಬಂದೊಡನೆ ದೂರದೊಳೆ ಕಂಡೆದ್ದು ಇದಿರ್ವಂದು, 
ಕಾಲ್ಗೆ ನೀರಂನೀಡಿ ಕೈವಿಡಿದು ಒಳಚೌಕಿ 
ಗೊಯ್ದು ಮಣೆಯಿತ್ತು ಕುಳ್ಳಿರಿಸಿ, ತನಿವಣ್ಣ ತಿನ 
ಲಿತ್ತು ಕೆನೆವಾಲ ಕುಡಿಯಲ್ಯೊಟ್ಟು ಉಪಚರಿಸಿ, 
ಹಸಿವು ಬಳಲಿಕೆ ಹಿಂಗೆ ತಾಂಬೂಲವನು ಸವಿಯುತ್ತ 
ಸಲ್ಲಾ ಪಗೊಳ್ಳುವಿರಿ-- 
ಈ ನಿಮ್ಮ ಗೆಡೆಯಾಟಿ 
ಎಲ್ಲರನು ಕುಣಿಸುತಿದೆ, ಹೃದಯವನು. ಕೆಣಕುತಿದೆ. 
ಕಬ್ಬಿಗರಕಲ್ಲಾ' ಯ್ಹನಂ ಕೈವಿಡಿದ ಧನ್ಯ, 
ಗರುಡ ಗಂಧರ್ವವಿಧ್ಯಾಧರರ ನೇಹವನು 


೫% ಸಪ್ತಾಕ್ಟ ರಿ. -ಭವತಿ ಭಿಕ್ಪಾಂದೇಹಿ. 


(ತೆ 


po 


ಮುದ್ದ ಣನರಸಿ ಮನೋರಮೆ ೧೦೯ 


ನೆನೆಯುವಂತಿದೆ ನಿಮ್ಮ ಈ ದಿವ್ಯ ನೇಹವದು. 
ಕವಡಿಲ್ಲ, ಕೊಂಕಿಲ್ಲ ಭಿನ್ನ ಭಾವನೆಯಿಲ್ಲ, 
ಪ್ರೇಮಮಯ ದಾಂಪತ್ಯವಿಂತಹದು, ಇನ್ನಿಲ್ಲ 

ನಿನ್ನ ನವನೆಂತೆಂತು ಬಣ್ಣಿಸಿಯು ತಣಿಯದಿಹ-- 
“ ಮಲೆನಾಡ ಮುಗ್ಧ ಮಾಯಕದಿಂದ ಮೈವೆತ್ತ 
ಮೋಹನಾಂಗಿಯು ನೀನು: ಪುಸಿನಡುವಿನಸಿದೊಡಲ 
ಕಿಸುವಾಯ ಸೆಸಿಮೊಗದ ಪೂಗಣ್ಣ ಹೆಣ್ಣು ನೀಂ-- 
ಒಚ್ಹೇರೆಗಣ್ಣ ಪೆಣ್‌, ಸಿಂಗರದ ಸಿರಿಯರಸಿ 
ಪೊನ್ನ ರಸಿ, ರಮಣೀಯರಮಣಿಮಣಿ, ಸಿರಿದೇವಿ, 
ಕಾಮದೇವನೆ ಬಣ್ಣಿಸಿರುವಂಥ ರತಿದೇವಿ, 
ಹಓ- ಮನೋರಮೆ ನೀನು ಮುದ್ದಣನ ಮುದ್ದಿ ನರಸಿ, 
ನಿಚ್ಚಪೂಜಿಸುವ ಕಟ್ಟಚ್ಚಿನಾ ಪ್ರಾಣಲಿಂ 
ಗವು ನೀನು ಮತ್ತವನ ಬಾಳ್ವಣವು, ಕೈಗಳಸ 
ಅವನ ಪ್ರಾಣೇಶ್ವರಿಯು-- 

ಮುದ್ದಿ ನರಸನ ಜಾಣ 

ಮುದ್ದಣನ ಸತಿದೇವಿ, ನಿನ್ನ ಪಡೆದವ ಧನ್ಯ, 
ನಸುಮುನಿಸಿನಿಂದೊಮ್ಮೆ ಹುಸಿಹುರುಡಿನಿಂದೊಮ್ಮೆ ; 
ಭ್ರೂಭಂಗದಿಂದೊಮ್ಮೆ ಮೃದುಹಾಸದಿಂದೊಮ್ಮೆ ! 
ಎನಿತು ಜಲ್ಲಾ ಟಿದಿಂದವನನೀಂ ಸೆಳೆದೆಯೋ | 
ಕನ್ನ ಡಿತಿ, ಕನ್ನ ಡವನವನೆದೆಯೊಳುಕ್ಕಿ ದೆಯೊ! 
ನುಡಿಬೆಡಗನಿಕ್ಕಿದೆಯೊ ನಡೆ ನೋಡಿ ಸೊಕ್ಕಿದೆಯೊ | 

ಕತೆಯ ಮುಗಿಸಿದೆ, ದೇವಿ, " ಜಗಕೆ ಮೆಚ್ಚು ಗೆಯಾಯ್ತು ' 
ಅವನ "ಹೆಸರೆಂತಂತು' ಕತೆ " ಮುದ್ದು ಮುದ್ಧಾಯ್ತು ' 
"ಮತ್ತೆ ಮತ್ತೆಯು ಕೇಳ್ವೆನೆಂಬಾಸೆ ನಿನಗಾಯ್ತು ' 
ಇಂತು ಹೇಳಿಸಿ ನಿನ್ನ ನಿನ್ನಿಂದ ಕಟ್ಟಿಸಿದ 
ದಿಟ್ಟಿಮುದ್ದ ಣ ನೀಗ ಮೆಚ್ಚಿನುಡುಗೊರೆಗಾಗಿ 
ನುಸುಳುವಾ ನಿನ್ನನ್ನು ಸೆರಗೆಳೆದು ತಡೆದಿಹನು. 

ಕನ್ನ ಡರ ಕುಲದೇವಿ, ಮೆಚ್ಚನೀಕೊಡಬೇಕು-- 
ಗುಣಕೆ ಹುರುಡಿ ಪುದುಂಟಿ ಮುದ್ದಣನು ಗೆದ್ದಿ ಹನು, 





೧೧೦ 


ಪ್ರಬುಧ್ಧ ಕರ್ಣಾಟಕ: 


ನೀಂ ಪರಾಧೀನೆ? ನಿಜ ಒಡವೆಯೂ ನಿನಗಿಲ್ಲ, 
ನಾಡೊಳಗೆ ಎಲ್ಲರೂ ಮೆಚ್ಚುವಾ ನಲ್ಲತೆಗೆ- 
ಫವಿ ಮೆಚ್ಚು ವಂತಹುದು, ಕತೆಗೊಪ್ಪುವಂತಹುದು, 
ನಾಲ್ಕು ಜನ ತಲೆದೂಗುವಂತಹುದು ನೀನೀವ 
ಉಡುಗೊರೆಯದಾವುದೌ ? ಕೇಳಲಾಶಿಸುತಿಹೆವು-- 
ನಿನ್ನ ಯಣಮುಕ್ತತೆಗೆ ನಾವು ನೆರವಾಗುವೆವು-- 
" ಜಾಣರೇವಗೆಯನೀಯೆಂಬರದನೀವೆ 'ಯೆಂ 
ದೆಮ್ಮವರನಿಟ್ಟಿ ಸುತ ಮುಗ್ಧ ಭಾವನೆಯಿಂದ 
ಓದುಗರ ಮೇಣ್‌ ನಲ್ಲನಾನಡುವೆ ಭಯಚಕಿತ 
ಕಾತರೇಕ್ವ ಣೆಯಾಗಿ ತವಕಿಸುತ ನಿಂದಿರುವೆ! 


ಮೆಯ್ಸೊ ಬಗ ನೂರ್ಮಡಿಸಿ ಮಹದಾತ್ಮವಾಗಿರುವ 
ನಿನ್ನಾ ತ್ಮವೈಭವದ ಮುಂದೇನು? ಅದರ ಬ 
ಲೈಯೆ ಮುದ್ದಣನ ಕೀರ್ತಿ ಕಾರಣವು. ಅಂತು ನೀ 
ನಿತ್ತ ದಿವ್ಯಾತ್ಮಸಿರಿ ಯೆರಕಗೊಂಡದು ಬೆಳಗಿ 
ಕನ್ನಡಿಗರೆದೆಗುಡಿಯ ಬೆಳಗುತಿದೆ, ಮಿಂಚುತಿದೆ, 
ಮುದ್ದ ಣನ ಜೊತೆಯಲ್ಲಿ ಬಾಳುಗೊಂಡಿಹ ದೇವಿ, 
ಚಿರಸುಮಂಗಳೆ ಬಾಲೆ, ಬಾಲೇಂದು- ಫಾಲೆ ನೀಂ ' 
ಕನ್ನಡಿತಿಯರ್ಗೆ ಕಣ್ಮಣಿಯಾಗಿ ಚಿರಕಾಲ 
ಬಾಳ್ವ ನಿನ್ನ ಮರಜೀವನಕಿದೊ ನಮೋ ನಮೋ. 

ಕ. ನರಸಿಂಹಶಾಸ್ತ್ರಿ 


ಕಾಶ್ಮೀರದೇಶದ ಲಲ್ಹಯೋಗೀತ್ರರಿಯ 


ಸೂಕಪರಿಚಯ 
“$ 

ಪರಿಪೂರ್ಣ ಬ್ರಹ್ಮಾ ನುಭವವು ಈ ಜನ್ಮ ದಲ್ಲಿಯೇ ಉಂಟಾಗಬೇಕೆಂಬುದು 
ಸಾಧಕರ ಉದ್ದೆ ೇೀಶ. ಇದಕ್ಕೆ ಸ್ವಪ್ರಯತ್ನ, ಸತ್ಸ ೦ಗ, ಪೂರ್ವಜನ್ಮ ಸೆಂಸ್ಕಾರ ಇವು. 
ಮೂರೂ ಬೇಕಾಗಿವೆ. ಇದು ಮಹಾ ಸಿದ್ದಿಯಾದುದರಿಂದ ಒಂದೇ ಜನ್ಮದಲ್ಲಾಗು 
ವುದು ಕಷ್ಟ. ಜನ್ಮಾಂತರ ಸಂಸ್ಥಾರವಿದ್ದ ಕೆ ಸುಲಭವಾಗಿ ಮುಂದುವರಿಯಬಹುದು- 
ತತ್ತ, ಸ್ಥಿತಿ ಹೀಗಿದ್ದರೂ ಅನುಭವಿಗಳ ಜೀವನದಲ್ಲಿ ಕೆಲವು ಮಾರ್ಪಾಡುಗಳುಂಟಾ 
ಗಿರುವುವೆಂದು ಅವರ ವಾಕ್ಯಗಳಿಂದಲೇ ತಿಳಿಯಬಹುದಾಗಿದೆ. ಈ ಅನುಭವಿಗಳು 
ವಿಶ್ವದ ಎಲ್ಲಾ ಭಾಗಗಳಲ್ಲಿಯೂ, ಒಂದಲ್ಲ ಒ೦ದು ರೂಪದಲ್ಲಿ ಆಗಿಹೋಗಿರುತ್ತಾಕೆ. 
ಶಾಸ್ತ್ರೀಯವಾದ ಊಹೆಗಳು ಬೇರೆಯಾಗಬಹುದು. ಆದರೆ ಅನುಭವಿಗಳ ಅನುಭವವು 
ಒಂದೇ ರೀತಿಯಾಗಿ ಕೊನೆಗೊಳ್ಳುತ್ತದೆ. ಇವರು ಪ್ರಾರಂಭದೆಶೆಯಲ್ಲಿ ತಾವು 
ಅನುಸರಿಸಿರುವ ಯಾವುದೋ ಒಂದು ಪಂಥದ ಭಾವನೆಗಳನ್ನು ಅನುಸಂಧಾನ 
ಮಾಡುವುದೂ ಉಂಟು. ಉಪದೇಶಿಸುವುದೂ ಉಂಟು. ಪ ಪಾಕಾವಸ್ಥೆ ಯಲ್ಲಿ 
ಪಂಥಗಳ ಭೇದದೃಷ್ಟಿಯು ಮಾಯವಾಗಿ `ಸಾರ್ವಾತ್ಮ್ಯಭಾವನೆಯು ಸ್ಥಿ ರವಾಗು 
ತ್ಯದೆ. ಇದು ಅಂತರೀಯ ಪರಿವರ್ತನೆಯ ಪರಿಣಾಮ. ಪರಿಪಾಕದ ತುದಿಯನ್ನು 
ಮುಟ್ಟಿದ ಎಲ್ಲಾ ಅನುಭವಿಗಳೂ ಈ ಅಂಶದಲ್ಲಿ ಒಮ್ಮತವನ್ನು ಪಡೆದಿರುತ್ತಾರೆ. 
ಈ ಕಾರಣದಿಂದಲೇ ಈ ಅನುಭವಿಗಳ ಉದ್ಗಾರಗಳು ಕೆಲವೆಡೆಗಳಲ್ಲಿ ಹಿಂದು 
ಮುಂದು ವಿರುದ್ಧ ವಾಗಿ ತೋರುವುದುಂಟು. ಒಂದು ಕಜೆ ದ್ರೆ $ತಭಾವನೆ, ಮತ್ತೊಂದು 
ಕಡೆ ಅದ್ಬೈತಭಾವನೆ. ಹಾಗೆಯೇ ಶೈವ, ವೈಷ್ಣವ, ಶಾಕ್ತ ಮೊದಲಾದ ಭೇದ 
ಜ್ಞಾ ನಕ್ಕೆ ವಿಷಯವಾಗುವ ಪಂಥಗಳ ಅಭಿಪ್ರಾಯ ಗಳನ್ನು ಪ್ರಸ್ತಾ ಪಿಸುವುದುಂಟು. 
ಅನುಭವವು ನಿರ್ಮೂಲವಾದರೆ ಸ್ವಯಂಪ್ರಕಾಶವಾಗಿ, ಏಕರೂಪವಾಗಿ, ಅಖಂಡ 
ವಾಗಿ ನಿಲ್ಲುತ್ತದೆ. ಇಂತಹ ಸನ್ನಿವೇಶಗಳು ಅನುಭವಕ್ಕೆ ಬಂದಾಗ ಹಿಂದೆ ಈ 
ಅನುಭವಿಯು ಉಪಾಸನೆ ಮಾಡುತ್ತಿದ್ದ ಅಥವಾ ಅನುಸರಿಸುತ್ತಿದ್ದ ಭಾವನಾ 
ವಿಷಯಗಳಲ್ಲಿ ಉದಾಶೀನ ತೋರಿಸುವುದುಂಟು. ಅಥವಾ ಬೇರೆ ಬೇರೆ ಭಾವನೆ 
ಗಳಲ್ಲಿರುವ ಐಕ್ಕಭಾವನೆಯೇ ಸತ್ಯವೆಂದು ಭೇದಭಾವನೆಗಳೆಲ್ಲಾ ಅಖಂಡವಾದ 


“ 


೧೧೨ ಪ್ರ ಬುದ್ಧ ಕರ್ಣಾಟಕ 


ಶಕ್ತಿಯ ವಿಲಾಸನೆಂದು ತೃಪ್ತಿಪಡುವುದೂ ಉಂಟು. ಶಿವನೋ, ಫೇಶವನೋ, 
ಜಿನನೋ, ಬುದ್ಧನೋ, ಬ್ರಹ್ಮನೋ, ಯಾರಾದರೂ ಆಗಲಿ ನನ್ನನ್ನು ಈ ಅಜ್ಞಾನ 
ದಿಂದ ಬಿಡುಗಡೆ ಮಾಡಿದರೆ ಸಾಕು ಎಂದು ಶರಣಾಗತಿಯನ್ನು ಮಾಡುವುದೂ 
ಉಂಟು. ಈ ಭಾವನೆಗಳನ್ನು ಆಗಿಂದಾಗ್ಗೆ ಅವರ ಪರಿಪಾಕಕ್ಯುನುಸಾರವಾಗಿ 
ಹೇಳುತ್ತಾರೆ. ತಮ್ಮ ಅನುಭವಕೆ ಬಂದ ಅಂಶವನ್ನು ಮುಚ್ಚು ಮರೆಯಿಲ್ಲ ದೆ 
ಹೇಳುವುದು, ಮತ್ತು ಅನುಸೆಂಧಾನಮಾಡುವುದು, ಇವರ ಹಿರಿಮೆ. ಯಾವುಡೋ 
ಒಂದು ಸೆಮಯದಲ್ಲಿ, ಒಂದು ಅಂತಸ್ತಿನಲ್ಲಿ ತಿಳಿದ ವಿಷಯವು ಅನುಭವಸ್ಥೆ ವಿರುದ್ದ 
ವಾದಕೆ ಅಥವಾ ಅನುಭವದಿಂದ ಬೇರೆ ರೂಪವನ್ನು ಪಡೆದರೆ ಅವುಗಳನ್ನು ಬದಲಾ 
ಯಿಸಕೂಡದೆಂಬ ಹಟ ಇವರಿಗಿಲ್ಲ. 

ಪುರಾತನವಾದ ಭರತಖಂಡದಲ್ಲಿ ಹಿಂದಿನಿಂದಲೂ ಶಾಸ್ತ್ರಜ್ಞ ರೂ, ಜ್ಞಾನಿಗಳೂ, 
ಯೋಗಿಗಳೂ, ಲೆಕ್ಕವಿಲ್ಲದಷ್ಟು ಆಗಿಹೋಗಿರುತ್ತಾರೆ. ಈ ಪಜ್ತಿಯಲ್ಲಿ ಅನುಭವಿ 
ಗಳಿಗೇ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಅನುಭವಿಗಳಿಗೆ, ಶಾಸ್ತ್ರಜ್ಞಾನ ಯೋಗ 
ಸಿದ್ದಿ ಮೊದಲಾದ ಯೋಗ್ಯ ತೆಗಳಿರುವುದೂ ಉಂಟು, ಇಲ್ಲದಿರುವುದೂ ಉಂಟು. 
ಯಪಿಗಳಿಸೆ SUD ಆಶ್ರಯವಾಗಿರುವ ಹಿಮಾಲಯದ ಒಂದು 
ಭಾಗವಾದ ಕಾಶ್ಮೀರದಲ್ಲಿ ಶೂರರೂ, ಜ್ಞಾನಿಗಳೂ, ಪಂಡಿತರೂ, ಹುಟ್ಟಿ ಪಶ್ಚಿಮ 
ದಲ್ಲಿ ಏಷ್ಯ್ಯಾಮೈನರ್‌ ಪರ್ಷಿಯಾ ದೇಶದ ವರಿಗೂ, ತಮ್ಮ ಕೀರ್ತಿಯನ್ನು ಹರಡಿರು 
ತ್ತಾರೆ. ಭರತಖಂಡದಲ್ಲೆಲ್ಲಾ ಅವರ ಕೃತಿಗಳೂ ಉಪದೇಶಗಳೂ ಚಿರಪರಿಚಿತವಾಗಿವೆ. 
ಇಂತಹ ಉದಾತ್ರ, ಚರಿತರಿಗೆ ಜನ್ಮ ಭೂಮಿಯಾದ ಕಾಶ್ಮೀರದಲ್ಲಿ, ಓಜಸ್ಪಿಗಳೂ ತಪಸ್ವಿ 
ಗಳೂ ಆದ ಅನುಭಾವಿಗಳು ತಮ್ಮ ಉಪದೇಶಗಳಿಂದಲೂ ನಡತೆಯಿಂದಲೂ ಜನತೆಯ 
ಬಾಹ್ಯ ಮತ್ತು ಆಂತರ್ಯತೆಯ ಶಿಕ್ಷಣವನ್ನೂ ಸೆಂಸ್ಕರಣವನ್ನೂ ಮಾಡಿರುತ್ತಾರೆ. 

ಕ್ರಿಸ್ತಶಕ ೧೪ ನೆಯ ಶತಮಾನದಲ್ಲಿ ಬದುಕಿದ ಲಲ್ಲೇಶ್ವರಿ, ಅನುಭಾವಿಗಳಲ್ಲಿ 
ಮಿಗಿಲಾದವಳು. ಈಕೆಯು ಹಿಂದಿನ ಜನ್ಮದ ಸೆಂಸ್ಕಾರದಿಂದಲೇ ಅಲೌಕಿಕವಾದ 
ಶಕ್ತಿಯನ್ನೂ ಅನುಭವವನ್ನೂ ಪಡೆದಿದ್ದ ಳು. : ಈಕೆ ವಿಶಿಷ್ಟವಾದ ರೀತಿಯಲ್ಲಿ 
ತನ್ನ ಅನುಭವದ ವಿಷಯಗಳನ್ನು ಸಾರಿರುತ್ತ್ಯಾಳೆ. ಎಲ್ಲಾ ಅನುಭವಿಗಳ ಹಾಗೆ 
ತಣೆಯ ವಿಷಯವಾಗಿಯೂ, ಹ ದಂತಕಥೆಗಳಿವೆ, ಪವಾಡಗಳಿವೆ. ಅವುಗಳ 
ವಿವರಗಳೆಲ್ಲಾ ಬರೆದರೆ. ಒಂದು ದೊಡ್ಡ ಗ್ರಂಥವಾಗುತ್ತ, ದೆಂದು ಕಾಶ್ಮೀರ 
ಛೇಶದ ಪಂಡಿತರೇ ಹೇಳಿದ್ದಾರೆ. ಕಾಶ್ಮೀರಿ ಭಾಷೆಯಿಂದ ಇಂಗ್ಲಿ ಹಿಗೆ ಭಾಷಾಂತರ 
ವಾಗಿರುವ ಕೆಲವು ಲೇ ಬನಗಳಿಂದಲೂ, ಚರಿತ್ರೆ ಯ ಆಧಾರದಿಂದಲೂ, ಸೆ ಸ್ವಲ್ಪಮಟ್ಟಿಗೆ 
ಈಸೆಯ ಜೀವನಚರಿತೆ ತ್ರೈಯನ್ನು asd ಇಂದಿನ ಶ್ರೀನಗರದ ಹ್ತ, 5 Wi 


“ 


x» 


ಕಾಶ್ಮೀರದೇಶದ ಲಲ್ಲಯೋಗೀಶ್ವರಿಯ ಸೂಕ್ಚ್ಮೆ ಪರಿಚಯ ೧೧೩ 


ಸಿಂಪೂರ ಗ್ರಾಮದಲ್ಲಿ ಪಂಡಿತವಂಶದ ಬ್ರಾಹ್ಮಣರ ಮನೆಯಲ್ಲಿ ಈಕೆ ಜನಿ 
ಸಿದಳು. ಈಕೆಗೆ ಹನ್ನೆರಡನೆಯ ವಯಸ್ಸಿನಲ್ಲಿ ಮದುವೆಯಾಯಿತು. ಈಕೆಯ ಗಂಡನ 
ಮಲತಾಯಿಯಾದ ಅತ್ತೆಯು ಸಂಸಾರದಲ್ಲಿ ಬಹಳ ತೊಂದರೆಯನ್ನು ಕೊಡುತ್ತಿದ್ದ ಳು. 
ಎಷ್ಟು ತೊಂದರೆಯನ್ನು ಕೊಡುತ್ತಿದ್ದರೂ ಅವುಗಳನ್ನೆಲ್ಲಾ ಸಹಿಸಿಕೊಂಡು ಮೂರ್ತಿ 
ಭವಿಸಿದ ಶ್ಚ ಮಾಗುಣವೊ ಎಂಬಂತೆ ಈಕೆ ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಳು. 
ಆಂತರ್ಯತೆಯ ಪರಿಪಾಕವು ಹೆಚ್ಚಿದಷ್ಟೂ ಪ್ರಾಪಂಚಿಕ ವಿಷಯಗಳಲ್ಲಿ ಆಸೆಗೆ 
ವೈರಾಗ್ಯವು ಹೆಚ್ಚಿತು. ಇದರ ಪರಿಣಾಮವಾಗಿ ಈಕೆ ಮನೆಯನ್ನು ಬಿಟ್ಟು 
ಜನಗಳಿಗೆ ನೀತಿಧರ್ಮಗಳನ್ನು ಉಪದೇಶಮಾಡುತ್ತಾ, ದೇಶದಲ್ಲಿ ಸಂಚರಿಸುತ್ತಿದ್ದಳು. 
ಈ ಸಂಚಾರದಲ್ಲಿ ಅನೇಕರು ಈಕೆಯ ಶಿಷ್ಯರಾದರು. ಈಕೆ ತನ್ನ ಆಂತರ್ಯದ 
ಅನುಭವವನ್ನು ಕಾಶ್ಮೀರಿ ಭಾಷೆಯಲ್ಲಿ ಹಾಡುಗಳ ರೂಪವಾಗಿಯೂ, ವಚನಗಳ 
ರೂಪವಾಗಿಯೂ ಹೇಳಿರುತ್ತಾಳೆ. ಇವುಗಳಲ್ಲಿ ಕೆಲವು, ಪ್ರಶ್ನಿಗೆ ಉತ್ತರವನ್ನು 
ಕೊಟ್ಟಿ ಹಾಗಿರುತ್ತವೆ, ಮತ್ತೆ ಕೆಲವು ಶಾಸ್ತ್ರೀಯವಾದ ನಿಯಮಗಳನ್ನು ತಿಳಿಯಪಡಿಸಿ 
ದಂತಿರುತ್ತವೆ. ಇನ್ನೂ ಕೆಲವು ಸ್ವಾತ್ಮವಿಮರ್ಶನೆಗಾಗಿ ಹೇಳಿಕೊಂಡಂತಿರುತ್ತವೆ. 
ಇಂದಿಗೂ, ಆ ವಾಕ್ಯಗಳು ಗಾದೆಗಳಾಗಿ, ವಚನಗಳಾಗಿ, ಹಾಡುಗಳಾಗಿ, ಜನರ 
ಸಾಮಾನ್ಯ ಭಾಷೆಯಲ್ಲಿ ಬೆರೆತುಹೋಗಿವೈೆ ಈಕೆಯ ವಾಕ್ಯಗಳ ಸಂಳತೆ, ಭಾವ 
ಪುಷ್ಟಿ, ಅರ್ಥಗಾಂಭೀರ್ಯ, ಮರೆಯದಿರುವಂತೆ ಚಿತ್ರ್ವವೃತ್ತಿ,ಯನ್ನುಂಟುಮಾಡುವಿಕೆ 
ಮೊದಲಾದ ಗುಣಗಳು ಕಾಶ್ಮೀರೀ ಭಾಷೆಗೇ ಭೂಷಣವಾಗಿದೆಯೆಂದು ಕಾಶ್ಮೀರ 
ದೇಶದವರು ಹೆಮ್ಮೆ ಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಈಕೆಯ ಉಪದೇಶವಾಕ್ಯಗಳ 
ವಿಚಾರವಾಗಿ ನಮಗೆ ತಿಳಿದುಬಂದಿರುವ ಹಾಗೆ ಊಹಿಸಿದರೆ ಈಣೆ ಶಿಷ್ಯರ ಅಂತಸ್ತಿ 
ಗನುಸಾರವಾಗಿ ಉಪದೇಶಿಸಿರುವಳೆಂದು ಗೊತ್ತಾಗುತ್ತದೆ. ಈಕೆಯ ಸಮಕಾಲೀನ 
ರಾದ ಅನುಭಾವಿಗಳೇ" ಈಕೆಯನ್ನು ಪರಮಗುರುವೆಂದು *ೊಂಡಾಡಿರುತ್ತಾರೆ. 
ಈಕೆ ಕಾಶ್ಮೀರ 'ಶೈವಸಿದ್ಧಾ ೦ತ ಸಂಪ್ರದಾಯಕ್ಕೆ ಸೇರಿದವಳು--ಪರಮಶಿವ 
ಯೋಗಿನಿ. ಹಿಂದೂಗಳೂ ಮುಸಲ್ಮಾ ನರೂ ಪಂಡಿತರೂ ಪಾಮರರೂ ಎಲ್ಲರೂ ಈಸೆ 
ಯನ್ನು ಒಂದೇ ಸಮನಾಗಿ ಗೌರವಿಸಿರುತ್ತಾರೆ. ಕಠಿಣವಾದ ಶಾಸ್ತ್ರತತ್ತ್ವಗಳನ್ನು 
ಸರಳವಾಗಿಯೂ ಗಹನವಾದ ಯೋಗಾಭ್ಯಾಸೆತತ್ತ, ಗಳನ್ನು ವಿಶದವಾಗಿಯೂ ಅನು 
ಭವದ ಹಂತಗಳನ್ನು ರಮಣೀಯವಾಗಿಯೂ, ವಿವರಿಸಿರುವುದು ಈಕೆಯ ಹಿರಿಮೆಗೆ 
ಉದಾಹರಣೆಯಾಗಿದೆ. ಈಕೆ ಬಹಳ ಕಾಲ ಜನತೆಯ. ಅಜ್ಞಾನವನ್ನು ಪರಿಹರಿಸು 
ವುದಕ್ಕಾಗಿ ಶ್ರಮಿಸಿ ತನ್ನ ಉತ್ತರವಯಸ್ಸಿ ನಲ್ಲಿ ತನ್ನ ಸ್ಕೊ ಲಶರೀರವನ್ನು ಬಿಟ್ಟು 
ಸಾಯುಜ್ಯವನ್ನು ಪಡೆದಿರುತ್ತಾಳೆ. 





೧೧೪ ಪ್ರಬುದ್ಧ ಕರ್ಣಾಟಕ 
€ಧ 


ಈಕೆಯ ಉಪದೇಶವಚನಗಳು ಬಹಳ ಇವೆಯೆಂದು ಕೇಳುತ್ತೇವೆ. ಆದರೆ 
"ಅವುಗಳ ಸಾರಸಂಗ್ರಹರೂಪವಾಗಿ ಭಾಸ್ಕೆರಾಜಾರ್ಯನೆಂಬ ಪಂಡಿತನು ಅರವತ್ತು 
ಸಂಸ್ಕೃತ ಪದ್ಯಗಳಲ್ಲಿ ಈಕೆಯ ಮುಖ್ಯವಾದ ಹಾಡುಗಳನ್ನೂ ವಚನಗಳನ್ನೂ 
ಕಾಶ್ಮೀರಿ ಭಾಷೆಯಿಂದ ಸಂಸ್ಕೃೃತಭಾಷೆಗೆ ಪರಿವರ್ತನಮಾಡಿದ್ದಾ ನೆ. ಗ್ರಿಯರ್‌ರ್ಸ- 
ಮತ್ತು ಬಾಕ್ಷಿಟ್‌ ಎಂಬ ಆಂಗ್ಲಪಂಡಿತರು ಈಸೆಯ ಇನ್ನೂ ಹೆಚ್ಚೆನ ವಚನ 
'ಗಳನ್ನು ಸಂಗ್ರಹಿಸಿ ದೀರ್ಫವಾದ ಪೀಠಿಕೆಯೊಂದಿಗೆ ಇಂಗ್ಲಿ ಪಿಗೆ ಭಾಷಾಂತರಿ 
ಸಿರುತ್ತಾರೆ. ಅನುಭಾವಿಗಳ ವಚನಗಳು ವಿಶೇಷ ಪ್ರಚಾರದಲ್ಲಿರುವ ಕರ್ಣಾಟಕದ 
ವಾಚಕರ ಅವಗಾಹನೆಗಾಗಿ, ಯೋಗದ ನೆಲೆಯಿಂದ ಕೂಡಿರುವ ಈ ಲಲ್ಲೆ ಶ್ವರಿಯ 
ವಚನೋದ್ಗಾ ರಗಳು ಸ್ಫೂರ್ತಿದಾಯಕವಾಗಿರುತ್ತವೆಂಬ ಉದ್ದೆ €ಶದಿಂದ ಭಾಸ್ಕರಾ 
ಚಾರ್ಯರ ಸಂಸ್ಕೃತ ಶ್ಲೊ ೇಕಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿ ಕನ್ನಡಿಗರ 
ಮುಂದಿಟ್ಟಿದ್ದೆ (ನೆ. ಲಲ್ಲಾದೇವಿ ಜನ್ಮಾಂತರ ಪರಿಪಾಕದಿಂದ ಕೂಡಿದ್ದ ರೂ 
ಈಸೆಯ ವಾಕ್ಯಗಳಿಂದಲೇ ಈಕೆಯ ಜೀವನದಲ್ಲಿ ಪ್ರಾರಂಭದೆಶೆ, ಶಾಸ್ತ್ರವಿಶ್ವಾಸ, 
ಅಭ್ಯಾಸ, ಫಲೌನ್ಮು ಖ್ಯ, ಸಿದ್ಧಾ ವಸ್ಥೆ —ಈ ಐದು ಆಧ್ಯಾತ್ಮಿಕ ಹ೦ತಗಳನ್ನು 
-ತಿಳಿಯಬಹುದಾಗಿದೆ. 

ಇವುಗಳ ಮೂಲಕ ಈಕೆಯ ಅನುಭವದ ಪರಿಪಾಕವನ್ನೂ ಸರಳತೆಯಲ್ಲಿ 
ಗಹನವಾದ ತತ್ತ ಗಳನ್ನೂ ಸಾಕ್ಲಾತ್ಯೃರಿಸುವ ಕ್ರಮಗಳನ್ನೂ ಅರಿಯಬಹುದು. 
ಸಾಮಾನ್ಯವಾಗಿ ಅನುಭಾವಿಗಳು ವಿಶ್ವವನ್ನೆಲ್ಲಾ ತನ್ಮಯವಾಗಿ ನೋಡುವರು. 
ಪ್ರಪಂಚವೆಲ್ಲಾ ಒಂದೇ ಎನ್ನು ವರು, ಇವೇ ಮೊದಲಾದ ಪಾರಲೌಕಿಕ ಆಶಯ 
ಗಳನ್ನೇ "ಹೆಚ್ಚಾಗಿ ಹೇಳುವುದು . ಸಂಪ್ರದಾಯ. ಈಕೆಯ ಹಿರಿಮೆ ಏನೆಂದರೆ 
ಅನುಭವದಿಂದ ಉಂಟಾಗುವ ಶಾರೀರಿಕವಾದ ವ್ಯತ್ಯಾಸಗಳನ್ನೂ ಪ್ರಾಣಕ್ರಿಯೆಗಳ 
ನಿರೋಧದಿಂದುಂಟಾಗುವ ಏಕಾಗ್ರತೆಯನ್ನೂ ವಿಶದಪಡಿಸಿರುತ್ತಾಳೆ. ಮನಸ್ಸಿನ 
ಏಕಾಗ್ರ ತೆಯಿಂದ' ಅನುಭವಕ್ಕೆ ಬರುವ ಪವಿತ್ರತೆ, ಸೆ ನ್ಸೈರ್ಯ, ಕಾರ್ಯತತ್ಪರತೆ 
ಗಳನ್ನು. ಯಾನ ರೀತಿ ಅನುಸರಿಸಬೇಕು, ಸಿದ್ದಾವಸ್ಥೆ ಸ್ಥೆಯಲ್ಲಿದ್ದರೂ ಪಾ ್ರ್ರಾಪಂಚಿಕವಾದ 
ಸುತು. ಸಾಂಪ್ರದಾಯಿಕವಾದ ರೀತಿ ಮತ್ತು ನೀತಿಗಳನ್ನು ಹಾ ದೃಷ್ಟಿಯಿಂದ 
ಅಚರಸನೀಕೆಂಬುವನ್ನು ಸೂಚಿಸಿರುತ್ತಾಳೆ. ಸಾಮಾಜಿಕ ERNE ds 
ಅಕ್ಷರಶಃ ಪಾಲಿಸಲು ಯಾಗೂ ಸಾಧ್ಯವಾಗಲಾರದೆಂದು ಖಚಿತವಾಗಿ ಹೇಳಿ, ಹೊರ 
ಗಿನ ಪರಿಸ್ಥಿ ತಿಗಳಿಂದ ಜೀವನಕ ಕ್ರಮವು ಯಾವ ಆಶ ಶ್ರಮರೂಪದಲ್ಲಿದ್ದರೂ ಭಾವನಾ 

ಕ್ರಮವು ಒಂದೇ ರೂಪದಲ್ಲಿರಬೇಕೆಂದು ಸಿದ್ಧಾಂತಮಾಡಿರುತ್ತಾಳೆ. ಹೀಗೆ ಪ್ರಾಣ 

ಶಕ್ತಿಯ ನಿರೋಧ, ಮನಸ್ಸಿನ ಏಕಾಗ್ರತೆ, , ಅಡರಾದುಂಟಾಗತಳ್ಯ ಸಿದ್ಧಿ, ಬಾಹ್ಯ 


+ 


ಕಾಶ್ಮೀರದೇಶದ ಲಲ್ಲಯೋಗೀ ಶ್ವರಿಯ ಸೂಕ್ಚ್ಮ ಪರಿಚಯ ೧೧೫ 


ವ್ಯಾಪಾರಗಳನ್ನು ನೋಡಬೇಕಾದ ದೃಷ್ಟಿ, ಅದರಿಂದ ತನ್ನಲ್ಲಿ ಏರ್ಪಡುವ ನಿರ್ಲಿಪ್ತತೆ 
ಯನ್ನು ಒಂದು ಘಟ್ಟದಲ್ಲಿ ವಿವರಿಸಿ ಆಂತರ್ಯತೆಯ ಪ ಪರಿಪಾಕವನ್ನು ಪ್ರತ್ಯೇಕವಾಗಿ 
ಹೇಳಿದ್ದಾ ಳೆ, ವಿಕಲ್ಪಕ್ಕ್ಯಾಶ್ರಯವಾಗಿರುವ ಚಿತ್ರವೃತ್ತಿಗಳನ್ನು ಮೀರಿ ಚಿದನುಭವ 
ವನ್ನು ಪಡೆಯಲಾಗಿ ಈ ವಿಶ್ವವೆಲ್ಲಾ ಹೇಗೆ ಚಿದಭಿನ್ನ ವೆಂಬುದನ್ನು ತೋರಿಸಿದ್ದಾಳೆ. 
ಹಾಗೆಯೇ ಕೆಲವು ಮಟ್ಟಗಳಲ್ಲಿ ವಿಗ್ರಹಧ್ಯಾನ, ತೀರ್ಥಯಾತ್ರೆ ಮೊದಲಾದುವುಗಳು 
ಒಂದು ಹಂತದಲ್ಲಿ ಸಹಕಾರಿಗಳಾಗಿರುತ್ತವೆ, ಮತ್ತೊಂದು ಹಂತದಲ್ಲಿ ಅವುಗಳು 
ಹೇಗೆ ಸಹಕಾರಿಗಳಲ್ಲವೆಂದು ನಿರೂಪಿಸಿದ್ದಾಳೆ.. ವಿಶ್ವವು ಚಿದಭಿನ್ನ ವೆಂದು ಅನುಭವಕ್ಕೆ 
ಬಂದಾಗ ತಾನು ವಿಶ್ವವ್ಯಾಪಿಯಾದ ಶಿವನ ಅಂಶವೆಂದು ಶಿವನ ಸರ್ವಜ್ಞ 
ತ್ವಾದಿ ಗುಣಗಳು ತನ್ನಲ್ಲಿ ಸೆಂಕುಚಿತವಾಗಿರುವುದೊಂದೇ ಜೀವಭಾವಕ್ಕೆ ಹೇತು 
ವೆಂದು ಯುಕ್ತಿಯಿಂದಲೂ ಅನುಭವದಿಂದಲೂ, ವಿವರಿಸಿದ್ದಾಳೆ. ಈ ಸ್ಥಿತಿಯನ್ನು 
ಅನುಭವಿಸಿ, ಈಕೆ ತನಗೆ ಯಾರೂ ಬಂಧುಗಳಿಲ್ಲ, ತಾನು ಯಾರಿಗೂ ಬಂಧುನಲ್ಲ ಎ 
ನಿರ್ಲಿ ಪ್ರತೆಯನ್ನು ಬೋಧಿಸಿರುತ್ತಾ, ಳೆ, ತಾನು ಮಾಡುವ ಎಲ್ಲಾ ಪ್ಲ ಬಾಹ್ಯವ್ಯಾಪಾರ 
ಗಳೂ ಆ ತ ಯ ಲೀಲೆಯೆಂದು ತನ್ನ ಜೀವನ ಅವಧಿಯಲ್ಲಿಯೇ ಆ ಪರಾನಂದ 
ವನ್ನು ಅನುಭವಿಸುತ್ತಿರುವ ಹಾಗೆ ತನ್ನ ಸಿ ತಿಯನ್ನು ಹೇಳಿಕೊಂಡಿರುತ್ತಾಳೆ. 
ಪಂಡಿತಮನೆತನದಲ್ಲಿ ಬೆಳೆದ ಈಕೆಯ ಬಾ ಶಾಸಿ ಸ್ತ್ರೀಯ ಪರಿಭಾಷೆಯಿಂದಲೂ 
ಅನುಭವದ ಸ್ಫೂರ್ತಿಯಿಂದಲೂ ರೂಪುಗೊಂಡಿವೆ. ತಾಶ್ವ್ರೀರದ ಶೈವಸಿದ್ದಾಂತದ 
ಪ್ರಮೇಯಗಳು ಮತ್ತು, ಸಾಧನಾಕ್ರಮಗಳು ಈಕೆಯ ವಾಕ್ಯಗಳಲ್ಲಿ ಸಮಂಜಸವಾಗಿ 
ಹೊಂದಿವೆ. ಈಕೆಯ ವಚನಗಳನ್ನು ವಿವರಗಳೊಡನೆ ಅನುಸಂಧಾನಮಾಡಿದರೆ 
ಪಂಡಿತರಿಗೆ ವಿಮರ್ಶನ ಭೂಮಿಕೆಯಾಗುತ್ತದೆ. ಭಾವನಾಶಾಲಿಗಳಿಗೆ ಪ್ರಬೋಧಕ 
ವಾಗುತ್ತದೆ. ಸಾಧಕರಿಗೆ ಪೆ ಶ್ರೇರಕವಾಗುತ್ತ, ದೆ. ವಿಮರ್ಶಕರು ಅನುಭಾವಿಗಳ ವಚನ 
ಗಳನ್ನು ಅಸಂಕೀರ್ಣವಾದ ದೈ ಷ್ಟಿಯಿಂದ ಅಧ್ಯಯನಮಾಡಿದರೆ ಅನುಭಾವಿಗಳ 
ಹಿರಿಮೆ ಸಮಯಾಗತ್ತೆ. 


ಜಿ. ರುದ್ರಪ್ಪ * 


(ಸಶೇಷ) 


ಅಣ್ಣ-- ತಂಗಿ 
ಈ ತಾಯಿಯೊ, ಆ ತಾಯಿಯೊ 
ಯಾವ ತಾಯಿಯಾದಕೇನು ? 
ಭೂತಾಯಿಯ ಮಕ್ಕಳಾವು.! 
ಅಣ್ಣತಂಗಿ, ಅಕ್ಕತಮ್ಮ ನಾಗಲಾಕಿನೆ ? 
ನೆಲವಾಗಲಿ ಬುವಿಯಾಗಲಿ 
ಜಲವಾಗಲಿ ಬಯಲಾಗಲಿ 
ಹಲವು ರೂಪ ಸೃಷ್ಠಿ ಸ ಯೊಲವು ! 
ಜೀವ ಜೀವ ಕೂಡಿಯಾಡಿ ಕುಣಿಯಲಾರೆವೆ ? 
'ಅಕ್ವಕೆಯಲಿ ಮಾತನೋವ ಮುರಿಯಲಾಕೆವೆ ? 


ನನ್ನ ಹೃದಯ ನಿನ್ನ ಹೃದಯ 
ಮೌನದಲ್ಲೆ ಜಗದ ಎದೆಯ 
ತುಂಬಿತೂರಿ ಉರಿಪ ನೋವ 
ಕಂಡು ಕಂಗಳಲ್ಲಿ ಸುರಿವ ನೀರು ಬೇರೆಯೆ ? 
ನಾ: ನೋಡಿದ ನೀ ನೋಡಿದ 
ಬಾಳಿನೊಳಗೆ ಬಡಿದಾಡಿದ. 
ಜೀವಜೀವಕಾಗಿ ತೇದ 
ಹಿರಿಯ ಜೀವಿ ಗಾಂಧಿಮಾತು ಚೇರೆಯಿರುವುದೇ ? 
ಅಕ್ಕರೆಯಲಿ ಬಾಳನೋವ ಮುರಿಯಲಾರೆವೆ ? 


ನೆಲ ಬೇರೆಯೆ ಜಲ ಬೇರೆಯೆ 
ಬೆಸೆದೊಲವಿನ ಬೆಳೆ ಬೇರೆಯೆ 
ಇಳಿಯುತಿರುವ ಬೆಳುದಿಂಗಳ 
ತೊರೆಯಲೆಗಳ ಸೆಳೆತದಾಟ ಬೇಕೆಬೇಕಿಯೆ ? 
ನೀ ಕಂಡುದೆ ನಾನುಂಡುದು, 
ನಾ ಕಡೆದುದೆ ನೀ ಕಂಡುದು, 
ನಮ್ಮಿ ಬ್ಬ ರ ಹೃದಯವೊಂದು 
ಜೀವ ಜೀವ ಭೇದ ಮರಿತು ಬೆರಕಿಯಲಾಕಿವೆ ? 
ಅಣ್ಣತಂಗಿ ಅಕ್ಕತಮ್ಮ ನಾಗಲಾರೆವೆ ? 
ವಿಸ್‌, ಅನಂತನಾರಾಯಣ. 


ಕಲಾಯ್‌ ವಿಜಾನ ಮತು ನಮ ನಾಗರಿಕತೆ 
ಇ — [J 


ಈಗಿನ ಜನಾಂಗದವರು ವಿಜ್ಞಾ ನದ ಮುಂದುವರಿಯುವಿಕೆಯನ್ನು ಅನೇಕ ರೀತಿ 
ಯಲ್ಲಿ ಉಪಯೋಗಿಸಿಕೊಂಡಿರುತ್ತಾರೆ. ಈ 'ವಿಜ್ಞಾ ನಗಳಲ್ಲಿ ಭೌತಶಾಸ್ತ್ರ, ಗಣಿತ 
ಶಾಸ್ತ್ರ, ಮತ್ತು ರಸಾಯನಶಾಸ್ತ್ರಗಳು ಜನಗಳಿಗೆ ಉಪಯೋಗಕರವಾದ ರೀತಿಯಲ್ಲೂ, 
ಹಾನಿಕರವಾದ ರೀತಿಯಲ್ಲೂ, ಪರಿಣಾಮಗಳನ್ನು ೦ಟುಮಾಡಿವೆ. ವಿಜ್ಞಾನವನ್ನು ನಾವು 
ಯಾವ ರೀತಿಯಲ್ಲಾದರೂ ಉಪಯೋಗಿ ಸಬಹುದು. ಇದಕ್ಕೆ ನಮ್ಮ ಆಂತರ್ಯವೇ 
ಕಾರಣ. ಉದಾಹರಣೆಗಾಗಿ ಬೆಂಕಿಯನ್ನು ತೆಗೆದುಕೊಂಡರೆ, ಇದನ್ನು ಕಾಯಿಸು 
ವುದಕ್ಕೆ ಉಪಯೋಗಿಸಿದರೆ, ಅದರಿಂದ "ಅನೇಕ ಪದಾರ್ಥಗಳನ್ನು ತಯಾರುಮಾಡ 
ಬಹುದು. ಸ್ವಲ್ಪ ಎಚ್ಚರಿಕೆ ತಪ್ಪಿಹೋದರೆ ಅದು ಮನುಷ್ಯನನ್ನು ಸುಟ್ಟು ಹಾನಿ 
ಯುಂಟುಮಾಡುವುದು. ಮನುಷ್ಯನೂ ಸಹ ಅದನ್ನು ಹಾನಿಯುಂಟುಮಾಡುವುದಕ್ಕೆ. 
ಉಪಯೋಗಿಸಬಹುದು. ಆದರೆ ವಿಜ್ಞಾನವು ಹೆಚ್ಚು ಹೆಚ್ಚಾಗಿ ಬೆಳೆದು, ಅನೇಕ 
ಆಶ್ಚರ್ಯಕರವಾದ ಪರಿಣಾಮಗಳನ್ನು ೦ಟುಮಾಡಿರುವುದಕ್ಕೆ ನಮಗೆ ಕಣ್ಣಿಗೆ 
ಗೋಚರವಾಗದಿರುವ ಪರಮಾಣುಗಳೇ ಕಾರಣ. ಪರಮಾಣುಗಳಲ್ಲೆಲ್ಲಾ ಅತ್ಯಂತ 
ಹಗುರವಾದ ಜಲಜನಕದ ಪರಮಾಣುವು ಈ ಪ್ರಪಂಚವನ್ನೆಲ್ಲಾ ನಿರ್ನಾಮಮಾಡ 
ಬಲ್ಲುದು ಎಂಬುದರಲ್ಲಿ ಈಗ ಸಂದೇಹವಿಲ್ಲ. ಅದು ಈಗಿನ ಪ್ರಪಂಚದಲ್ಲಿ ಮುಖ್ಯವಾದ 
ಪಾತ್ರವನ್ನು ವಹಿಸಿದೆ. ಇದರ ವಿಷಯವಾಗಿ ಇತರ ದೇಶಗಳಲ್ಲಿ ಅನೇಕ ಪರಿಶೋಧನೆ 
ಗಳು ನಡೆಯುತ್ತಿ, ವೆ. ಇದರಿಂದ ವಿಶ್ವ ಶಾಂತಿಯು ಕಲಕಿ, ಪ ರ್ರಪಂಚಕ್ಕೆ ಹಾನಿ 
'ಯುಂಟಾಗಬಹುದೆಂದು ನಾವು ಭೀತರಾಗಿದ್ದೆ (ವೆ. ಆದರೆ ಸ ಪರಿಣಮಿಸದೇ 
ಇರುವ ಹಾಗೆ ನೋಡಿಕೊಳ್ಳುವುದು, ಈಗಿನ ಯುಗದಲ್ಲಿ ಸ್ಥ ದ್ರತಿಯೊಬ್ಬ ಮಾನವನ 
ಸ ದೊಡ ಶ್ಲ ಕರ್ತವ್ಯವಾಗಿದೆ. 
ಪರಮಾಣುಗಳಿಗಿಂತ ಹೆಚ್ಚು ಗಾತ್ರವುಳ್ಳ ಅಣುಗಳು ಅಷ್ಟು ಚುರುಕಲ್ಲ. 
ಆದರೆ ಹ. ನಾನಾತರದ ಗುಣಗಳುಂಟು. ಈ ಅಣುಗಳಿಗಿಂತ ಹೆಚ್ಚು ಗಾತ್ರ 
ವುಳ್ಳ ಮತ್ತು ನೀರು ಅಥವಾ ಇತರ ದ್ರವಗಳಲ್ಲಿ ತೇಲಾಡುವ ಇತರ ಕಣಗಳಿಗಿಂತ 
ಕಡಿಮೆ ಗಾತ್ರವುಳ್ಳ ಬೇರೆ ರೀತಿಯ ಕಣಗಳುಂಟು. ಅವುಗಳನ್ನು | hen ಕ 
ಕಣಗಳೆಂದು ಯತಾ) ರೆ. ಈ ಕಣಗಳ ಅಳತೆಯು ಸುಮಾರು _ 0 ಅಂಗು 
ಲಕ್ಕೆ ಒಳಪಟ್ಟು ಧ್‌ ಅಂಗುಲಕ್ವೆ ಹೆಚ್ಚಾ ಗಿ ಇರುತ್ತದೆ. “ಇನ್ನೆು ನಮ್ಮ 





೧೧೮ ಪ್ರಬುದ್ಧ ಕರ್ಣಾಟಕ 
ಆ ಛಿ 


ಕಣ್ಣಿಗೆ ಗೋಚರವಾಗುವುದಿಲ್ಲ. ಸಾಮಾನ್ಯ ಸೂಕ್ಷ್ಮ ದರ್ಶಕದಲ್ಲಿಯೂ ಕಾಣಿಸುವು 
ದಿಲ್ಲ. ಈ ಕಣಗಳನ್ನು ವಿಶೇಷ ಸೂಕ್ಟ್ಮ ಪ್ರದರ್ಶಕದ ಮೂಲಕ ( Ultramicroscope) ಮೇ 
ನೋಡಬೇಕು. ಹಾಗೆ ಪರೀಕ್ಷೆ ಮಾಡಲ್ಪಟ್ಟಿ ಕಣಗಳು ಮಿಂಚಿನೋಪಾದಿಯಲ್ಲಿ 
ಮಿರುಗುತ್ತ ಚಲಿಸುತ್ತಿರುವುದು ನಮಗೆ: ಗೋಚರವಾಗುತ್ತದೆ. ಈ ರೀತಿಯಾದ 
ಚಲನೆಯನ್ನು ಮೊಟ್ಟಮೊದಲು ಕಂಡುಹಿಡಿದವರು ಡಾ| ಬ್ಲಾ 

` ಮೇಲೆ ವಿವರಿಸಿದ ಈ ಕಣಗಳು ತಮ್ಮ ಗಾತ್ರಕ್ಕೆ ಅನುಸಾರವಾಗಿ ವಿಶೇಷ 
ಗುಣಗಳನ್ನು ಹೊಂದಿರುತ್ತವೆ. ' ಕಣಗಳು ಸಣ್ಣಗಾದ ಹಾಗೆ, ಅವುಗಳನ್ನು ನೀರಿನಲ್ಲಿ 
ಚದುರಿಸಿದರೆ, ಕೆಳಗೆ ಬೀಳದ ಹಾಗೆ ನಿಲ್ಲುತ್ತವೆ. ಹಾಗೆ ಅವುಗಳು ನಿಲ್ಲುವುದರಿಂದ, 
ನೀರಿಗೆ ಬಣ್ಣವನ್ನು ಕೊಡುತ್ತವೆ. ಈ ಕಣಗಳು ತಮ್ಮ ಗಾತ್ರ ಬದಲಾವಣೆಯಾದ 
ಹಾಗೆಲ್ಲ, ಆ ನೀರಿಗೆ ವಿವಿಧ ಬಣ್ಣಗಳನ್ನು ಕೊಡುತ್ತವೆ. ` ಚಿನ್ನದ ನೀರುಗಳಲ್ಲಿ 
ಸಾಮಾನ್ಯವಾಗಿ ಕೆಂಪು ಮತ್ತು ನೀಲಿಯ ಬಣ್ಣಗಳುಳ್ಳ ಎರಡು ಜಾತಿಗಳುಂಟು. 
ಕೆಂಪುನೀರಿನಲ್ಲಿ ಚಿನ್ನದ ಕಣಗಳು ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಇರುತ್ತವೆ. ಈ 
ಕಣಗಳು ಒಂದಕ್ಕೊಂದು ಸೇರಿ ಹೆಚ್ಚಿನ ಗಾತ್ರವನ್ನು ಹೊಂದಿದರೆ, ನೀರಿಗೆ ನೀಲಿಯ 
ಬಣ್ಣ ಬರುತ್ತದೆ. ಈ ಬಣ್ಣಗಳಿಗೆ ಚಿನ್ನದ ಕಣಗಳೇ ಕಾರಣ. ಅವುಗಳ ಮೇಲೆ 
ಸೂರ್ಯರಶ್ಮಿ ಬಿದ್ದಾಗ, ಅವುಗಳು ರಶ್ಮಿ ಯನ್ನು ಚದುರಿಸಿ, ನಮಗೆ ಬೇರೆಬೇರೆ ಬಣ್ಣ 
ಗಳನ್ನು ಗೋಚರಮಾಡಿಸುತ್ತವೆ. ಈ ರೀತಿಯ ಬಣ್ಣಗಳಿಗೆ ಕಣಗಳ ಗಾತ್ರವೇ ಆಧಾರ. 
ಅದಕ್ಕೆ. ಮತ್ತೊಂದು ಉದಾಹರಣೆಯನ್ನು ಕೊಡುವುದಾದರೆ; ಚನ್ನ ದ ತಗಡನ್ನು 
ಹೆಚ್ಚು ತಟ್ಟಿ ದ ಹಾಗೆ; ಅದರ ಮಂದವು ಕಡಿಮೆಯಾಗಿ, ಅದು ನೀಲಿ, ಹಳದಿ, ಮತ್ತು. 
ಕೆಂಬಣ್ಣದ ತಗಡಾಗಿ ಕಾಣುತ್ತದೆ. ಚಿನ್ನದ ತಗಡು ಬಹಳ ತೆಳ್ಳಗಿರುವಾಗ, 
ಸೂರ್ಯರಶ್ಮಿ ಯು ಅದರ ಮೇಲೆ ಬಿದ್ದರೆ, ನಮ್ಮ ಕಣ್ಣಿಗೆ ಕೆಂಪುಬಣ್ಣ ಕಾಮನೆ: 
ಸೈಲ್ಪ ದಪ 4 ವಾಗಿರುವಾಗ ಹಳದಿ ಅಥವಾ ನೀಲಿಬಣ್ಣವುಳ್ಳದ್ದಾ ಗಿರುತ್ತದೆ. ಇದು 
ಸಾಮಾನ್ಯವಾಗಿ ಎಲ್ಲರೂ ನೋಡಿರುವ ವಿಷಯ. ಇದರಿಂದ ನಾವು ತಿಳಿದುಕೊಳ್ಳ 
ಬೇಕಾದ ಮುಖ್ಯವಾದ ವಿಷಯವೇನೆಂದರೆ, ಕಣಗಳ ಗಾತ್ರ ಬದಲಾಯಿಸಿದರೆ, 
ಅವುಗಳ ಅನೇಕ ಗುಣಗಳು ಬದಲಾಯಿಸುತ್ತವೆ ಎಂಬುದು. ಆದರೆ ನಾವು ಈಗ 
ತಿಳಿಸಿರುವುದು ಬಣ್ಣದ ವಿಷಯ ಮಾತ್ರ. ಇನ್ನು ಮುಂದೆ, ಗಾತ್ರ ಬದಲಾವಣೆಯಿಂದ 
ಮತ್ತೆ ಯಾವ ಗುಣಗಳು ಬದಲಾಯಿಸುತ್ತವೆ ಎಂಬುದನ್ನು ತಿಳಿಸುತ್ತೇನೆ. ಈ ವಿಜ್ಞಾನ 
ದಲ್ಲಿ ನಾವು ಪರೀಕ್ಷೆ ಮಾಡುವ ಕಣಗಳೆಲ್ಲಾ ಒಂದು ಗುಂಪಿಗೆ ಸೇರಿವೆ. ಅವುಗಳ 
ನೆ ನಲ್ಲಾ nm ಲಾಯ್ಡ್‌. ” ಕಣಗಳೆಂದು ಕರೆಯುತ್ತೇವೆ. ಈ ಕಣಗಳ ಗುಣವಿಶೇಷಗಳು, 


ಪಿ 
ಅವುಗಳ ಉನಯೋಗಗಳು ಮುಂತಾದುವುಗಳನ್ನು ವಿವರಿಸುವುದೇ “ ಫಲಾಯ್ಡ್‌ ks 


ಕಲಾಯ್‌ ನಿಜಾ ನ ಮತ್ತು ನಮ್ಮ ನಾಗರಿಕತೆ ೧೧೯ 
ಡಾ ಇ ತಾಡಿ [7 


ವಿಜ್ಞಾ ನ. ಚಿನ್ನ ಒಂದೇ ಅಲ್ಲ.. ಈ ಗಾತ್ರವೆಳ್ಳ ಬೇರಿ ಯಾವ ಪದಾರ್ಥದಲ್ಲಿ 
ಯಾದರೂ ಈ ಅಕ್ಕ ಕ್ಷ್ಮಣವುಂಟು. ಉದಾಹರಣೆಗಾಗಿ ಗಂಧಕದ ಪುಡಿಯನ್ನು ತೆಗೆದು 
ಕೊಳ್ಳೊ ಣ. ಈ "ಕಣಗಳನ್ನು ನೀರಿನಲ್ಲಿ ಚಲಿಸಿದರೆ ಹಳದಿ, ಕೆ೦ಪು, ಕಂದು, ಮತ್ತು 
ಬಿಳಿಯಬಣ್ಣಗಳ ನೀರುಗಳು 'ಉತತಿ ಶೈ ಶ್ರೀಿಯಾಗುತ್ತ ವೆ. ಈ ವಿವಿಧ ಬಣ್ಣ ಗಳ ನೀರನ್ನು 
ಪ್ರಯೋಗಶಾಲೆಯಲ್ಲಿ RECN 

ಈ ಕಣಗಳು ಒಡೆದಹಾಗೆಲ್ಲಾ ಅವುಗಳ ವಿಸ್ತೀರ್ಣವು ಅಧಿಕಪ್ರಮಾಣದಲ್ಲಿ 
ಹೆಚ್ಚಾ ಗಿ, ಇನ್ನೂ ವಿಶೇಷ ಗುಣಗಳುಂಟಾಗುತ್ತ ವೆ. ವಿಸ್ತೀರ್ಣವು ಹೆಚ್ಚಾ ದ ಹಾಗೆ; 
ಆ ಕಣಗಳಿಗೆ ವಿದ್ಯುದ್ವಾಹಿ ಕಣಗಳನ್ನು ಆಕರ್ಶಿಸುವ ಶಕ್ಷಿಯುಂಟಾಗಿ, ತಾವು 
ವಿದ್ಯುತ್ತಿನ ಹೊರೆಯನ್ನು ಪಡೆಯುತ್ತವೆ. "ಗೆ ಎಲ್ಲಾ ಕಣಗಳೂ, ಒಂದೇ ರೀತಿಯ 
ವಿದ್ಯುತ್ತಿನ ಹೊರೆಯನ್ನು, ಪಡೆಯುವುದರಿಂದ, ಅವುಗಳು ಪಕ್ಕುದಲ್ಲಿದ್ದರೂ, ಸೇರದೆ 
ನಿಲ್ಲುತ್ತ ವೆ. ಹೀಗೆ ಬರು ಅಥವಾ ಬೇರೆ ಯಾವ ದ್ರವದಲ್ಲಿಯಾದರೂ ಇರುವ 
ಕಣಗಳು ದಾ ೨್ರವಣಕ್ಕೆ ಒಂದು ಬಣ್ಣ _ವನ್ನ್ನು ಕೊಡುತ್ತವೆ. ಆ ದ್ರಾವಣವು ಲವಣಗಳ 
ದ್ರಾವಣಗಳಂತೆ ಕಾಣುವುದಿಲ್ಲ. ಗಟ್ಟಿ ಯಾಗಿ ಜೇನುತುಪ್ಪದ ರೀತಿಯಲ್ಲಿ ಕಾಣುತ್ತ ದೆ. 
ಇದನ್ನು "ಲಾಯ್ಡ್‌ ' ದ್ರಾ ಮಾತೆ ಯು ಕರೆಯುತ್ತಾ ಕ ಇದರ ಮೂಲಕ ಬೆಳಕಿನ 
ಕಿರಣಗಳನ್ನು ಹಾ ಅವು ಕವಲೊಡೆದು ಒಂದು ಬೆಳಕಿನ ಜ್ಯೋತಿಯನ್ನು 
ಉತ್ಪತ್ತಿ ಮಾಜ ವೆ. ಆದರೆ ಲವಣಗಳ ದ್ರಾವಣಗಳ ಮೂಲಕ ಹೋಗುವ 
ತಾಗು ತಮ್ಮ ಪಥವನ್ನು ಬದಲಾಯಿಸದೆ, ನಂಜೇ ರೀತಿಯಲ್ಲಿ ಹೋಗುವುದ 
ರಿಂದ, ಅವುಗಳು "ಜ್ಯೋತಿಯನ್ನು ಉತ್ಪತ್ತಿ ಮಾಡಲಾರವು. ಈ ರೀತಿಯ ಜ್ಯೋತಿ 
ಯನ್ನು ಉತ್ಪತ್ತಿ ಮಾಡುವ ಗುಣವನ್ನು ಕಂಡುಹಿಡಿದವರು ಜೇಮ್ಸ್‌ ಬೆಂಡಾಲ್‌ 
ವಎಂಬಾತರು. ನಾವು ಕತ್ತಲೆಕೋಣೆಯ ಕಿಟಿಕಿಯನ್ನು ತಿಗಿದರೆ ಸೂರ್ಯನ 
ಕರಣಗಳ ಜ್ಯೋತಿಯೊಂದು ನಮಗೆ ಕಾಣುತ್ತದೆ. ಅದರ: ಮೂಲಕ ಕೋಣೆ 
ಯಲ್ಲಿರುವ ಸಣ್ಣ ಗಿರುವ ಧೂಳಿನ ಕಣಗಳು ನಮ್ಮ ಕಣ್ಣಿಗೆ ಗೋಚರವಾಗುತ್ತವೆ. 
ಇದು ಎಲ್ಲರೂ ನೋಡಿರುವ ವಿಷಯ. ಈ ಧೂಳಿನ ಕಣಗಳು ಗಾಳಿಯಲ್ಲಿ ಯಾವ 
ನೀತಿ ಚಲಿಸುತ್ತಾ ಇವೆಯೋ ಅದೇ ರೀತಿಯಲ್ಲಿ " ಕಲಾಯ್ಡ್‌ '' ಕಣಗಳು ದ್ರಾವಣ 
ದಲ್ಲಿ ಚಲಿಸುತ್ತಾ, ಇವೆ. 'ಅವುಗಳು ನಮ್ಮ ಕಣ್ಣಿಗೆ ಗೋಚರವಾಗುವುದಿಲ್ಲ. ದೀಪದ 
ರಶ್ಮಿ ಬಿದ್ದಾ ಗಲೇ ಅವುಗಳು ನಮಗೆ ತಿಳಿಯುತ್ತವೆ. 

ಕಣಗಳು ಸಣ್ಣ ಗಾದರೆ, ಅವುಗಳ ವಿಸ್ಕೀರ್ಣವು ಹೆಚ್ಚುತ್ತದೆ ಎಂಬುದಾಗಿ 
ತಿಳಿಸಿದೆ. ಹೀಗೆ ಒಂದು ಘನ ಸೆಂಟಿಮೀಟರ್‌ನಷ್ಟು ಪದಾರ್ಥವನ್ನು ಅನೇಕ ಎಕರೆ 
ಗಳಷ್ಟು ವಿಸ್ತೀರ್ಣದಲ್ಲಿ. ಚೂರುಮಾಡಿ ಹರಡಬಹುದು. ಹೀಗೆ ಮಾಡಿದರೆ, 


+ 





೧೨೦ ಪ್ರಬುದ್ಧ ಕರ್ಣಾಟಕ 


ವಿಸ್ತೀರ್ಣವು ಹೆಚ್ಛಾ ೫ ಗುವುದಲ್ಲದೆ, ಅದರಿಂದ ಅನೇಕ ಹೊಸ ಗುಣಗಳು ಉತ್ತತ್ತಿ 
ಯಾಗುತ್ತವೆ. ವಿಸ್ತೀರ್ಣ ಹೆಚ್ಚಿ ಸಲ್ಪಟ್ಟಿ ಈಸ ಸಣ್ಣ ಕಣಗಳಿಗೆ ರಾಸಾಯನಿಕ ಕ್ರಿ 
ಯನ್ನು ಚುರುಕುಮಾಡುವ ಶಕ್ತಿ ಯು ಸು ಬಾಕ ಅವುಗಳನ್ನು ಸುಡ 
ಗಳನ್ನಾ ಗಿ ಉಪಯೋಗಿಸಬಹುದು. ಸಣ್ಣಗೆ ಚೂರುಮಾಡಿದ ಚಿನ್ನ, ಜಕ್ಕ, ನಿಕ್ಕಲ್‌, 
ತಾಮ್ರ) ಮತ್ತು ಪ್ಲಾಟಿನಮ್‌ ಲೋಹಗಳನ್ನು ಅನೇಕ ತಾಸ ಣೆ ಿಯೆಗಳಲ್ಲಿ 
ನೇಗನರ್ಧಕಗಳಿನ್ನಾ? ಗಿ ಉಪಯೋಗಿಸುತ್ತಾ, 3 ಎಣ್ಣೆ ಯ ಮೇಲೆ ಜಲಜನಕವನ್ನು 
ಒತ್ಯಡದಿಂದ ನಾಗನ ಅದರಿಂದ ಕೃತಕ ತುಪ್ಪ (ಡಾಲ್ಡಾ ) ವನ್ನು ತಯಾರಿಸುವ 
ವಿಧಾನದಲ್ಲಿ ನಿಕ್ಕಲ್‌ ಪೇಗವರ್ಧಕವನ್ನು ಉಪಯೋಗಿಸುತ್ತಾ ಕ್ಷಿ ವಿಸ್ತೀರ್ಣವು 
ಹೆಚ್ಚಾ ದಷ್ಟೂ, ಈ ಪದಾರ್ಥಗಳಿಗೆ ಅನಿಲರೂಪದಲ್ಲಿರುವ ಪದಾರ್ಥಗಳನ್ನು ಆಕರ್ಶಿ 
ಸುವ “ಕ, ಹೆಚ್ಚಾ ಗಿ, ಅವುಗಳನ್ನು ಸಂಯೋಜಿಸುವ ಶಕ್ತಿಯೂ ಸೆಹ Mola 
ತ್ತದೆ. ಪದಾರ್ಥಗಳ ಪಸರ ಹೆಚ್ಚಾ ನ ದಹಾಗೆಲ್ಲ, |. ಆಕರ್ಶಣಶಕ್ರಿಯು 
ಹೆಚಾ ಗುವುದು ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಕೊಡಬಹುದು. ನುಣ್ಣ ಗೆ 
ಪುಡಿಮಾಡಿದ ಇದ್ದ ಲನ್ನು ಒಂದು ಸೀಸೆಗೂ ಟ್ಟಿ ಯಾಗಿರುವ ಇದ್ದ ಲನ್ನು 
ಮತ್ತೊಂದು ಸೀಸೆಗೂ pe Pi ನನ ಮೆಥಿಲೀನ್‌ ಬ್ಲ್ಯೂ » ಎಂಬ 
ಹೆಸರುಳ್ಯ ನೀಲಿಬಣ್ಣದ ದ್ರಾವಣವನ್ನು ಹಾಕಿದರೆ, ಮೊದಲನೆಯ ಸೀಸೆಯಲ್ಲಿ 
ಹಾಕಲ್ಪಡುವ ದ್ದಾ ಶ್ರಾವಣದ ಬಣ್ಣವು ಹೋಗುತ್ತದೆ, ಎರಡನೆಯ ಸೀಸೆಯಲ್ಲಿ ಬಣ್ಣವು 

ಸ್ವಲ್ಪವೂ ಹೋಗುವುದಿಲ್ಲ. ಮೊದಲನೆಯ ಸೀಸೆಯಲ್ಲಿರುವ ಇದ್ದಲು ಪುಡಿಯ ಜಾನ 
ದಲ್ಲಿರುವುದರಿಂದ, ಗಟ್ಟಿ ಇದ್ದ ಲಿಗಿಂತ ಹೆಚ್ಚು ವಿಸ್ತೀರ್ಣವುಳ್ಳದ್ದಾ ಗಿರುತ್ತದೆ. 
ವಿಸ್ತೀರ್ಣವು ಹೆಚ್ಚಾದಷ್ಟು ಬಣ್ಣ ವನು ಹೀರುವ ಶಕ್ತಿಯು ಹೆಜ್ಜು ವುದರಿಂದ 
ಬಣ್ಣವು ಹೋಗುತ್ತದೆ. ಎರಡನೆಯ ಸೀಸೆಯಲ್ಲಿರುವ ಇದ್ದಲಿನ ವಿಸ್ಕೀರ್ಣ ಕಡಿಮೆ 
ಯಾದುದರಿಂದ, ಬಣ್ಣವು ಹೋಗುವುದಿಲ್ಲ. 

ಕಲಾಯ್ಡ್‌ ಕ ದ್ರಾವಣಗಳಲ್ಲಿ ಅನೇಕ ಜಾತಿಗಳುಂಟು. ಕೆಲವು ದ್ರಾವಣಗಳು, 
ಸಣ್ಣಗೂ ಗಟ್ಟಿಯಾಗಿಯೂ ಇರುವ ಕಣಗಳು ದ್ರವರೂಪದ ಪದಾರ್ಥಗಳಲ್ಲಿ 
ಚಲಿಸಿದರೆ ಉಂಟಾಗುತ್ತವೆ. ಮತ್ತೆ ಕೆಲವು ದ್ರಾವಣಗಳು ಗಟ್ಟಿಯಾದ ಕಣಗಳನ್ನು 
ಅನಿಲರೂಪದ ದ್ರಾವಣದಲ್ಲಿ ಚಲಿಸಿದಾಗ ಬರುತ್ತವೆ. ಮೂರನೆಯದು, ಒಂದು 
ದ್ರವವನ್ನು ಮತ್ತೊಂದು ದ್ರವದ ಜೊತೆಯಲ್ಲಿ ಸೇರಿಸಿ ಮಿಲೀಕರಣ ಮಾಡಿದರೆ 
ಬರುವ ದ್ರಾವಣಗಳು. ಮೊದಲನೆಯ ಜಾತಿಯ ದ್ರಾವಣವನ್ನು: “ಸಾಲ್‌ ” 
ಎಂಬುದಾಗಿ ಕರೆಯುತ್ತಾರೆ. ಚಿನ್ನದಿಂದ ಬರುವ ಕೆಂಪು ಮತ್ತು ನೀಲಿಬಣ್ಣಗಳುಳ್ಳ 
ಎರಡು ತರಹ ನೀರುಗಳನ್ನೂ ಪ್ಲಾಟಿನಂ ನೀರನ್ನೂ ಗಂಧಕದ ದ್ರಾವಣವನ್ನೂ, 


“ 


ಕಲಾಯ್‌ ವಿಜಾ ನ ಮತ್ತು ನಮ್ಮ ನಾಗರಿಕತೆ ೧೨೧ 
ಡಿ ಇ - [3 


ಕಪ್ಪು ಶಾಯಿಯನ್ನೂ, ಉದಾಹರಣೆಗಾಗಿ ತಿಳಿಸಬಹುದು. ಹೊಗೆ, ಮಂಜು, 
ಮುಂತಾದುವುಗಳನ್ನು. ಡು ಜಾತಿಗೆ ಸೇರಿಸಿ “ ಏರೋಸಾಲ್ಸ್‌ ” ಎಂಬುದಾಗಿ 
ಕರೆಯುತ್ತಾರೆ. ಛಾಯೆ ಗುಂಪಿಗೆ ಸೇರಿದ ಜಿಡ್ಡಿನ ಸಣಗಳುಳ್ಳ ದ್ರಾವಣಗಳನ್ನು 
“ ಎಮಲ್ಲನ್‌ ''ಗಳೆಂದು ಕರೆಯುತ್ತಾರೆ. ಹರಳೆಣ್ಣೆ. ಮತ್ತು ನೀರನ್ನು gs 
ಮಾಡಿದರೆ ಹಾಲಿನಂತೆ ಬೆಳ್ಳಗಿರುವ ಸರಾ: ಉಂಟಾಗುತ್ತದೆ. ಇದೇ ತರಹ 
ಪದಾರ್ಥಗಳು ಕಾರ್ಬಾಲಿಕ್‌ ಆಮ್ಲದಿಂದಲೂ, ಮತ್ತು ಕೆಲವು ಎಣ್ಣೆ ಗಳಿಂದಲೂ 

ಉತ್ಸ ತ್ರಿಯಾಗುತ್ತವೆ. ಇವು ಮುಖ್ಯವಾದ ( ಎಮಲ್ಪನ್‌ ತೆ ಪದಾರ್ಥಗಳು. 
ಮೇಲೆ ತಿಳಿಸಿದ ಮೂರು ತರಹ ದ್ರಾ) ವಣಗಳಲ್ಲನಿ ಇರುವ ಸಣ್ಣ ಗಿರುವ ಕಣ 
ಗಳನ್ನು ಒಟ್ಟು ಗೂಡಿಸಿದರೆ ಅವು RT ಕಣಗಳಾಗಿ ಕೆಳಗೆ ಬೀಳುತ್ತವೆ. 
ಕಣಗಳು MAC ತನಕ ಅವುಗಳು ಕೆಳಗೆ ಬೀಳುವುದಿಲ್ಲ. ಇದಕ್ಕೆ. 
ಆವಿರೂಪವನ್ನು ಹೊಂದಿ ಮೋಡಗಳಾಗಿ ಪರಿಣಮಿಸಿ, ಆ ಆಕಾಶದಿಂದ ತಣ್ಣಗಾದ 
ಮೇಲೆ ಭೂಮಿಯ ಮೇಲೆ ಸುರಿಯುವ ಮಳೆಯೇ ಒಂದು ದೃಷ್ಟಾಂತ. ಚಳಿಗಾಲ: 
ದಲ್ಲಿ ನಾವು ಬಾಯಿಯಿಂದ ಆವಿಯನ್ನು ಬಿಟ್ಟು ಒಂದು ತಾ ಗಿರುವ ತಟ್ಟೆಯ 
ನ್ನಾಗಲೀ ಅಥವಾ ಕನ್ನ ಡಿಯನ್ಸಾ ಗಲೀ ಆ ಸವಿಗೆ ಹಿಡಿದರೆ. ಅದರ ಮೇಲೆ 
ತಣ್ಣ, ಗಾದ ನೀರಿನ ಹನಿಗಳು ತುಂತುರಾಗಿ ನಿಲ್ಲುತ್ತವೆ. ಸ್ನಾನದ ಮನೆಯಲ್ಲಿ ಕನ್ನ ಡಿ. 
ಇದ್ದರೆ ಕೊಪ್ಪ ರಿಗೆಯಿಂದ ಬರುವ ಆವಿಯು ಅದರ ಮೇಲೆ ತಣ್ಣ ಗಾಗಿ ಹಿಮವು. 
ಕನ್ನ ಡಿಯನ್ನು. ಮುಚು ವುದು ಎಲ್ಲರೂ ನೋಡಿರಬಹುದು. ಹಾಲನ್ನು ಕಾಯಿಸಿ: 
ದಾಗ ಕೆನೆ ಕಟ್ಟು ವುದಕ್ಕೆ. ಅದರಲ್ಲಿರುವ ಕೇಸೀನ್‌ ಎಂಬ ಸೆಸಾರಜನಕ ಪದಾರ್ಥವೇ 
ಕಾರಣ. ಉಷ ವು ಹೆಚ್ಚಿ ದ ಹಾಗೆ ಈ ಕೇಸೀನ್‌ ಕಣಗಳು ಒಟ್ಟು ಗೂಡಿ ಮೇಲಕ್ಕೆ 
ಕೆನೆಯ ರೂಪ ದಲ್ಲಿ ಬರುವುದೇ ಇದಕ್ಕೆ ಕಾರಣ. ಇದೇ ರೀತಿಯಲ್ಲಿ ಕುಡಿಯು 
ವುದಕ್ಕೆ ಉಪಯೋಗಿಸಲ್ಪಡಲು ಯೋಗ್ಯವಲ್ಲದ ಕೊಳೆಯ ನೀರನ್ನು ಶುದ್ದಿ 
ಮಾಡಬೇಕಾದರೆ, ಅದರಲ್ಲಿರುವ ಹಗುರವಾದ ಮಣ್ಣಿ ಕನ ಕಣಗಳನ್ನು ಒಟ್ಟು ಗೂಡಿಸಿ 
ಕೆಳಗೆ ಬರುವ ಹಾಗೆ ಮಾಡಬೇಕು. ಹೀಗೆ ಮಾಡಿದ ನಂತರ, ಮೇಲೆ ಶುದ್ಧ ವಾದ 
ನೀರು ನಿಲ್ಲುತ್ತದೆ. ಅದನ್ನು ಕುಡಿಯುವುದಕ್ಕೆ ಉಪಯೋಗಿಸಬಹುದು. ಗೆ. 
ಕೊಳೆಯ ನೀರನ್ನು ಶುದ್ಧಿ ಮಾಡಬೇಕಾದರೆ, ಸ.ಟಿಕಲವಣದ ದ್ರಾವಣವನ್ನು 
ಹಾಕಬೇಕು. ಈ ಅವಣವು ಮಣ್ಣಿನ ಸೆಣ್ಣ ಕಣಗಳನ್ನೆಲ್ಲಾ ಒಟ್ಟು oo ಕಳಗೆ 
ಬರುವ ಹಾಗೆ ಮಾಡುತ್ತದೆ. ಇದನ್ನು ಹೆಪ್ಪುಗಟ್ಟಿ ಸುಭ RN (Coagula- 

008) ಕರೆಯುತ್ತಾರೆ. 

ಈ ರೀತಿಯಾಗಿ “ ಕಲಾಯ್ಡ್‌ '' ದ್ರಾವಣದಲ್ಲಿಯವ ಸಣ್ಣ ಕಣಗಳನ್ನು ಒಟ್ಟು 


೧೨೨ ಪ್ರಬುದ್ಧ ಕರ್ಣಾಟಕ 


ಗೂಡಿಸೆಬೇಕಾದರೆ, ಆ ಕಣಗಳ ಕೂಡ ಸೇರಿರುವ ಮತ್ತು ಒಂದು ಕಣವು 
ಮತ್ತೊಂದು ಕಣದಿಂದ ವಿಕರ್ಷಿಸಲ್ಪಡುವುದಕ್ಕೆ ಸಹಾಯಕರವಾದ ಒಂದೇ ತೆರನಾದ 
ವಿದ್ಯುತ್ತಿನ ಹೊರೆಯನ್ನು ನಿರ್ನಾಮಮಾಡಬೇಕು. ಇದಕ್ಕೆ ವಿದ್ಯುದ್ವಿಶ್ಲೆ ಷ್ಯ 
ಗಳನ್ನು ಉಪಯೋಗಿಸಬೇಕು. ಇವು ನೀರಿನಲ್ಲಿ ಕರಗಿದಾಗ ವಿಭಜನೆ ಹೊಂದಿ 
ಎರಡು ತರಹ ಕಣಗಳನ್ನು ಉತ್ಪತ್ತಿಮಾಡುತ್ತವೆ. ಎರಡು ತರಹ ಕಣಗಳಲ್ಲೂ, 
ಎದ್ಯುತ್ತಿನ ಹೊರೆಯು ಇರುತ್ತದೆ. ಆದರೆ ಒಂದು ಗುಂಪಿನ ಕಣಗಳಿಗೆ ಧನ 
ವಿದ್ಯುದ್ವಾಹಿ ಕಣಗಳೆಂದೂ (1೪), ಮತ್ತೊಂದು ಗುಂಪಿನ ಕಣಗಳಿಗೆ ಜಣ 
ಸ ಕಣಗಳೆಂದೂ (--ಇ6) ಕರೆಯುತ್ತಾರೆ. ವಿದ್ಯುತ್ತಿ ನ ಹೊರೆಯುಳ್ಳ 
“ ಕಲಾಯ್ಡ್‌ ” ಕಣಗಳ ಜೊತೆಯಲ್ಲಿ, ವಿದ್ಯುದ್ವಿ ಶೆ ಶ್ಲೇಷ್ಯ್ಯಗಳನ್ನು ಸೇರಿಸಿದರೆ ಈಗ 
ಮೇಲಿರುವ ವಿದು ತ್ರಿ ;ನ ಹೊರೆಯು ನಿರ್ನಾಮವಾಗುತ್ತದೆ. ಈ ರೀತಿಯಾಗಿ 
ಲಾಯ್ಡ್‌ ಕಣಗಳು ತಮ್ಮ ವಿದ್ಯುತ್‌ ಹೊರೆಯಿಂದ ರಹಿತವಾಗಿ, ಒಟ್ಟುಗೂಡಿ 
ಭಾರವಾದ ಕಣಗಳಾಗಿ ಕೆಳಗೆ ಬೀಳುತ್ತವೆ. ದ್ರಾವಣದಲ್ಲಿರುವ ಕಣಗಳು 
“ ಕಲಾಯ್ಡ್‌' ರೂಪವನ್ನು ಹೊಂದಬೇಕಾದರೆ, ಅವುಗಳು ಒಂದೇ ತರಹ ವಿದ್ಯುತ್ತಿನ 
ಹೊರೆಯನ್ನು ಪಣೆದಿರಬೇರು. ಹೀಗೆ ವಿದ್ಯುತ್ತಿ ನ ಹೊರೆಯನ್ಸು ಹೊಂದಿದ ಕಣಗಳು 
ನೀರಿನಲ್ಲಿ ಒಂದೊಂದೂ ಸೇರದೆ ಎಷ್ಟು ಕಾಲವಾದರೂ " ಕಲಾಯ್ಡ್‌' ರೂಪ ಪದಲ್ಲೆ 
ಇರುತ್ತವೆ. ಈ ರೀತಿಯಾಗಿರುವ ಕಣಗಳನ್ನು ಸೇರುವ ಹಾಗೆ ಮಾಡಬೇಕಾದರೆ, 
ವಿರುದ್ಧ ವಾದ ವಿದ್ಯುತ್ತಿನ ಹೊರೆಯನ್ನು ಉತ್ಪತ್ರಿಮಾಡುವ ವಿದ್ಯುದ್ವಿಕ್ಲೆ ಷ್ಯ್ಯಗಳೇ 
ಕಾರಣವೆಂದು ನಮಗೆ ಗೊತ್ತಾಗುತ್ತದೆ. ಈ ವಿದ್ಯುದ್ವಿಶ್ಲೇಷ್ಯಗಳಲ್ಲಿ ಹೆಚ್ಚು 
ವಿದ್ಯುತ್ತಿನ ಹೊರೆಯಿದ್ದರೆ, " ಕಲಾಯ್ಡ್‌' ಕಣಗಳು ಬಹಳ ಜಾಗ್ರತೆಯಾಗಿ ಹ 
ಹರಿಸುತ್ತವೆ. ವಿದ್ಯುದ್ಧಿ 3 ಶ್ಲೀಷ್ಯದ ಕಣಗಳಲ್ಲಿ ವಿದ್ಯುತ್ತಿನ ಹೊರೆಯು ಹೆಚ್ಚಿದ ಹಾಗೆ, 
ಘನೀಕರಿಸುವ ವೇಗವೂ ಕೂಡ ಹೆಚ್ಚುತ್ತ ದೆ ಎಂಬುದಾಗಿ ಸೂಲ್ಸ್‌ ಮತ್ತು 
ಹಾರ್ಡಿ ತಮ್ಮ ಸೂತ್ರದಲ್ಲಿ ತಿಳಿಸಿದ್ದಾರೆ. ತ 
ಘೂ" ಕಲಾಯ್ಡ್‌' ದ್ರಾವಣಗಳು ಯಾವಾಗ ಮತ್ತು ಹೇಗೆ ಉತ್ಪತ್ರಿಯಾದವು 
ಮತ್ತು ಅವುಗಳ ಗುಣವಿಶೇ ಷಣಗಳನ್ನು ಕಂಡುಹಿಡಿದವರು : ಯಾರು ಎಂಬ 
ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಕುತೂಹಲಿಗಳಾಗಿದ್ದೇವೆ. ಈ ವಿಜ್ಞಾ 
ನವು ೧೭ ನೆಯ ಶತಮಾನದ ಮೊಟ್ಟಿ ಮೊದಲು ಎಲ್ಲರಿಗೂ ತಿಳಿದಿತ್ತು. ಚಿನ್ನದ 
ನೀರನ್ನು ೧೬೧೮ ನೆಯ ವರ್ಷದಲ್ಲಿ ಔಷಧಿಗಾಗಿ ಉಪಯೋಗಿಸುತ್ತಿದ್ದ ರು. 
ಕಾಯಿಲೆಯನ್ನು ಉತ್ಪತ್ತಿಮಾಡುವ ಕ್ರಿಮಿಗಳ ಮೇಲೆ ಇದು ಒಂದು ಚಿನ್ನದ 
ಕವಚವನ್ನು ಉಂಟುಮಾಡಿ ಅವುಗಳು ಕಾಯಿಲೆಯನ್ನು ಹರಡದ ಹಾಗೆ ಮಾಡು 


“ 


ಕಲಾಯಕ್ಗಿ ನಿಜ್ಞಾನ ಮತ್ತು ನಮ್ಮ ನಾಗರಿಕತೆ ೧೨ತ್ಲ 


ತಿದ್ದುದೇ ಇದರ ಉಪಯೋಗಕ್ಕೆ ಕಾರಣವಾಯಿತು. ಕೆಲವು ದಿವಸಗಳ ನಂತರ 
ಚಿನ್ನದಿಂದ ಕೆಂಪು ಮತ್ತು ನೀಲಿಬಣ್ಣ ಗಳುಳ್ಳ ನೀರನ್ನು ತಯಾರಿಸಿದರು. ಚಿನ್ನ ದಂತೆ 
ಅನೇಕ ಪದಾರ್ಥಗಳನ್ನು ಉಪಯೋಗಿಸಿ, “ ಕಲಾಯ್ಡ್‌' ದ್ದಾ ಶ್ರಾವಣಗಳನ್ನು 
ತಯಾರಿಸಿ, ಬಣ್ಣ ಗಳ ಉತ್ಪತಿ ತ್ರಿಗೆ ಕಣಗಳ ಗಾತ್ರವೇ "ಆಧಾರ ಎಂಬುದನ್ನು 
ತಿಳಿನಿದವರು ಮೈಕೇಲ್‌ ಫಾರಡೆ. 

“ ಈ "ಕಲಾಯ್ಡ್‌' ವಿಜ್ಞಾ ನ್ಹನವು ಕಾಳುಗಳು, ಹನಿಗಳು, ಗುಳ್ಳೆ ಗಳು, ನಾರು 
ಗಳು, ಮತ್ತು ಪೊರೆಗಳು ಮಾ ಆಕಾರದಲ್ಲಿರುವ ಪರಾಕ್‌ ವಿಚಾರವನ್ನು 

ವ್ಯಕ್ತಪಡಿಸುವುದು” ಎಂಬುದಾಗಿ ಬ್ಯಾಂಕ್ಟಾ ತ್ರಾಫ್ಟರು ತಿಳಿಸಿದ್ದಾರೆ. ಈ ವಿಜ್ಞಾ ನ 

ದಲ್ಲಿ ನಡೆಸಿದ ಪರಿಶೋಧನೆಗಳಿಗೆ ಅನೇಕ ಕಾರಣಕರ್ತರು ಇದ್ದಾ ಕೆ. ಅವರು NN 
ಯಾಕಂದರೆ, ಥಾಮಸ್‌ ಗ್ರೆಹಾಮ್‌, ಫ್ರಾಯಿಂಡ್‌ಲಿಹ್‌, ವೈಸರ್‌, ಹೌಸರ್‌, 
ಲೀಸ್‌ಗಾಂಗ್‌ ಮತ್ತು ಮೆಕ್‌ಬೇನ್‌. ಥಾಮಸ್‌ ಗ್ರೆಹಾಮ್‌ ಎಂಬುವವರು ಇವು 
ಗಳಲ್ಲಿ ಮುಖ್ಯವಾದ ಒಂದು ಅಂಶವನ್ನು ಕಂಡುಹಿಡಿದು, ಅವುಗಳನ್ನು ಸ್ಪಟಿಕಾ 
ಸೃತಿಯ ಲವಣಗಳಿಂದ ವಿಂಗಡಿಸಿದ್ದಾ ರೆ: "ಕಲಾಯ್ಡ್‌' ದ್ರಾವಣಗಳು ಸ್ಫಟಿಕಾ 
ತೃತಿಯ ಲವಣಗಳ ದ್ರಾವಣಕ್ಕಿಂತಲೂ ನಿಧಾನವಾಗಿ ಹರಡುತ್ತವೆ ಎಂದಿದ್ದಾ ರೆ. 

ಮೇಲೆ ವಿವರಿಸಿದ “ ಸಲಾಯ್ಡ್‌'' ದ್ರಾವಣಗಳನ್ನು ನಾವು ಅನೇಕ ವಿಧಾನ 
ಗಳಲ್ಲಿ ತಯಾರಿಸಬಹುದು. ಕೆಲವು ಪದಾರ್ಥಗಳನ್ನು ಕಲಾಯ್ಡ್‌ ಗಾತ್ರಕ್ಕೆ. ತಂದು 

ನೀರು ಅಥವಾ ಬೇರೆ ಯಾವುದಾದರೂ ದ್ರಾವಣದ ಜೊತೆಯಲ್ಲಿ ಚದುರಿಸಿದರೆ, 

ಅವು ದ್ರಾವಣದ ರೂಪಕ್ಕೆ ಬರುತ್ತವೆ. ಜಿಳೆಟಿನ್‌ ದ್ರಾವಣ, ಗಂಜಿ, ಕಲೋಡಿರ್ಯ 
ಮು ಅನೇಕ ದ್ರಾವಣಗಳನ್ನು ಮೇಲೆ ತಿಳಿಸಿದ ವಿಧಾನದಿಂದ ತಯಾರಿಸ 
ಬಹುದು. ಇತರ ದಾ ಶ್ರಾವಣಗಳನ್ನು ರಾಸಾಯನಿಕ ಬದಲಾವಣೆಗಳುಂಟುಮಾಡಿ 
ತಯಾರಿಸಬೇಕು. ಸೋಡಿಯಂ ಥಡೋಸಕ್ಕೆ «ಟು ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್‌ 
ಆಮ್ಲ ವನ್ನು ಬೆರಸಿದರೆ, ಸ್ವಲ್ಪ ಕಾಲವಾದ ಮೇಲೆ, ಅದರಿಂದ ಗಂಧಕದ ದಾ ್ರವಣವು 
ಉತ್ಪತ್ತಿ ಪಾ ದೆ. ಇದಕ್ಕೆ ಬೇರೆಬೇರೆ ಬಣ್ಣ ಗಳುಂಟು. ಕೆಲವು "ಕಲಾಯ್ಡ್‌' 
ಕಣಗಳಿಗೆ ನೀರಿನ ಮೇಲೆ ಅಥವಾ ಬೇರೆ ದ ದ್ರವಗಳ ಮೇಲೆ ಪೆ ಶ್ರೀಮವುಂಟು. ಅವುಗಳು 
ಬೇಗನೆ ಕಲಾಯ್ಡ್‌ ದ್ಪಾ ಶ್ರಾವಣಗಳನ್ನು ಹಕ್ಕ ವೆ. 

ಕೆಲವು “ ಕಲಾಯ್ಡ್‌'' ದ್ರಾವಣಗಳ ತಯಾರಿಕೆಯಲ್ಲಿ ವಿದ್ಯುದ್ವಿಶ್ಲೇಷ್ಯ್ಯಗಳನ್ನು 

ಉಪಯೋಗಿಸಬೇಕು. ಹೀಗೆ ಅವುಗಳನ್ನು ಉಪಯೋಗಿಸುವುದರಿಂದ, ಅವುಗಳೂ 
ಉಳಿದು ಅಶುದ್ಧ ವಾದ ದಾ ್ರಾವಣವು ನಿಲ್ಲುತ್ತದೆ. ಈ ರೀತಿಯಾಗಿ ತಯಾರಿಸ 


ಸ್ನಲ 
ಬಳ್ಳಿ 
ಸ್ರ! ಅಶುದ್ಧ ವಾದ ದಾ )ವಣವನ್ನು ಶುದ್ಧಿ ಮಾಡುವುದಕ್ಕೆ ಪಾರಪೃಥಕ್ಕರಣ ಎಂಬ 


ಕ್ಷ ೭ಠಿ 


+ 


೧೨೪ ಪಬುದ ಕರ್ಣಾಟಕ 
ಅ ಥಿ 


ವಿಧಾನವನ್ನು (Dialysis) ಕಂಡುಹಿಡಿದಿದ್ದಾರೆ. ಇದು ಒಂದು ತರಹ ಶೋಧನೆ. 
ಇದನ್ನು ಕಂಡುಹಿಡಿದವರು ಥಾಮಸ್‌ ಗ್ರೆಹಾಮ್‌ ಎನ್ನು ವವರು. ವಿದ್ಯುದ್ವಿಶ್ಲೀಷ್ಯ 
ಗಳೊಡನೆ ಕೂಡಿದ "ಕಲಾಯ್ಡ್‌' ದ್ಪಾ ಫಿ ವಣವನ್ನು ಅತ್ಯಂತ ಸಣ್ಣ ರಂಧ್ರಗಳುಳ್ಳ 
ಕಲೋಡಿಯನ್‌ ಪರೆಯಿಂದ ಮಾಡಿದ ಚೀಲಕ್ಕೆ ಹಾಕಿ, ಆ ಚೀಲವನ್ನು ನೀರಿನೊಳಗೆ. 
ತಗಲುಹಾಕಿದರೆ, ಚೀಲದ ಒಳಗಿರುವ ಸ್ಫಟಿಕ ಭಾಗ ಲವಣಗಳ ದ್ರಾವಣವು 
ಚೀಲದ ಸಣ್ಣ ರಂಧ್ರಗಳ ಮೂಲಕ ಹಾಯ್ದುಹೋಗಿ ನೀರೊಳಗೆ ಸೇರುತ್ತವೆ. 
ಚೀಲದ ಒಳಗೆ "ಲಾಯ್ಡ್‌ ' ದ್ರಾವಣವು ಗಟ್ಟಿ ಯಾಗಿ ನಿಲ್ಲುತ್ತದೆ. ಈ ರೀತಿಯಲ್ಲಿ 
ನಾವು ಕೆಂಪು ಬಣ್ಣ ವುಳ್ಳ ಫೆರಿಕ್‌ ಹೈಡ್ರಾ ಕಡಿನ ದ್ರಾವಣವನ್ನು ತಯಾರಿಸ 
ಬಹುದು. ಬಿಸಿಯಾದ ದ್ರಾವಣವನ್ನು ಚೀಲಕ್ಕೆ ಹಾಕಿದರೆ, ಆದ್ರಾ ವಣವನ್ನು 
ಇನ್ನೂ ಹೆಚ್ಚಿನ ವೇಗದಿಂದ ಶುದ್ಧಿ ಮಾಡಬಹುದು. ಈ ಶುದ್ಧಿ *ಕರಣವನ್ನು ವಿದ್ಧು 
ಚ ಕ್ರಿಯ ಸಹಾಯದಿಂದಲೂ ಮಾಡುತ್ತಾರೆ. 
ಇನ್ನೂ ಅನೇಕ ವಿಧಾನಗಳಲ್ಲಿ " ಕಲಾಯ್ಡ್‌ ' ದ್ದಾ ೨) ವಣಗಳನ್ನು ತಯಾರಿಸ 
ಬಹುದು. ಗಟ್ಟಿಯಾಕಾರದ ಚಿನ್ನ, ಬೆಳ್ಳಿ, ಮತ್ತು ಪ್ಲಾಟಿನಮ್‌ ಲೋಹಗಳನ್ನು 
"ಕಲಾಯ್ಡ್‌' ಗಾತ್ರಕ್ಕೆ ತಂದು, ಅವುಗಳನ್ನು ನೀರಿನೊಳಗೆ ಚದುರಿಸಿ ವಿವಿಧ ಬಣ್ಣ 
ಗಳನ್ನು ಪಡೆದಿರುವ ನೀರುಗಳನ್ನು ತಯಾರಿಸಲು ಒಂದು ವಿಧಾನವುಂಟು. ಇದನ್ನು 
ಕಂಡುಹಿಡಿದವರು ಬ್ರೆಡಿಗ್‌ ಏಜ ಶನಿಗಳು... ಇವರು ವಿದ್ಯುನ್ಮಿಂಚಿನ ಮೂಲಕ, he 
'ದ್ರಾವಣಗಳನ್ನು ತಯಾರಿಸಿದ್ದಾರೆ. ಇವರ ವಿಧಾನದಲ್ಲಿ, ಲೋಹಗಳ ವಿದ್ಯುದ್ರು ಜೆ 
ಗಳನ್ನು ನೀರಿನಲ್ಲಿರಿಸಿ, ವಿದ್ಯುನ್ನಿಂ ಚನ್ನು ಉಂಟುಮಾಡಿದರೆ, ಆಯಾ ಲೋಹಗಳು 
ವಿರೂಪಕ್ಕೆ ಬರುತ್ತವೆ. ಆ ಆವಿಗಳನ್ನು ಮಂಜುಗೆಡ್ಡೆ ಯ ಮೂಲಕ ತಣ್ಣಗೆ. 
ಮಾಡಿದರೆ ಅವು ನೀರಿನಲ್ಲಿ ಚದುರಿಸಲ್ಪ ಟ್ಟು“ ಕಲಾಯ್ಡ್‌ '' ದ್ರಾವಣವು ಉಂಟಾಗು 
ತ್ಯದೆ. ಇದೇ ರೀತಿಯಲ್ಲಿ ಹೆಚ್ಚು 'ಫೀಗವುಳ ವಿದ್ದುನ್ನಿಂಚನ್ನು ಉಪಯೋಗಿಸಿ, 
ಸ ಸೈಡ್‌ಬರ್ಗ್‌ ಎನ್ನು. ವವರು ಅನೇಕ ಕ “ಕಲಾಯ್ಡ್‌'' ದಾ ಶ್ರಾವಣಗಳನ್ನು ತೆಯಾರಿಸಿದ್ದಾ. ರೆ. 
ಹಲವು “ ಕಲಾಯ್ಡ್‌ ತ ದ್ರಾವಣಗಳನ್ನು ಬೇಕೆ ವಿಧಾನದಿಂದಲೂ ತಯಾರಿಸ 
ಬಹುದು. ಮತ್ತೊಂದು ವಿಧಾನದಲ್ಲಿ “ ಕಲಾಯ್ಡ್‌ ಗಿರಣಿ '' ಎಂಬ ಸಲಕರಣೆಯನ್ನು 
ಉಪಯೋಗಿಸುತ್ತಾರೆ. ಈ ಸಲಕರಣೆಯಲ್ಲಿರುವ ಎರಡು ಅತಿ ಸಮೀಪದಲ್ಲಿರುವ 
ತಟ್ಟೆಗಳ ಮಧ್ಯದಲ್ಲಿ ಪದಾರ್ಥವನ್ನು ಹನಿಗಳ ರೂಪದಲ್ಲಿಯಾಗಲೀ ಅಥವಾ ಕಣಗಳ 
ರೂಪದಲ್ಲಿಯಾಗಲೀ ಇರಿಸಿ, ಆ ತಟ್ಟೆಗಳನ್ನು ನೀರಿನೊಳಗೆ ಇಟ್ಟು, ಯಂತ್ರಗಳ 
ಮೂಲಕ ಆ ತಟ್ಟೆಗಳನ್ನು ವಿರುದ್ಧಮಾರ್ಗದಲ್ಲಿ, ಒಂದಕ್ಕೆ ಒಂದು ತಗುಲದ ರೀತಿಯಲ್ಲಿ, 
ತಿರುಗಿಸಬೇಕು. ಹೀಗೆ ಅತಿಂಭಸದಿಂದ ತಿರುಗುತ್ತಿರುವ ತಟ್ಟೆಗಳು, ಕಣಗಳನ್ನು 


“ 


ಕಲಾಯ್‌ ವಿಜಾ ನ ಮತು ನಮ್ಮ ನಾಗರಿಕತೆ ೧೨೫ 
a ಇ — 


ಅಥವಾ ಹನಿಗಳನ್ನು ಅನೇಕ ತುಂಡುಗಳಾಗಿ ಕತ್ತರಿಸುತ್ತವೆ. ಈ ರೀತಿ ತಯಾರಿಸ 
ಲ್ಪಟ್ಟಿ ಅನೇಕ ತುಂಡುಗಳು ನೀರಿನಲ್ಲಿ ಚದುರಿಸಲ್ಪಟ್ಟು, “ ಕಲಾಯ್ಡ್‌ '' ದ್ರಾವಣ 
ವನ್ನುಂಟುಮಾಡುತ್ತನೆ. ಹನಿರೂಪದಲ್ಲಿರುವ ದ್ರವಪದಾರ್ಥಗಳಿಂದ ಎಮಲ್ಪನ್‌ 
ಗಳು ಬರುತ್ತವೆ. ಚಿತ್ರಗಳಿಗೆ ಬಣ್ಣ ಕೊಡುವುದಕ್ಕೆ ಯೋಗ್ಯವಾದ ಕಪ್ಪು ಶಾಯಿ 
ಯನ್ನು ಇದೇ ವಿಧಾನದಿಂದ ತಯಾರಿಸುತ್ತಾರೆ. ಇದರ ತಯಾರಿಕೆಯಲ್ಲಿ ಇಂಗಾಲ 
ವನ್ನು “ ಕಲಾಯ್ಡ್‌'' ಗಿರಣಿಯಲ್ಲಿರಿಸಿ, ಚೆನ್ನಾಗಿ ಪುಡಿಮಾಡಿ ಅದನ್ನು ನೀರಿನಲ್ಲಿ 
ಚದುರಿಸಿ, ಸ್ವಲ್ಪ ಗೋಂದನ್ನು ಹಾಕುತ್ತಾರೆ. 

ಈ ಕಲಾಯ್ಡ್‌ ದ್ರಾವಣಗಳಲ್ಲಿರುವ ಕಣಗಳಿಗೆ ವಿದ್ಯುತ್ತಿನ ಹೊರೆಯಿದೆ 
ಎ೦ಬುದನ್ನು ಹಿಂದೆಯೇ ತಿಳಿಸಿದ್ದೇನೆ. ಆದರೆ ಇದನ್ನು ಪ್ರಯೋಗಗಳ ಮೂಲಕ 
ಪ್ರದರ್ಶಿಸಬಹುದು ಮತ್ತು ಕಲಾಯ್ಜ್‌ ದ್ರಾವಣದಲ್ಲಿ ಯಾವ ಜಾತಿಯ ಅಂಶವಿದೆ 
ಎಂಬುದನ್ನು ತಿಳಿಯಬಹುದು. ಈ ದ್ರಾವಣದಲ್ಲಿ ಎರಡು ವಿದ್ಯುದ್ರುವಗಳನ್ನಿ ರಿಸಿ, 
ಅವುಗಳ ಮೂಲಕ ವಿದ್ಯುಚ್ಛ ಕ್ರಿಯನ್ನು ಹಾಯಿಸಿದರೆ, ಈ ಕಣಗಳು ಅವುಗಳ 
ಮೇಲಿರುವ ವಿದ್ಯುತ್ತಿನ ಹೊರೆಗೆ ವಿರುದ್ಧ ವಾದ ಹೊರೆಯು ಯಾವ ವಿದ್ಯುದ್ರುವದ 
ಮೇಲಿದೆಯೋ ಅದರ ಕಡೆಗೆ ಚಲಿಸುತ್ತದೆ. ಈ ಚಲನೆಗೆ “ ಎಲೆಕ್ಟೊ ಫಾಠಿಸಿಸ್‌ '' 
ಎನ್ನು ತ್ತಾರೆ. ಇದರಿಂದ ಕಣಗಳಲ್ಲಿ ಸೇರಿರುವ ವಿದ್ಯುತ್ತಿನ ಹೊರೆಯ ಲಕ್ಷಣವನ್ನು 
ನಾವು ಕಂಡುಹಿಡಿಯಬಹುದು. 

ಮೇಲೆ ತಿಳಿಸಿದ ಅನೇಕ ವಿಧಾನಗಳಿಂದ ತಯಾರಿಸಲ್ಪಡುವ ಕಲಾಯ್ಡ್‌ ಸ 
ಪ್ರಾವಣಗಳು ನೋಡುವುದಕ್ಕೆ ಆಕರ್ಷಣೀಯವಾದ ಕೆಲವು ಬದಲಾವಣೆಗಳ 
ನ್ನುಂಟುಮಾಡಿ, ಪದಾರ್ಥಗಳಲ್ಲಿ ಗೂಢವಾಗಿರುವ ಅನೇಕ ಗುಣವಿಶೇಷಗಳನ್ನು 
ಪ್ರಯೋಗಗಳ ಮೂಲಕ ಹೊರಪಡಿಸುತ್ತವೆ. ಆದುದರಿಂದ ಪ್ರಯೋಗಶಾಲೆಗಳಲ್ಲಿ 
ಇವುಗಳನ್ನು ತಯಾರಿಸಿ, ಅವುಗಳ ಲಕ್ಷ. ಣಗಳನ್ನು ಪ್ರದರ್ಶಿಸುತ್ತಾರೆ. ಇದಲ್ಲದೆ, 
ಈ ದ್ರಾವಣಗಳಲ್ಲಿರುವ ಅತ್ಯಂತ ಸಣ್ಣ ಕಣಗಳಿಗೆ ಇರುವ ಮುಖ್ಯವಾದ ಗುಣ 
ಗಳನ್ನು ನಾವು ತಿಳಿಯುವುದರಿಂದ ಮನುಷ್ಯನಿಗೆ ಪ್ರತಿದಿವಸವೂ ಅತ್ಯಾವಶ್ಯಕ 
ವಾಗಿರುವ ಆಹಾರಪದಾರ್ಥಗಳನ್ನೂ, ಅವನಿಗೆ ಬೇಕಾದ ಮನರಂಜಕ ವಸ್ತುಗಳನ 
ತಯಾರುಮಾಡುವ ವಿಧಾನವು ನಮಗೆ ಗೋಚರವಾಗುತ್ತದೆ. ಇದರ ಫಲವಾಗಿ, 
ನಾವು ಆ ಪದಾರ್ಥಗಳ ಉತ್ಪತ್ತಿಯನ್ನು ತಿಳಿಯುವುದಲ್ಲದೆ, ಅವುಗಳ ಗುಣಗಳನ್ನು 
ಯಾವ ರೀತಿಯಲ್ಲಿ ಉತ್ತಮಗೊಳಿಸಬಹುದು ಎಂಬುದನ್ನು ಪರಿಶೋಧನೆಗಳ 
ಮೂಲಕ ತಿಳಿಯಬಹುದು. ಈ ವಿಜ್ಞಾ ನದ ಅನೇಕ ತತ್ವಗಳು ಸಾಮಾನ್ಯರೀತಿಯಲ್ಲಿ 
ತಿಳಿಯಬಹುದಾಗಿದ್ದರೂ, ಅನೇಕ ವರ್ಷಗಳ ಕಾಲ ಗೋಚರಕ್ಕೆ ಬಂದಿರಲಿಲ್ಲ. ಇದಕ್ಕೆ 


“ 


೧೨೬ ಪ್ಲಬುದ್ದ ಕರ್ಣಾಟಕ 
ಲ್‌ 


ಅನೇಕ ಕಾರಣಗಳಿವೆ. ಮುಖ್ಯವಾಗಿ, ಈ ದ್ರಾವಣಗಳಿಗಿರುವ ಅಂಟುಸ್ವಭಾವದಿಂದ 
ಅವುಗಳ ವಿಷಯವಾಗಿ, ಏನು ಪರಿಶೋಧನೆ ನಡೆಸಬೇಕಾದರೂ ಬಹಳ ಕಷ್ಟ 
ವಾಗಿದ್ದಿತು. ಆದರೂ ಸಹ, ಅದರಿಂದ ಉಂಟಾದ ಅನೇಕ ತೊಂದರೆಗಳನ್ನು 
ಸಹಿಸಿಕೊಂಡು ಪರಿಶೋಧನೆಗಳನ್ನು ಮುಂದುವರಿಸಿ, ಈ ವಿಜ್ಞಾನಕ್ಕೆ ಬೆಳಕನ್ನು 
ನೀಡಿದ ಮಹನೀಯರುಗಳಿಗೆ ನಾವು ಕ ೈತಜ್ಞ ಜರಾಗಿದ್ದೆ ವೆ, 

ಇವಲ್ಲದೆ, ಈ ವಿಜ್ಞಾನದಲ್ಲಿ ಇಡಾ ಅನೇಕ ಅಂಶಗಳು ನಮ್ಮ 
ಜೀವನವನ್ನೇ ಯಾವ ರೀತಿ ಮಾರ್ಪಾಡು ಮಾಡಿವೆ ಎಂಬುದನ್ನು ನಾವು ಈಗ 
ತಿಳಿಯಬಹುದು. ನಮ್ಮ ದೇಹದಲ್ಲಿರುವ ಮತ್ತು ನಾವು ಉಪಯೋಗಿಸುವ ಅನೇಕ 
ಪದಾರ್ಥಗಳು, “ ಕಲಾಯ್ಡ್‌'” ರೂಪದಲ್ಲೇ ಇರುತ್ತವೆ. ಉದಾಹರಣೆಗೆ ನಮ್ಮ 
ದೇಹದಲ್ಲಿರುವ ರಕ್ತವನ್ನೂ, ನಾವು ಉಪಯೋಗಿಸುವ ಹಾಲನ್ನೂ, ನಮ್ಮ 
ಪ್ರತಿಯೊಂದು ಕೋಶದಲ್ಲಿಯೂ ಇರುವ ಜೀವದ ಪ್ರವ್ಯಗಳನ್ನೂ, (Protoplasm) 
so ಮನುಷ್ಯನ ಸ್ವ ಸ್ನಭಾವ, ಬುದಿ ಶಕ್ತಿ, ಗುಣಗಳೆಲ್ಲವನ್ನೂ ತೀರ್ಮಾನಮಾಡುವ 
ಸೂಕ್ಟ ದಂಡಗಳನ್ನೂ. (Chromosomes) ತಿಳಿಸೆಬಹುದು. ಇವೆಲ್ಲವೂ “ ಕಲಾಯ್ಡ್‌'' 
ರೂಪದಲ್ಲಿಯೇ ie ವೆ. 

ಇವುಗಳಲ್ಲಿಯೂ ಮತ್ತು ಇತರ "“ ಕಲಾಯ್ಕ್‌'' ಪದಾರ್ಥಗಳಲ್ಲಿಯೂ ಎರಡು 

ಉದಾಹರಣೆಗಳನ್ನು ಆರಿಸಿಕೊಂಡು ಅವುಗಳಲ್ಲಿ ಈ ವಿಜ್ಞಾ ನದ ತತ್ತ ಗಳು ಹೇಗೆ. 
ಉಪಯೋಗ ಷಾ ಎಂಬುದನ್ನು ತಿಳಿಯೋಣ. ಮನುಷ್ಯನಿಗೆ ಪ ಪ್ರತಿದಿವಸವೂ 
ಅತ್ಯಾವಶ್ಯಕವಾಗಿ ಬೇಕಾಗಿರುವ ಹಾಲು ಒಂದು “ ಕಲಾಯ್ಡ್‌'' ದ್ರಾವಣ- 
ಇದನ್ನು ಒಂದು “ಎಮಲ, ಲಿನ್‌ ” ಎಂಬುದಾಗಿಯೂ Wada ಇದರಲ್ಲಿ 
ಅನೇಕ ಪದಾರ್ಥಗಳು ಅಡಕವಾಗಿವೆ. ಹಸುವಿನ ಹಾಲಿನಲ್ಲಿ ತೇಕಡ ೮೭ ರಷ್ಟು 
ನೀರೂ, ಸೇಕಡ ೫ ರಷ್ಟು 1 ಲ್ಯಾಕ್ಟೋಸ್‌ ಕಚ ಹೆಸರುಳ್ಳ ಸಕ್ಟರೆಯೂ 
ಸೇಕಡ ೩.೭ ರಷ್ಟು ಬೆಣ್ಣೆ ಯೂ ಸೇಕಡ ೩ ರಷ್ಟು PR, ಸೆಸಾರಜನಕ 
ಪದಾರ್ಥವೂ ಲ್ಯಾಕ್ಟಾಲ್ಬುಮಿನ್‌ ಮತ್ತು ಇತರ ಸಸಾರಜನಕ ವಸ್ತುಗಳೂ 
ಇರುತ್ತವೆ. ಇವುಗಳ ಜೊತೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಮ್‌, ರಂಜಕ 
ಮತ್ತು ಪೊಟಾಸಿಯಮ್‌ ಲೋಹವೂ, ವೈಟಮಿನ್‌ ಎ, ಬಿ, ಸಿ, ಮತ್ತು ಡಿ, ಗಳು 
ಸೇರಿರುತ್ತವೆ. ಮನುಷ್ಯನಿಗೆ ಪುಷ್ಟಿಕರವಾದ ಅನೇಕ ಪದಾರ್ಥಗಳು ಅಡಕವಾಗಿರುವ 
ಹಾಲು ಬಹಳ ಪ್ರ್ರಾಮುಖ್ಯತೆಯುಳ್ಳದ್ದು.. ಇದರಲ್ಲಿರುವ ಕೇಸೀನ್‌ ಎಂಬ ಸೆಸಾರ 
ಜನಕ ವಸ್ತುವು ಕಲಾಯ್ಡ್‌ ರೂಪದಲ್ಲಿರುತ್ತದೆ. ಹಾಲನ್ನು ಸ್ವಲ್ಪ ಕಾಯಿಸಿದರೂ 
ಅದರಲ್ಲಿರುವ ಸಸಾರಜನಕಪದಾರ್ಥಗಳು ಒಟ್ಟುಗೂಡಿ ಕೆನೆಯ ರೂಪದಲ್ಲಿ ಮೇಲಕ್ಕೆ, 


ಳೆ 


ಕಲಾಯ್‌ ವಿಜಾ ನ ಮತು ನಮ ನಾಗರಿಕತೆ ೧೨೭ 
a ಇ ಎಡಿ ಆ 


ಬರುತ್ತವೆ. ಇನ್ನೂ ಹೆಚ್ಚಾಗಿ ಕಾಯಿಸಿದರೆ, ಅವುಗಳಲ್ಲಿರುವ ಅನೇಕ ಮುಖ್ಯಾಂಶ 


ಗಳು ನಾಶವಾಗುವುದರಿಂದ ಹಾಲನ್ನು ಹೆಚ್ಚಾ ಗಿ ಕಾಯಿಸಬಾರದು. ಹಾಲಿನಲ್ಲಿರುವ 
ಸಸಾರಜನಕ ಪದಾರ್ಥಗಳು, ಅದಕ್ಕೆ ಉಕ್ಕುವ ಲಕ್ಷ ಣವನ್ನು ಉಂಟುಮಾಡಿವೆ. 
ಹಾಲಿಗೆ ದ್ರಾವಕಗಳನ್ನು ಸೇರಿಸಿದರೆ, ಅದರಲ್ಲಿರುವ ಸಸಾರಜನಕ ವಸ್ತುಗಳು ಕೆಳಗೆ. 
ಘನೀಕರಿಸುತ್ತವೆ. ನಾವು ಹಾಲಿಗೆ ಸ್ವಲ್ಪ ಹುಳಿಮೊಸರನ್ನು ಹಾಕಿ, ಸ್ವಲ್ಪ ಕಾಲ 


,ವಿಟ್ಟಿರೆ, ಅದು ಹೆತ್ತು ಮೊಸರಾಗುವುದಕ್ಕೆ ಇದೇ ಕಾರಣ. ಹಾಲು ಮೊಸರಾಗು 


ವಾಗ, ಅದರಲ್ಲಿರುವ ಸಸಾರಜನಕಗಳು ಗೆಡ್ಡೆ ಕಟ್ಟಿ, ಗರಣೆಗಳ ರೂಪಕ್ಳೆ ಬರುತ್ತವೆ. 
“ ಸ್ತನಗಳಿಂದ ಉತ್ಪತ್ತಿಯಾಗುವ ಹಾಲಿನಲ್ಲಿ. ಹಸುವಿನ ಹಾಲಿಗಿಂತ ಹೆಚ್ಚು 


ಸಕ್ಕರೆಯೂ ಮತ್ತು ಕೇವಲ ಮೂರನೆಯ ಒಂದು ಪ್ರಮಾಣದಷ್ಟು ಸ ಸಸಾರಜನಕವೂ 


ಇವೆ. ಇದರಲ್ಲಿ ಸ್ವಲ್ಪಪ್ರಮಾಣದಲ್ಲೆ € ಸಸಾರಜನಕವು ಇರುವುದರಿಂದ ಶಿಶುವು 
ಬೇಗನೆ ಜೀರ್ಣಮಾಡಿಕೊಳ್ಳುತ್ತದೆ. ಹಸುವಿನ ಹಾಲಿನಲ್ಲಿರುವ ಕೊಬ್ಬಿನ ಕಣಗಳು 
ದೊಡ್ಡದಾಗಿರುವುದರಿಂದಲೂ ಮತ್ತು ಅದರಲ್ಲಿರುವ ಸಸಾರಜನಕ ವಸ್ತುಗಳು 
ಹೊಟ್ಟೆಯಲ್ಲಿ ಗೆಡ್ಡೆ: ಕಟ್ಟಿ ತೊಂದರೆಯನ್ನು ೦ಟುಮಾಡುವ ಸಂಭವವಿರುವುದರಿಂದಲೂ 
ಆ. ಹಾಲನ್ನು ಸಾಮಾನ್ಯವಾಗಿ ಶಿಶುಗಳಿಗೆ ಕೊಡುವುದಿಲ್ಲ.'' ಈ ರೀತಿಯಾಗಿ. 
ಹಾಲಿನಲ್ಲಿರುವ ವಿಶೇಷ ಗುಣಾಂಶಗಳನ್ನು ಮತ್ತು ಅವುಗಳನ್ನು ಮನುಷ್ಯನಿಗೆ. 
ಹೆಚ್ಚಿ ನ ರೀತಿಯಲ್ಲಿ ಉಪಯೋಗಮಾಡುವ ವಿಧಾನಗಳನ್ನು : pe ವಿಜ್ಞಾ ನದ 
ಮೂಲತತ್ತ್ವ ಪಗಳ ಮೂಲಕ ವಿಶದಪಡಿಸಬಹುದು. | 

ಹಾಲಿನಲ್ಲಿರುವ ಫೇಸೀನಿಗೆ ಆಹಾರವಲ್ಲದೆ ಬೇರೆ ಉಪಯೋಗಗಳೂ. ಉಂಟು. 
ಈಚೆಗೆ ಇದರಿಂದ ಅಡಿಗೆ ಕೋಣೆಗಳ ಗೋಡೆಗೆ ಬೇಕಾದ ಒಂದು ತರಹ 
ಬಿಳಿಯ ಬಣ್ಣ ವನ್ನೂ, ಜೇಡಿ ಪದಾರ್ಥಗಳನ್ನೂ (Plastics) ತೆಯಾರಿಸುತ್ತಿದ್ದಾರೆ. 
೧೮೯೦ ನೆಯ ಇಸೆವಿಯಲ್ಲಿ ಒಬ್ಬ ಜರ್ಮನ್‌ ವಿಜ್ಞಾ ನಿಯು. ಇದರಿಂದ ಜೇಡಿ. 
ಪದಾರ್ಥವನ್ನು ಮೊಟ್ಟಿ ಮೊದಲು ತಯಾರಿಸಿ, ಅದರಿಂದ ತನ್ನ ಪಾಠದ ಕೋಣೆಗೆ. 
ಬೇಕಾದ ಬಿಳಿಯ ಬಣ್ಣದ ಹಲಗೆಯೊ೦ದನ್ನು ಮಾಡಿಸಿದನು. ಕೇಸೀನಿನಿಂದ. 
ಇನ್ನೂ ಅನೇಕ ಪದಾರ್ಥಗಳನ್ನು ತೆಯಾರಿಸಬಹುದು. ಇದರಿಂದ ಬರುವ ಕೃತಕ 
ವಾದ ನೂಲಿನಿಂದ ಬಟ್ಟೆಗಳನ್ನು ತಯಾರಿಸುತ್ತಾರೆ. ಇದನ್ನು ನಾವು ಕೃತಕ 
ಕೀಷ್ಮೆಗೂ (Rayon), ನೈಲಾನ್‌ ನೂಲುಗಳಿಗೂ ಹೋಲಿಸಬಹುದು. 

ಹಾಲಿನಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಹೆಚ್ಚಾಗಿ ಉಪಯೋಗವಾಗುವ. 
ಮತ್ತೊಂದು ಪದಾರ್ಥ ಸಾಬೂನು. ಇದನ್ನು ದೊಡ್ಡ ಕಾರ್ಪಾನೆಗಳಲ್ಲಿ ತಯಾರಿಸು 
ತ್ತಾರೆ. ಇದಕ್ಕೆ. ಇರುವ ಒಂದು ಮುಖ್ಯವಾದ ಗುಣವೇ, ಇದರ ಹೆಚ್ಚಿನ: 


ಕ 


-೧೨೮ ಪ್ರಬುದ್ಧ ಕರ್ಣಾಟಕ 


ತಯಾರಿಕೆಗೆ ಕಾರಣವಾಗಿದೆ. ಬಟ್ಟಿ ಗಳ ಮೇಲಾಗಲೀ, ಅಥವಾ ಚರ್ಮದ 
ಮೇಲಾಗಲೀ, ಸೇರುವ ಸಣ್ಣಗಿರುವ ಧೂಳಿನ ಕಣಗಳನ್ನು ಬೇರೆಮಾಡಿ ತೆಗೆಯುವ 
ಶಕ್ತಿಯು ಸಾಬೂನಿಗೆ ಇದೆ. ಸಾಬೂನನ್ನು ನೀರಿಗೆ ಹಾಕಿ ಕರಗಿಸಿದರೆ, ಒಂದು 
* ಫಲಾಯ್ಡ್‌” ದ್ರಾವಣವು ಉತ್ಪತ್ತಿಯಾಗುವುದಲ್ಲದೆ, ಅದರ ಜೊತೆಗೆ ವಿದ್ಯುತ್ತಿನ 
ಹೊರೆಗಳುಳ್ಳ ಎರಡು ತರಹ ಕಣಗಳು ಉತ್ಪತ್ತಿಯಾಗುತ್ತವೆ. ಅವುಗಳು ಯಾವು 
-ವೆಂದರೆ, ಸೋಡಿಯಂ ಮತ್ತು ಸ್ಟಿಯರೇಟು ಕಣಗಳು. ಆದುದರಿಂದ ಸಾಬೂನಿಗೆ 
" ಕಲಾಯ್ಡ್‌' : ದ್ರಾವಣಗಳ ಗುಣವೂ, ಮತ್ತು ವಿದ್ಯುದ್ವಿಕ್ಲೇಷ್ಯಗಳ ಗುಣವೂ 
ಉಂಟು. (Colloidal Electrolyte) ಸಾಬೂನನ್ನು ಎಮಲ್ಲ, ನ್‌ಗಳ ತಯಾರಿಕೆಯಲ್ಲಿ 
-ಉಪಯೋಗಿಸುತ್ತಾರೆ. ಸಾಬೂನು ಹಾಕಲ್ಪಟ್ಟ ಎಮಲ್ಪ್ಬನ್‌ಗಳು ಎಷ್ಟು ದಿವಸ 
ಗಳಾದರೂ ಕೆಡದೆ ಇರುತ್ತವೆ. ಇದಕ್ಕೆ ಕಾರಣವನ್ನು ಕೆಳಗೆ ತಿಳಿಸುತ್ತೇನೆ. 
ಸಾಬೂನಿನಿಂದ ಉತ್ಪತ್ತಿಯಾಗುವ ಸೋಡಿಯಂ ಕಣಗಳಿಗೆ ನೀರಿನ ಮೇಲೆ ಪ್ರೇಮ. 
ಆದರೆ, ಇದರ ಜೊತೆಗೆ ಬರುವ ಸ್ಟಿಯರೇಟು ಕಣಗಳಿಗೆ ಎಣ್ಣೆಯ ಅಥವಾ ಆ 
ಜಾತಿಗೆ ಸೇರಿದ ಪದಾರ್ಥಗಳ ಮೇಲೆ ಮಾತ್ರ ಪ್ರೇಮ. ಆದುದರಿಂದ, ಈ ಕಣಗಳು, 
ನೀರಿನಿಂದ ಬೇರೆಯಾಗುತ್ತವೆ. ಸಾಬೂನನ್ನು ನೀರಿಗೆ ಹಾಕಿದಾಗ, ಅದರ ಅಣುಗಳು 
ಕ್ಷೇತ್ರದಲ್ಲಿ ಮಾತ್ರ ತೇಲುತ್ತವೆ. ಹೀಗೆ ತೇಲುವಾಗ್ಯ ಸ್ಟಿಯರೇಟು ಭಾಗವು ಹೊರಗೂ 
ಸೋಡಿಯಂ ಭಾಗವು ನೀರಿನ ಕಡೆಗೂ ಇರುತ್ತವೆ. ಈ ತರಹ ಎಣ್ಣೆ ಹನಿಗಳ ಸುತ್ತಲೂ 
ಬೇಲಿಯೋಪಾದಿಯಲ್ಲಿರುವ ಸಾಬೂನು ಒಂದು ಎಣ್ಣೆ ಹನಿಯು ಮತ್ತೊಂದು ಹನಿಯ 
ಜೊತೆಗೆ ಸೇರದ ಹಾಗೆ ಮಾಡುತ್ತದೆ. ಹೀಗೆ ಉತ್ಪತ್ತಿಯಾಗುವ ಎಮಲ್ಪ ನ್‌ಗಳಲ್ಲಿರುವ 
ಎಣ್ಣೆ ಯ ಕಣಗಳ ವಿಸ್ತೀರ್ಣವು ಹೆಚ್ಚಾಗುವುದರಿಂದ, ಆ ಕಣಗಳು ಚರ್ಮದ ಅಥವಾ 
'ಬಟ್ಟಿಯ ಮೇಲಿನ ಕೊಳೆಯನ್ನು ಬೇಗನೆ ಹೀರುತ್ತವೆ. ನಮಗೆ ಇದರಿಂದ ಸಾಬೂನು 
ಹೇಗೆ ಕೆಲಸಮಾಡುತ್ತದೆ ಎಂಬುದು ಗೋಚರವಾಗುತ್ತದೆ. 

ಇವಲ್ಲದೆ, ಕಾರ್ಲಾನೆಗಳಲ್ಲಿ ತಯಾರಾಗುವ ಅನೇಕ ಪದಾರ್ಥಗಳು 
' ಕಲಾಯ್ಡ್‌' ರೂಪದಲ್ಲಿರುತ್ತವೆ ಮತ್ತು ಅವುಗಳ ತಯಾರಿಕೆಯಲ್ಲಿ ಈ ವಿಜ್ಞಾನವು 
ಹೆಚ್ಚು ಉಪಯೋಗವನ್ನು ಹೊಂದಿರುತ್ತದೆ. ಇದಕ್ಕೆ ಒಂದು ಉದಾಹರಣೆಯನ್ನು 
ಕೊಡುತ್ತೇನೆ. ದೊಡ್ಡ ಪಟ್ಟಣಗಳಲ್ಲಿರುವ ಕಾರ್ಯಾನೆಗಳಿಂದ ಹೊಗೆಯು ಹೇರಳ 
ವಾಗಿ ಉತ್ಪತ್ತಿಯಾಗಿ, ಅಲ್ಲಿಯ ವಾತಾವರಣವನ್ನು ಕೆಡಿಸುತ್ತದೆ ಎಂಬುದು 
ಎಲ್ಲರಿಗೂ ತಿಳಿದಿರುವ ವಿಷಯ. ಇದನ್ನು ನಿವಾರಣೆ ಮಾಡಬೇಕಾದರೆ, ಆ ಹೊಗೆಯ 
ಲಕ್ಷ ಣವನ್ನು ನಾವು ತಿಳಿಯಬೇಕು. ಅದನ್ನು ಮೊಟ್ಟಿ ಮೊದಲು ತಿಳಿದು, ಅದರಿಂದ 
ಯಾವ ರೀತಿಯಲ್ಲಿ ಮೇಲೆ ತಿಳಿಸಿದ ತೊಂದರೆಯನ್ನು ನಿವಾರಣೆ ಮಾಡಬಹುದು 


ಕಲಾಯ್ನ್‌ ವಿಜ್ಞಾನ ಮತ್ತು ನಮ್ಮ ನಾಗರಿಕತೆ ೧೨೯ 


ಂಬುದನ್ನು ಕಂಡುಹಿಡಿದವರು ಕಾಟ್ರಲ್‌ ವನ್ನು ವವರು. ಹೊಗೆಯಲ್ಲಿ. ಅನೇಕ 
ವಿದ್ಯುತ್ತಿನ ಹೊರೆಯುಳ್ಳ ಇಂಗಾಲದ ಕಣಗಳು ಇವೆ. ಈ ಹೊಗೆಯನ್ನೆ ಲ್ಲಾ ಒಂದು ' 
ಕೋಣೆಯಲ್ಲಿ ಸೇರಿಸಿ, ಆ ಕಣಗಳ ಮೇಲಿರುವ ವಿದ್ಯುತ್ತಿನ ಹೊರೆಯನ್ನು ತೆಗೆದರೆ, 
ಆ ಕಣಗಳೆಲ್ಲಾ ಒಟ್ಟು ಗೂಡಿ ದೊಡ್ಡ ದಾದ ಮತ್ತು ಭಾರವಾದ ಕಣಗಳಾಗಿ 'ಕೆಳಗೆ 
ಪ್ರಶ್ತೆ ಕ್ಲೀಪಿಸುತ್ತ ವೆ. ಗೆ ಇಂಗಾಲರಹಿತವಾದ ಗಾಳಿಯು ಶುದ್ಧವಾಗಿರುತ್ತ, ದೆ. 
ಜ್ಯ “ವಿಧಾನದಿಂದ, ಕಣಗಳ ಜೊತೆಗೆ ಬರುವ ಸಣ್ಣ ಕ್ರಿಮಿಗಳೆಲ್ಲಾ ನಾಶವಾಗಿ, 
ವಾತಾವರಣವು ಶುದ್ದಿ ಯಾಗುತ್ತದೆ. ಹೀಗೆ ಕೊಗಾಕ್ಕೆಲ್ಲಾ "ಒಟ್ಟು ಗೂಡಿಸೆ 
ಬೇಕಾದರೆ, ಅವುಗಳ ಹ್ರೀಲಿರುವ ವಿದ್ಯುತ್ತಿ ನ ಹೊರಿಯನ್ನು ಗ ಚಾ 
ಹೆಚ್ಚು ವೇಗದ ವಿದ್ಯುಚ್ಛ ಕ್ರಿ ಯನ್ನು ಹಾಯಿಸಬೇಕು. ಮೇಲೆ ವಿವರಿಸಿದ ಕಾಟ್ರೈಲ್‌ 
ವಿಧಾನದಿಂದ ಸೀಮೆಂಟು ಕಾರ್ಪಾಸೆಗಳಲ್ಲಿ ಉತ ಶೃತ್ತಿಯಾಗುವ ಸೀಮೆಂಟ್‌ 
ಧೂಳನೂ, ಹಿಟ್ಟಿನ ಗಿರಣಿಗಳಲ್ಲಿ ಬರುವ ಹಿಟ್ಟಿನ ಧೊಳನ್ನೂ, ಇದೇ. ರೀತಿಯಲ್ಲಿ 
ತೆಗೆಯುತ್ತಾರೆ. ಈ ವಿಧಾನವು ಹೀಗೆ ಜನಾಂಗದ ಆರೋಗ್ಯವನ್ನು ಉತ್ತಮಗೊಳಿಸು 
ವುದರಿಂದ, ಎಷ್ಟು ಉಪಯೋಗಕರವಾಗಿದೆಯೆಂದು ನಾವು ತಿಳಿಯಬಹುದು. 
ಇದಲ್ಲದೆ ರಸ್ತೆಯ ಮೇಲೆ ಹೆಚ್ಚಾಗಿ ಉಪಯೋಗಿಸಲ್ಪಡುವ ರಬ್ಬರ್‌ ಟೈರುಗಳ 
ತಯಾರಿಕೆಯಲ್ಲಿಯೂ, ಈ ವಿಜ್ಞಾನದ ತತ್ತ ಗಳು ಅಡಕವಾಗಿವೆ. ಉದಾಹರಣೆಗಾಗಿ, 
ರಬ್ಬರು ಹೇಗೆ ಉತ ತ್ತಿ ತ್ತಿಯಾಗುತ್ತ ದೆ ಎಂಬುದನ್ನು ತಿಳಿದುಕೊಳ್ಳೊ ಣ. ಅದು ಗಿಡ 
ಮರಗಳಿಂದ ಉತ ತ್ತಿಯಾಗುವ, ಲ್ಯಾಟಿಕ್ಸ್‌ x ಕರೆಯಲ್ಪ ಕ್ಯ (pp 
ಮೆತ್ತಗೂ ಗಟ್ಟಿ ಹಾಗಿಯೂ ಹಾಲಿನಂತೆ ಬೆಳ್ಳಗೂ ಇರುವ ಓಂದು ದ್ರ) ವಪದಾರ್ಥ 
ದಿಂದ ಉತ್ಪತಿ 3ಯಾಗುತ್ತದೆ. ಈ ದ್ರವವಸ್ತುವಿನಲ್ಲಿ ರಬ್ಬರು "ಕಲಾಯ್ನ್‌ ' ರೂಪ 
ದಲ್ಲಿರುತ್ತ ಡೆ ಇದನ್ನು ಪ್ರಕ್ಸೇಪಿಸಿ, ಅದರಿಂದ ರಬ್ಬರನ್ನು ಪ 'ಪಡೆಯುತ್ತಾ, ರೆ. ಇದಲ್ಲದೆ 
ಹೀಗೆ ದೊರಕಿದ ಸ್ವಾಭಾವಿಕವಾದ ರಬ್ಬರಿನ ಗುಣಗಳನ್ನು ಉತ್ತಮಗೊಳಿಸಲು, 
ಅದರ ಜೊತೆಗೆ ಅನೇಕ ಪದಾರ್ಥಗಳನ್ನು ಸೇರಿಸುತ್ತಾರೆ. ಅವುಗಳಲ್ಲಿ ಇಂಗಾಲ 
ಮತ್ತು ಗಂಧಕಗಳನ್ನು ಇಲ್ಲಿ ತಿಳಿಸಬಹುದು. ಇಂಗಾಲವು ರಬ್ಬರ್‌ ಬೈರುಗಳಲ್ಲಿ 
ಭಃ ರೀತಿಯಲ್ಲಿ ಹರಡಿದೆ ಎಂಬುದನ್ನು ನಾವು ತಿಳಿಯಬೇಕಾದರೆ, ಒಂದು ರಬ್ಬರ್‌ 
ಟೈರಿನ ಚೂರನ್ನು ವಿದ್ಯುನ್ಮಾನ ಸೂಕ್ಷ ದರ್ಶಕದಲ್ಲಿರಸಿ (Electron Microscope) 
ಪರೀಕ್ಷೆ ಮಾಡಬೇಕು. ಹಾಗೆ, ಪರ ಸಿದಾಗ, ಸಣ್ಣ ಇಂಗಾಲದ ಕಣಗಳು 
ಯಾವ ರೀತಿ ಹರಡಿವೆ, ಮತ್ತು ಆತಿ ಎಷ್ಟು ಅತ್ಯಲ್ಪಪ್ರ ಪ್ರಮಾಣದಲ್ಲಿರುತ್ತವೆ 
ಎಂಬುದನ್ನು ಊಹಿ ಸಬೇಕಾದರೆ, ಒಂದು ಸಣ್ಣ ಉದಾಹರಣೆಯನ್ನು ಕೊಡಬಹುದು. 
ಗಂಧಕ ಸಂಸ್ಥಾರಪ: ಪಡೆದ ಒಂದೊಂದು ಸಾಧಾರಣ ರಬ್ಬರ್‌ ಟೈರನಲ್ಲಿರುವ ಇಂಗಾಲವು 


9 
4 


೧೩೦ ಪ್ರಬುದ್ಧ ಕರ್ಣಾಟಕ 


ಮೆಣಸಿನಕಾಳಿನೋಪಾದಿಯಲ್ಲಿರುತ್ತವೆ ಮತ್ತು ಹರಡಿದರೆ ಐವತ್ತು ಎಕರೆ 
ವಿಸ್ತೀರ್ಣಕ್ಕಿಂತ ಮೇಲ್ಪಟ್ಟು ಸ್ಥ ಳವನ್ನು ತೆಗೆದುಕೊಳ್ಳುತ್ತದೆ. 
ಇದಲ್ಲದೆ ನಾನು ಹಿಂದೆಯೇ ತಿಳಿಸಿದಂತೆ, ನೀರನ್ನು ಶುದ್ಧಿ ಮಾಡಬೇಕಾದರೂ, 
"ಕಲಾಯ್ಡ್‌' ವಿಜ್ಞಾ ನದ ಒಂದು ಮುಖ್ಯತತ್ತ ಎವನ್ನು ಅನುಸರಿಸಿಯೇ ಮಾಡುತ್ತಾರೆ. 
ಈ ರೀತಿಯಲ್ಲಿ ಹೊರಗಡೆ ಅನೇಕ ಮುಖ್ಯವಾದ ಉಪಯೋಗಗಳನ್ನು 
ಪಡೆದಿರುವ " ಕಲಾಯತ್ಮ್‌' ವಿಜ್ಞಾ ನವು ನಮ್ಮ ಅಡಿಗೆ ಮನೆಯಲ್ಲಿ ತಯಾರಾಗುವ 
ಅನೇಕ ಪಾಕಗಳಿಗೂ, ಮುಖ್ಯಾಧಾರವಾಗಿದೆ. ಅನೇಕ ಪದಾರ್ಥಗಳ ತಯಾರಿಕೆಯಲ್ಲಿ 
ಈ ವಿಜ್ಞಾನದ ಮೂಲತತ್ತ್ವಗಳು ಅಡಕವಾಗಿವೆ ಎಂಬುದರಲ್ಲಿ ಸಂದೇಹವಿಲ್ಲ. ಇವಲ್ಲದೆ, 
ಮನುಷ್ಯನ ಸ ಸಹಾಯವಿಲ್ಲದೆ ತಯಾರಿಸಲ್ಪಟ್ಟು ನಮ್ಮ ಉಪಯೋಗದಲ್ಲಿರುವ ವಿವಿಧ 
ಪದಾರ್ಥಗಳ ತಯಾರಿಕೆಯಲ್ಲೂ, ಈ "ವಿಜ್ಞಾ ನವು. ತನ್ನ ಪಾತ್ರ ತ್ರವನ್ನು ನೀಡಿದೆ. 
ಎಂಬುದನ್ನು ನಾವು ಮರೆಯಬಾರದು. ಅವು ಯಾವುವೆಂದರೆ, ರಬ್ಬರಿನ ಉತ್ಪತ್ತಿ 
ಮತ್ತು, ಅದರಲ್ಲಿ ಅಣುಗಳ ಜೋಡಿಸುವಿಕೆ, ಜೇಡಿಮಣ್ಣಿನ ಉತ್ಪತ್ತಿ ಮತ್ತು 
ಅದರಲ್ಲಿರುವ ಸಿಲಿಕಾನ್‌, ಆಮ್ಲಜನಕ, ಮತ್ತು ಅಲ್ಕೂ ಸಿ ಮಿನಿಯಂ ಪರಮಾಣುಗಳ 
ಸೇರಿಸುವಿಕೆ, ಮನುಷ್ಯನ ಕೂದಲು, ಸ್ವಾಭಾವಿಕ ಕಷ್ಕ, ಕುದುರೆಯ ಗೊರಸು, 
ಪುರಿಯ ತುಪ್ಪಟ ಮತ್ತು ಇನ್ನೂ ಅನೇಕ ಸವಾರರು, ಇವುಗಳು ಹೇಗೆ. 
ಉತ್ಪತ್ತಿಯಾಗುತ್ತವೆ ಎಂಬುದನ್ನು ನಾವು ಪರೀಕ್ಲಿ ಸಿದರೆ, ಪ್ರಕೃತಿಯ ಮಹಿಮೆಯು 
ಅತ್ಯಂತ ದೊಡ್ಡದು ಎಂಬುದನ್ನು ನಾವು ಎಂದಿಗೂ ಮರೆಯಲಾಕಿವು. 
ಹೀಗೆ ಅ ಹ ಉಪಯೋಗಗಳನ್ನು ಹೊಂದಿರುವ ಈ ವಿಜಾ ಫ್ಲಾನವು ಪ್ರ ಪ್ರತಿಯೊಬ್ಬ 
ಮನುಷ್ಯನ ಜ್ಞಾ ಫ್ಲಾನದೃಷ್ಟಿ ಗೂ ಬೆಳಕನ್ನು ನೀಡಲೆಂದು ಹಾಕ್ಷಿಸೆ ಸೋಣ. 


ಗ ಗ್ರಂಥಯಣ 
(1) Small Wonder (The of Colloids by Gessner ಆ, Hames 
published by Alfred A. Knopf, New York.) 
(2) Colloids in Your Daily Life by Ernst, A. Hanser J. C. E. 
December 1941. 
(3) The History of Colloids J. ಲಿ. E. 1950. 

[ಮೇಲೆ ತಿಳಿಸಿದ ಮೊದಲನೆಯ ಪುಸ್ತಕದ ಗ್ರಂಥಕರ್ತರು A॥fred A. Knopf, 
New York ಅವರು ತಮ್ಮ ಪುಸ್ತಕದಿಂದ ಕೆಲವು ವಿಷಯಗಳನ್ನು ಆರಿಸಿ, ಈ ನನ್ನ 
ಪುಟ್ಟ ಲೇಖನದಲ್ಲಿ ಸೇರಿಸುವುದಕ್ಕೆ ಅನುಮತಿ ಕೊಟ್ಟಿ ) ರುವುದಕ್ಕಾಗಿ ಅವರಿಗೆ ಕ್ಕ ತಜ್ಞ, 
ನಾಗಿದ್ದೇನೆ.] 

ಕೆ. ಎಸ್‌. ಲಕ್ಷ ಒಣರಾವ್‌. 


ಬೆಲಿನ್ಸ್‌ಕಿಯ ಕಾವ್ಯಮೀಮಾಂಸೆ | 


“ ನಮ್ಮ ಕಾಲದ ಕಲೆ ಎಂತಹದು? ಅದು, ಸಮಾಜವನ್ನು ಕುರಿತಾದ ತೀರ್ಪು, 
ಪೃಥಕ್ಕರಣ; ಪರಿಣಾಮವಾಗಿ ಸಮಾಜದ ವಿಮರ್ಶೆ. ಈಗ: ವಿಚಾರದ ಅಂಶ 
ಕಲೆಯ ಅಂಶದೊಡನೆ ಬೆರೆತಿದೆ. ನಮ್ಮ ಕಾಲದಲ್ಲಿ ಕಲಾಕೃತಿಯು, ಯುಗಧರ್ಮದ 
ಮಹತ್ರರವಾದ ಅಂತಃಸ್ಫೂರ್ತಿಯಿಂದ ಹುಟ್ಟದೆ, ಚಿತ್ರಿಸಬೇಕು ಎನ್ನುವ ಒಂದೇ 
ಉದ್ದೆ ಶಕ್ಕೋಸ್ಕೆರ ಬದುಕನ್ನು ಚಿತ್ರಿಸಿದರೆ, ಅದು ಸಂಕಟದ ಕೂಗು ಇಲ್ಲವೆ ಮಹದಾ 
ನಂದದ ಅಮರಗಾನವಾಗದೆ ಇದ್ದರೆ, ಒ೦ದು ಪ್ರಶ್ನೆಯಾಗದೆ ಅಥವಾ ಪ್ರಶ್ನಿಗೆ 
ಉತ್ತರವಾಗದೆ ಇದ್ದರೆ, ಆ ಕೃತಿ ನಿರ್ಜೇವವೆನ್ನಿಸಿಕೊಳ್ಳುವುದು.” 

--ಇದು, ಒಂದು ಶತಮಾನದ ಹಿಂದಿ, ರಷ್ಯಾ ದೇಶದ ಮಹಾವಿಮರ್ಶಕ 
ನೊಬ್ಬನು ಆಡಿದ ಮಾತು. ಆತನ ಹೆಸರು ಬೆಲಿನ್ಸ್‌ ಕಿ. 

ವಿಸಾರಿಯನ್‌ ಗ್ರಿಗರಿವಿಶ್‌ ಬೆಲಿನ್ಸ್‌ ಕಿ ಹುಟ್ಟಿದುದು ೧೮೧೧ ರಲ್ಲಿ; ಪ್ರಭಾವ 
ಶಾಲಿಯಾದ ಅವಿಶ್ರಾಂತವಾದ ಬದುಕನ್ನು ಬಾಳಿ ಸತ್ತುದು ೧೮೪೮ ರಲ್ಲಿ. 

ಬದುಕಿದ್ದಾಗ ಆತ, ಹತ್ತೊಂಭತ್ತನೆಯ ಶತಮಾನದ ಐರೋಪ್ಯ ಸಾಹಿತ್ಯದ 
ಮಹಾಪ್ರಭೃತಿಗಳ ಅಗ್ರಪಂಕ್ತಿಯಲ್ಲಿ ವಿರಾಜಮಾನನಾಗಿದ್ದ . ಸತ್ತಮೇಲೆ, ವಿಶ್ವ 
ಸಾಹಿತ್ಯದ ಸೌಂದರ್ಯಮೀಮಾಂಸೆಯ ಪ್ರಾಂಗಣದಲ್ಲಿ ಭವ್ಯವಾದ ಸ್ಥಿರವಾದ 
ಸ್ಥಾ ನವನ್ನು ಪಡೆದು ಅಮರನಾದ. 

ವಿಮರ್ಶಕ--ಮೀಮಾಂಸಕ ಬೆಲಿನ್ಸ್‌ಕಿಯ ಕಾರ್ಯಕ್ಸೇತ್ರ ವಿಸ್ತಾರವಾಗಿತ್ತು. 
ತತ್ರ, ಜ್ಜ ನ್ಯ ಸಮಾಜಶಾಸ್ತ್ರ, ಇತಿಹಾಸೆ, ನಿರಂಕುಶ ಸೆರಕಾರಕ್ಕಿದಿರು ಹೋರಾಟ; 
ಇವುಗಳ ಜತೆಯಲ್ಲಿ, ಇವುಗಳಿಗೆ ಪೂರಕವಾಗಿ ಹಾಗೂ ಸಾಧಕವಾಗಿ, ಸಾಹಿತ್ಯ 
ವಿಮರ್ಶೆ--ಸೌಂದರ್ಯಮೀಮಾಂಸೆ. ಈ ಎಲ್ಲ ಕಾರಣಗಳಿಗಾಗಿಯೂ ಆತ 
ಪ್ರಖ್ಯಾತನೇ. 

ಎಳೆಯ ಬೆಲಿನ್ಸ್‌ಕಿ ೧೮೨೯ ರಲ್ಲಿ ಮಾಸ್ಕೋ ವಿಶ್ವವಿದ್ಯಾಲಯವನ್ನು ಪ್ರವೇಶ 
ಮಾಡಿದ. ಆದರೆ, ಅಲ್ಲಿ ವಿದ್ಯಾಭ್ಯಾಸ ಮುಕ್ತಾಯವಾಗುವುದಕ್ಕೆ ಮುಂಜೆಯೇ 
ವಿಶ್ವವಿದ್ಯಾಲಯದ ಅಧಿಕಾರಿಗಳು ಆತನನ್ನು ಹೊರಹಾಕಿದರು. : "ಆ ವಿದ್ಯಾರ್ಥಿ 
ಅನಾರೋಗ್ಯಪ್ರಶೃತಿಯವನೂ ಸ್ವಲ್ಪಮಟ್ಟಿಗೆ ದಡ್ಡನೂ' ಆಗಿದ್ದನೆಂಬುದು 
ಅಧಿಕಾರಿಗಳು ತೋರಿಸಿದ ಕಾರಣ. ಆದರೆ ವಸ್ತುಸ್ಥಿ ತಿ. ಬೇರೆಯೇ ಇತ್ತು. 


1 


೧೩೨ ಪ್ರಬುದ್ಧ ಕರ್ಣಾಟಕ 


ವಿದ್ಯಾರ್ಥಿ ಬೆಲಿನ್ಸ್‌ಕಿ “ ಡ್ಮಿಟ್ರಿ ಕಾಲಿನಿನ್‌ '' ಎಂಬೊಂದು ನಾಟಕವನ್ನು ಬರೆದಿದ್ದ. 

ಗುಲಾಮಪದ್ಧ ತಿಯನ್ನು ನಿಕೋಧಿಸಿ ಭೂಮಾಲಿಕರ ದೌರ್ಜನ್ಯವನ್ನು "ತ್ರಿ ಸಿತ್ತು 

ಆ ನಾಟಕ. ಜ್‌ ಅಪಾಯಕಾರಿ ವ್ಯಕ್ತಿ ಯನ್ನು ವಿಶ್ನ ವಿದ್ಯಾಲಯದಲ್ಲಿ ಇರ 
ಗೊಡುವುದು ಸಾಧ್ಯವಿರಲಿಲ್ಲ. ಹೀಗಾಗಿ ಅಧಿಕಾರಿಗಳು ಸಂಶೋಧನೆ ನಡೆಸಿ, 
ವಿದ್ಯಾರ್ಥಿ ' ಬೆಲಿನ್ಸ್‌ಕಿ A ಚಾಪೂ ಸ್ವಲ್ಪಮಟ್ಟಿಗೆ ದಡ್ಡ 
ನೆಂದೂ ಕಂಡುಹಿಡಿದರು ! 

--ಈ ರೀತಿ ವಿದ್ಯಾಭ್ಯಾಸವನ್ನು ಮುಕ್ತಾಯಗೊಳಿಸಿದ ಬೆಲಿನ್ಸ್‌ ಕಿ, ಬರೆಹಗಾರ 
ನಾಗಿ ರಷ್ಯದ ಸಾಹಿತ್ಯಕ್ಷೆ, ತ ತ್ರಕ್ಕೆ ಪದಾರ್ಪಣಮಾಡಿದ. 

ಆ ಸ್ಲೇತ್ರದಲ್ಲಿ ಆತ ನಡೆಸಿದುದು, ಸಾಯುವ `ವರೆಗೂ--ಅಂದರೆ ಹದಿನೈದು 
-ವರ್ಷಗಳ SB ಸಾಹಿತ್ಯ ಚಟುವಟಿಕೆ. ಆ ಚಟುವಟಿಕೆಗೆ, ಹೊಗೆ 
ಯಾಡುತ್ತಿದ್ದ ರಷ್ಯಾ ಹಿನ್ನೆ. ಈೆಯಾಗಿತ್ತು. ಹತ್ತೊಂಭತ್ತನೆಯ ಶತಮಾನದ ಆರಂಭ 
ದಲ್ಲಿ ಕಾ ಕ್ರಾಂತಿಕಾರಕ HE ರಷ್ಯದ ಶ್ರೀಮಂತವರ್ಗದ ಕೆಲವರಲ್ಲಿ ಮಾತ್ರ 
ಮನೆಮಾಡಿದ್ದು ವು. ಕ್ರಮೇಣ ಪ್ರಜಾಪ್ರಭುತ್ವ ಚಳುವಳಿ ವಿಸ್ತಾರಗೊಂಡು, 
'ಬಂಡಾಯದ "ಭಾವನೆ ಜನಸಾಮಾನ್ಯರನ್ನೂ ಆವರಿಸಿತು. ಬೆಲಿನ್ಸ್‌ಕಿ ಆ ಎರಡು 
ಘಟ್ಟಗಳ ನಡುವಿನ ಸೇತುವೆಯಾಗಿದ್ದ. ಮುಂದುವರಿದ ಇತರ ಪಾಶ್ಚಾ ತ್ಯ ರಾಷ್ಟ್ರ 
ಗಳ್‌ ಪ್ರಮುಖ ವಿಚಾರಧಾರೆಗಳನ್ನು. ಸ್ವಾಭಾವಿಕವಾಗಿಯೇ 'ಜೆಳಿನ್‌, 3 ಮನನ 
ಷದ ಆದಕೆ ಅವುಗಳನ್ನ ಂದೂ ಚ ಫುರುಡುನಂಬಿಕೆಯಿಂದ ಜಿಸಿ 
ಬದಲು, ರಷ್ಯಾದ ವಿಶಿಷ್ಟ ಪರಿಸ್ಥಿ ತಿಯನ್ನೆ € ಸದಾ ಗಮನದಲ್ಲಿಟ್ಟು, ಸ್ವ ಸೈತಂತ್ರ ವಿಚಾರ 
ಸರಣಿಯನ್ನು ಜಿಲನ್ಸ್‌ 8. ರೂಪಿಸಿಕೊಂಡ. ಆರಂಭದಲ್ಲಿ, ಜೆ ಜು ತ್ತ್ವ್ರವೇತ್ಕರ 

ಪ್ರಭಾವ ಆತನ ಮೇಲೆ ಬಲವಾಗಿತ್ತು. ಆದರೆ ವಸ್ತು ಬಸ್ಕಿ ತಿಯ ಉರಿಬೆಟೆನೆಡುರು 
`ಭಾವವಾದದ "ಮಂಜು ಕರಗಿಹೋಯಿತು. ೬ 

ಜನಸಮುದಾಯದ ಯಾವುದೇ ಚಳುವಳಿಗೆ ಬಿಲಿನ್ಸ್‌ಕಿ ನೇರವಾದ ನಾಯಕ 
ನಾಗಲಿಲ್ಲ. ಬದಲು, ನೂತನ ವಿಚಾರಧಾಕಿ ಸಾಹಿತ್ಯಕ್ಸ್ಟೇತ್ರದಲ್ಲಿ ಆತನನ್ನು, ನಾಯಕ 
ಮಣಿಯನ್ನಾ ಗಿ-ಹೊಸೆ ಪಂಥದ ಮಾರ್ಗದರ್ಶಕನನ್ನಾ ಗಿ-ಮಾಡಿತು. 


ವಾಸ್ತವನಾದದ ಹೆದ್ದಾರಿ 
ಬೆಲಿನ್ಸ್‌ & ಹಾಕಿಕೊಟ್ಟು ದು ವಾಸ್ತವವಾದದ: ಹೆದ್ದಾರಿ. ಆತನದು ಜನವಾದಿ 
-ಯಾದ ವಾಸ್ತ್ಯ ವತೆ. ಕಾ ್ರಾಂತಿಕಾರನ' ದೃಷ್ಟಿಯಿಂದ ಆತ ಬದುಕನ್ನು ನೋಡಿದ. 
“ಹೀಗಾಗಿ” ಜೆಲಿನ್ಸ್‌ಕಿಯ: ವಾಸ್ತವತೆ ಚಿನ ರಜಕ ತಳೆಯಿತು. 


ಬೆಲಿನ್ಸ್‌ ಕಿಯ ಕಾವ್ಯಮೀಮಾಂಸೆ ೧೩೩ 


ಒಂದೆಡೆ ಆತ ಬರೆದ: 
« ವಾಸ್ಟೈವತೆ- ಇದೀಗ ಆಧುನಿಕ ಜಗತ್ತಿನ ಘೋಷ ಮತ್ತು ಕೊನೇ ಮಾತು! 
. . ವಾಸ್ತವತೆ ಮಣ್ಣಿನಿಂದ ಚಿಮ್ಮುತ್ತದೆ; ಮತ್ತು ಎಲ್ಲಾ ವಾಸ್ತವತೆಯ 
ಮಾತೃಕೆಯಾದ ಮಣ್ಣೇ ಸೆ ಸಮಾಜ.” 

ಜಿಲನ್ಸ್‌ ಕಿಯ 'ಸಾಂದರ್ಯಮೀಮಾಂಸೆಯ ಪ ದ್ರವಾಹ ಹರಿಯುವುದು. ಈ 
ದದ. ವಾಸ್ತವತೆ, ಕಲಾತ್ಮಕ iis ಮತ್ತು . ವಾಸ್ತವತೆಯ 
ಆಂತರಿಕವಾದ ಕ್ರಿಯಾತ್ಮಕ ಅಂಶ- ಇವು ಮೂರು, ಬೆಲಿನ್ಸ್‌ಕಿಯ ಪ್ರತಿಪಾದನೆಯ 
ಮೂಲಭೂತ ಅಂಗಗಳಾಗಿವೆ. 

ಬೆಲಿನ್ಸ್‌ಕಿಯ ಅಭಿಪ್ರಾಯದಂತೆ, ಕಲಾತ್ಮಕ ಸೃಷ್ಟಿಯು ಬದುಕಿನ ಸತ್ಯ 
ದಿಂದಲೇ ತನ್ನ ಸೊಗಸುಗಾರಿಕೆಯನ್ನೂ ಯಥಾರ್ಥಸ್ವೆ ರೂಪವನ್ನೂ ಉದಾತ್ರ್ಯ 
ಮಹತ್ವವನ್ನೂ ಪಡೆಯುತ್ತದೆ. ಪ್ರಾ ಮಾಡಿಕ ಕಲಾವಿದನಿಗೆ " ವಾಸ್ತವತೆಯ 
ತಿಳಿವು” ಇದ್ದ ರಾಯಿತು. ಬಜ್‌ ಯಾವುದೋ ಒಂದಂಶವನ್ನು ಮಾತ್ರ ಸರಿ 
ಯಾಗಿ ಕಾಣದೆ, ಸಮಗ್ರ) ಸ್ವರೂಪವನೆ ಸ ವಾಸ್ತವವಾಗಿ ಸಕು ಜನ್ಯ ಸೃತಿ 
ಉತ್ತಮಗೊಳ್ಳುತ್ತದೆ. 

ವಾಸ್ತವತೆಯ ಹಿರಿಮೆಯನ್ನು ಕುರಿತು ಬೆಲಿನ್ಸ್‌ಕಿ ವ್ಯಕ್ತಪಡಿಸಿದ ಅಭಿಪ್ಲಾ ಪ್ರಾಯ 
ಗಳು ಗಮನಾರ್ಹವಾಗಿವೆ. ಹಿರಿದಾದ ಕಲೆ ಮಾತನಾಡುವುದು ಬದುಕಿನ ಭಾಷೆ 
ಯನ್ನು. ಪ್ರಾಮಾಣಿಕನಾದ ಹಿರಿಯ ಕಲಾವಿದ ವಾಸ್ತೆ ವವಾದಿಯಾದ ಕೃತಿ ರಚಿಸು 
ವಾಗ, ಚ ಸ್ವಂತ ಅಭಿಪ್ರಾ ಯಗಳೇನೇ ಇರಲಿ, ವಾಸ್ತವತೆಗೇ ಇ 00 ದೆ. 
ಹಾಗೆಯೇ, ಉತ ್ಲೇಶವು ಸಾಧುವಾಗಿದ್ದ ರೂ ಕೂಡಾ, ವಾಸ್ತವತೆಯ ಮನೋರಾಗ 
ವಿಲ್ಲದವನ ಕೃತಿ ಸ ಸಪ್ಪ ಗಾಗುತ್ತದೆ. 

ಈ ದೃಷ್ಟಿಕೋನವನ್ನು ಬೆಲಿನ್ಸ್‌ ಕಿ, ಆತನ. ಸಮಕಾಲೀನನಾಗಿದ್ದ ಪ್ರಖ್ಯಾತ 
ಸಾಹಿತಿ ಇ SOE ತೃತಿವಿಮರ್ಕಿಯ ಮೂಲಕ ಸ್ಪ ಸ್ಪಷ್ಟ ಪಡಿಸಿದ. ಈ 
ಹಿರಿಯ ಕಲಾವಿದನಾಗಿದ್ದ. ಅವನ ಕೃತಿಗಳು ರಷ್ಯದ ಜನಜೀವನಕ್ಕೆ ಕನ್ನಡಿ 
ಹಿಡಿಯುತಿದ್ದುವು. ಪ್ರ ಸ್ರ ಜಾಪು ಪ್ರಭುತ್ವ Ee ತ್ತಿ ಜನರಲ್ಲಿ ಬೆಳೆಯಲು ಆ ಸಾಹಿತ್ಯ 
ಕೃ ತಿಗಳು ARES. ಆದರೆ ವೈಯಕ್ತಿತವಾಗಿ ಗೊಗೋಲ್‌ನಲ್ಲಿ ಪ್ರತಿ 
ಚತ ಪ್ರವೃತ್ತಿಗಳಿದ್ದುವು. ದಿ ನಕಳೆದಂತೆ ಆ ಪ್ರವೃತ್ತಿಗಳು ವಸತತ. 
ಹೀಗಿದ್ದರೂ. ತನ್ನ ಪ್ರಾ  ಮಾಣಿಕತೆಯ ಕುಂಚವನ್ನು ಯಥಾರ್ಥತೆಯ ಬಣ್ಣ 
ಗಳಲ್ಲಷ್ಟೇ ಆತ ಅದ್ದು ತಿದ್ದು ದರಿಂದ ಆತನ ಕೃತಿಗಳು ಭವ್ಯವಾಗಿಯೇ ಉಳಿದುವು. 

ಕ ಲೇಖನದಲ್ಲಿ "ಬಿಲಿನ್ಸ್‌ ಕಿ ಹೀಗೆ ಬರೆದಿದ್ದಾ ನೆ: 





೧೩೪ ಪ್ರಬುದ್ಧ ಕರ್ಣಾಟಕ 


“ ನಮ್ಮ ಸಾಹಿತ್ಯ ಯಾವಾಗಲೂ ಆಲಂಕಾರಿಕ ಸ್ವರೂಪವನ್ನು ದಾಟಿ 
ಸ್ವಾಭಾವಿಕವಾಗಲು ಯತ್ನಿ ಸಿದೆ. ಯಶಸ್ವಿಯಾಗುತ್ತ, ಬಂದಿರುವ: ಈ ಯತ್ತ ದಲ್ಲೆ ಕ 
ನಮ್ಮ ಸಾಹಿತ್ಯಚರಿತ್ರೆಯ ಅರ್ಥವೂ ಸ್ಫೂರ್ತಿಯೂ ಅಡಕವಾಗಿವೆ. ಈ ದಿಕ್ವಿನಲ್ಲಿ 
ಗೊಗೋಲ್‌ನಷ್ಟು ಯಶಸ್ವಿಯಾದ ಬರೆಹಗಾರ ಬೇಕಿ ಇಲ್ಲವೆನ್ನು ವುದು ತಪ್ಪಾಗ 
ಲಾರದು. ಇತರ ಭಾವಗಳೇನೇ ಇರಲಿ, ಕಲೆಯು ವಾಸ್ತವತೆಗೆ ಅಂಟಿಕೊಂಡಿರು 
ವುದರಿಂದಲೇ ಇದು ಸಾಧ್ಯವಾಗಿದೆ. ಇದು ಗೊಗೋಲ್‌ ಮಾಡಿರುವ ಮಹಾಸೇವೆ. 
ಆ ಮೂಲಕ, ಕಲೆಯ ವಿಷಯದಲ್ಲಿ ಜನರಿಗಿರುವ ಅಭಿಪ್ರಾಯವನ್ನೇ ಆತ ಸಂಪೂರ್ಣ 
ವಾಗಿ ಬದಲಾಯಿಸಿದ್ದಾನೆ . . . ಎಲ್ಲಾ ಬಣ್ಣಗಳಲ್ಲಿ ವಾಸ್ತವತೆಯ ಪ್ರತ್ಯುತ್ಪಾದ 
ನೆಯೇ ಗೊಗೋಲನ ಶಲೆ.'' 

ಸಾಹಿತ್ಯಕೃತಿಯು ಅಥವಾ ಕಲಾಕೃತಿಯು ವಾಸ್ತವತೆಯ ಪ್ರತ್ಯುತ್ಪಾದನೆ 
ಯಾಗಬೇಕೆಂದು ಹೇಳುವಾಗ ಬೆಲಿನ್ಸ್‌ಕಿ, ಕಲೆಯು ವಾಸ್ತವತೆಯ ಛಾಯಾಗ್ರಹಣ 
ವಾಗಲೆಂದು ಎಂದಿಗೂ ಅಭಿಪ್ರಾಯಪಡುವುದಿಲ್ಲ. ಕಲಾವಿದ ವಾಸ್ತವತೆಯನ್ನು ತನ್ನ 
ಕೃತಿಯಲ್ಲಿ ಒಡಮೂಡಿಸುವಾಗ, ತಾನು ಕಂಡುದಕ್ಕೊಂದು ಅರ್ಥವನ್ನು ಕೊಡಬೇಕು. 
ಸಮಾಜದ ಪ್ರಾಗತಿಕ ಶಕ್ತಿಗಳ ನೆಲೆಯಲ್ಲಿ ನಿಂತು ಆತ, ತಾನು ಚಿತ್ರಿಸುವ ವಾಸ್ತವತೆ 
ಯನ್ನು ಕುರಿತು ತೀರ್ಪನ್ನಿೀಯಬೇಕು. 

ಸೃಷ್ಟಿಯಾದ ಪ್ರತಿಬಿಂಬವನ್ನು ಮೂಲದೊಡನೆ ಹೋಲಿಸಿ ನೋಡುವುದೇ 
ಬೆಲಿನ್ಸ್‌ ಕಿ ಅನುಸರಿಸಿದ ವಿಮರ್ಶೆಯ ವಿಧಾನ. ಈ ರೀತಿಯಾಗಿ ಕೃತಿಯ ಕಲಾತ್ಮಕ 
ಸ್ವರೂಪವನ್ನು ಆತ ಗೊತ್ತುಮಾಡುತಿದ್ದ: . ಕಲಾತ್ಮಕ ಸ್ವರೂಪವೆಂದರೆ ವಾಸ್ತವತೆಯ 
ಸಮಗ್ರತೆ. ಈ ದೃಷ್ಟಿಯಿಂದ ಆಗುವ ಕಲಾತ್ಮಕ ಸೃಷ್ಟಿಯಲ್ಲಿ ಸುಳ್ಳಿ ಗೆ-ಕೃತ್ತಿಮ 
ವಾದುದಕ್ಕೆ--ಎಡೆಯಿಲ್ಲ. ಮಿಥ್ಯವೆಂದಿಗೂ ಕಲಾತ್ಮ ಕವಾಗುವುದಿಲ್ಲ. ಒಂದೇ, ತನ್ನ 
ಸ್ವಂತ ಅಭಿಪ್ರಾಯವೇನೇ ಇದ್ದರೂ ಕಲಾವಿದ ವಾಸ್ತವತೆಗೆ ವಿಧೇಯನಾಗಿರು 
ತ್ತಾನೆ; ಇಲ್ಲವೆ, ಒಳ್ಳೆಯ ಕೃತಿಯನ್ನು ಸೃಷ್ಟಿಸೆಲಾರದೆ ವಿಫಲನಾಗುತ್ತಾನೆ. ಒಂದು 
ವಸ್ತು ವಿಸ್ತಾರವಾಗಿದ್ದಷ್ಟೂ ಕೃತಿ ಹೆಚ್ಚು ಕಲಾತ್ಮಕವಾಗುತ್ತದೆ. ವಾಸ್ಕೆವತೆಯೇ 
ಪ್ರತಿಯೊಂದು ಕಲಾಕೃತಿಯ ಹಿಂದಿನ ಮಹಾ ಪ್ರೇರಸಶಕ್ತಿ. 

ಈರೀತಿ ಮೀಮಾಂಸೆಯನ್ನು ಮಾಡಿದ ಬಿಲಿನ್ಸ್‌ ಕಿ, ""ಕ್ರಿಯಾತ್ಮ ಕ ಸೌಂದರ್ಯ 
ಮಾಮಾಂಸೆಯೇ ವಿಮರ್ಶೆ '' ಎಂದು ಕರಿದ. 


ಬೆಲಿನ್ಸ್‌ಕಿಯ ಕಾವ್ಯಮೀಮಾಂಸೆ ೧೩೫ 


ಕಾವ್ಯ ಎಂದರೇನು 
ಜಿಲಿನ್ಸ್‌ಕಿಯ ಅಭಿಪ್ರಾಯದಂತೆ, “ವಾಸ್ತವ ಮತ್ತು | ಕಲೆಯೇ 
ಕಾವ್ಯ, ಸೆಲ್ಲದ ಭಾವ ವೈಪರೀತ್ಯವಲ್ಲ. ” ಇದು, “ ಪ್ರತಿಮಾರೂಪವಾ ದ ಸತ್ಯ್ಯ''; 
“ ಸಾಧ್ಯತೆಯ ರೂಪದಲ್ಲಿ ವಾಸ್ತವತೆಯ ಸೃಷ್ಟ್ವ್ಯಾತ್ಮ ಕಪ ಪ್ರತ್ಯುತ್ವಾದನೆ.” 
“ಹಾವ್ಯವೆಂದರೇನು? ಅದೇನನ್ನು Ae ಪ ರತ್ನ - ಸಾಮಾನ್ಯ 
ಬರೆಹಗಾರರು, ಅದು ಕಲ್ಪನೆಯ ಸೃಷ್ಟಿ ಎಂದು CR “ಜೆ ಹೋದ 
ಮನುಷ್ಯನ ಕನಸುಗಳೂ ಮತಿಗೆಟ್ಟ , ಮನುಷ್ಯನ ಕಿರಿಚಾಟಗಳೂ ಕಲ ನೆಯ ಸೈ ಪ್ರಿ ಗಳೇ. 


'ಆದರೆ ಅವು ಕಾವ್ಯವಲ್ಲ. ಕಾಶ್ಯಸೃಷ್ಟಿ ಗೆ ಬೇರೆ ರೀತಿಯ ಸೃಷ್ಟಿಯಿಂದ ಅದನ್ನು 


ಪ ತ್ಯೇಕಿಸಿ ತೋರಿಸುವಂತಹ ಯಾವುದಾದರೂ ನಿರ್ದಿಷ್ಟ ಗುಣನಿತೇಕು. 

ಸಾಧ್ಯತೆಯ ರೂಪದಲ್ಲಿ ವಾಸ್ತವತೆಯ ಸೃಷ್ಠಾ ಸ್ಟ್ಯಾತ್ಮಕ ಪ್ರ ಪ ತ್ಯುತ್ವಾ ದನೆಯೇ ಕಾವ್ಯ. 

ಆದುದರಿಂದ ವಾಸ್ತವತೆಯಲ್ಲಿ ಇಲ್ಲದುದು ಕಾವ್ಯದಲ್ಲೂ ಮಿಥ್ಯವೇ. ಬೇರೆ ಮಾತಿನಲ್ಲಿ 

ಹೇಳುವುದಾದರೆ, ವಾಸ್ತವತೆಯಲ್ಲಿ ಇಲ್ಲದುದು ಕಾವ್ಯವಾಗಲಾರದು. ಸ 
ಬೇರೊಂದೆಡೆ ಬೆಲಿನ್ಸ್‌ ಕಿ ವಿವರವಾಗಿ ಹೀಗೆ ಹೇಳಿದ್ದಾನೆ : 

“ ಪ್ರತಿಯೊಂದು ಕಾವ್ಯಸೃಷ್ಟಿಯೂ ಕವಿಯ ಮನಸ್ಸಿನಲ್ಲಿ ಬೇರೂರಿರುವ ಬಲ 
ಶಾಲಿಯಾದ ಭಾವದ ಫಲ. ಆ ಭಾವವು, ಆತನ ಬರೇ ಮಾನಸಿಕ ಚಟುವಟಿಕೆಯ 
ಪರಿಣಾಮ ಮಾತ್ರ ಎಂದು ನಾವು ಭಾವಿಸಿದರೆ, ಕಲೆಯನ್ನು ಮಾತ್ರವಲ್ಲ, ಕಲೆಯ 
ಸಾಧ್ಯತೆಯನ್ನೂ ನಾವು ಅಳಿಸಿಬಿಡುತ್ತೇವೆ. ಯಾವುದೋ ಭಾವವನ್ನು ಯೋಜಿಸಿ 
ಸರಿಯಾದ ಚೌಕಟಿ ನಲ್ಲಿ ಅದನ್ನು ತುರುಕಿಸುವುದಷ್ಟೇ ಕಾವ್ಯವೆಂದಾದರೆ, ಸಂಪಾದನೆ 
ಇಲ್ಲದೆ ಸಂಕಟಪಡುವಾಗ ಅಥವಾ ಲಾಭದ ಆಸೆಯಿಂದ ಬಾಯಲ್ಲಿ ನೀರೂರುವಾಗ 
ಇಲ್ಲವೆ ಏನೋ ಖುಷಿಯಾದಾಗ ನಾವೂ ಯಾಕೆ ಕವಿಗಳಾಗಬಾರದು? ಇಲ್ಲ, 
ಸ್ದಾ ತ್ವಭಾವಿಕವಾಗಿಯೇ ಸ್ವಯಂಪ್ರೆ ನ್ರೀರಣೆಯಿಂದಲೇ ಕವಿಗಳಾದವರು ಹಾಗೆ 
ಮಾಡುವುದಿಲ್ಲ! ಸ್ವಭಾವತಃ ಕವಯಲ್ಲದವನು ಯಾವುದಾದರೂ ಗಹನವಾದ 
ಸತ್ಯವಾದ ಪರಿಶುದ ವೇ ಆದ ಭಾವವನ್ನು ಯೋಚಿಸಬಹುದು. ಆದರೆ ಆತ 
ಬರೆಯುವುದು ಮಾತ್ರ ಅಲ್ಪವಾಗಿ ಕಪಟಿದ್ದಾ ಗ ಅಪ್ರಾಮಾಣಿಕವಾಗುವುದು; ಅಸಹ್ಯ 
ವಾಗಿ ತಸ ಸುತ್ತ "ಅದರಿಂದ ಯಾರಿಗೂ ಚಾಚಾ ಆ ಕವಿತೆ 
ಒಳಗೊಂಡ ಭಾವ ಎಷ್ಟೇ ಸತ್ಯವಾದರೂ ಎಲ್ಲರಿಗೂ ನಿರಾತೆಯಾಗುವುದು. ಜನರು 
ಸಲೆಯನ್ನು ತಿಳಿದುಕೊಳ್ಳುವ ರೀತಿ ಇದು ; ಕವಿಗಳಿಂದ ಅವರು ಕೇಳುವುದು ಇಂತಹ 
ದನ್ನು ; ವಿರಾಮವಿದ್ದಾಗ ಜನರಿಗೋಸ್ಕರ ನೀವು ಸೊಗಸಾದ ಒಂದು ಭಾವವನ್ನು 
ಯೋಚಿಸಿ, ಬಂಗಾರದ ಕಟ್ಟಿನೊಳಗಿಡುವ ವಜ್ರದ ಹಾಗೆ ಅದನ್ನೊಂದು ಚೌಕಟ್ಟಿನಲ್ಲಿ 


4 








ಲಿಪಿ ಪ್ರಬುದ್ಧ ಕರ್ಣಾಟಕ 


ಇ ಆಹಾ, ಸಿದ್ದ ವಾಯಿತು ಕಾವ್ಯ! . . - ಇಲ್ಲ ಅಂತಹ ಭಾವಗಳು ಕವಿಯ 
ಸನ್ನು ಆವರಿಸುವುದಿಲ್ಲ. ಜೀವಂತ ಸೈ ಪ್ಟಿಯ ಜೀವಂತ ಬೀಜ ಹಾಗೆ ಮೊಳೆಯು 
ಸ ಕಲೆಯು ಅಸ್ಪಷ್ಟ ತಾತ್ರಿ ಎಕ ಭಾವಗಳನ್ನಾ ಗಲೀ ವಿವೇಚನಾಪೂರ್ಣ ಭಾವ 
ಗಳನ್ನಾ ಗಲೀ ಸಹಿಸುವುದಿಲ್ಲ. ಅದು ಸೆಹಿಸುವುದು ಕಾವ್ಯಭಾವಗಳನ್ನು ಮಾತ್ರ. 
ಕಾವ್ಯಭಾವವು ಯುಕ್ತಿ ಸರಣಿಯಲ್ಲ, ಜಡತತ್ತ ವಲ್ಲ, ಯಾವುದೇ ಜಃ ಅದು 
ಮಿಡಿಯುತ್ತಿರುವ ಉದ್ವಿಗ್ನ ಹೃದಯ, ನಷ್ಟ ಮನೋರಾಗ. ... ಮನೋರಾಗ 
ವೆಂದರೇನು? ಕಲಾಸ್ಯ ಷಿ ಯು ವತನ ತಮಾಷೆಯಲ್ಲ. ಕಲಾಕೃ ತಿಯು ವಿರಾಮದ 
ಇಲ್ಲವೆ "ಶೋಕಿ 'ಯ ವ ಕಲಾವಿದ ಶ್ರ್ರಮಪಡುವುದರಿಂದರೇ ಆ ಸೃಷ್ಟಿ 
ಸಾಧ್ಯವಾಗುತ್ತದೆ. ತನ್ನ ಆತ್ಮದಲ್ಲಿ ಹೊಸತೊಂದು ಕೃತಿಯ ಬೀಜದ ಬಿತ್ತನೆ 
ಹೇಗೆ ಆಯಿತೆಂಬುದು ಆತನಿಗೇ ತಿಳಿದಿರುವುದಿಲ್ಲ. ತಾಯಿ ತನ್ನ ಗರ್ಭದಲ್ಲಿ ಶಿಶುವನ್ನು 
ಹೊತ್ತ ಹಾಗೆ ಕಾವ್ಯಭಾವದ ಬೀಜವನ್ನು ತನ್ನೊ ಳಗೆ ಆತ ಹೊರುತ್ತಾನಕೆ. ಕಾವ್ಯ 
ಸೃ ಷ್ಟಿಯ ಕ್ರಿಯೆಯು ಮಗ್ಗುವಿನ ಜನಸದ ಕ್ರಿಯೆಗೆ ಸಮಾನವಾಗಿದೆ. ದೈಹಿಕ 
ಕ್ರಮಜಿಂಡನೆ ಕಂಡುಬರುವ ವೇದನೆಯೂ ಅಂತಹದೇ. ಇದು ಆತ್ಮಕ್ಕೆ ಸಂಬಂಧಿಸಿದ 
ಮಾನಸಿಕವಾದ ವೇದನೆ, ಅಷ್ಟೆ. ಆದುದರಿಂದ, ಕವಿಯು ಸೃಷ್ಟಿಯ ಯತ್ನ ಕ್ಕೂ 
ಸಾಹಸಕ್ಕೂ ಕೈ ಇಸ್ಕಿದರಿ ಯಾವುದೋ ಬಲಶಾಲಿಯಾದ ಶಕ್ತಿಯಿಂದ ಅಜೇಯ 
ವಾದ ಉದ್ದೆ ಸ್ವೇಗದಿಂದ ಆತ ಪೆ ಸ್ರೇರಿತನಾಗಿದ್ದಾನೆ ನೆ ಎಂಬುದು ಸ್ಪಷ್ಟ. ಆ ಶಕ್ತಿಯೇ 
ಉದ್ದೆ ಸೀಗವೇ ಪ್‌ 
"ಖೆ ವಾಸ್ತವತೆಯ ಮನೋರಾಗದಿಂದ ಸ್ಫೂರ್ತಿಗೊಂಡು ಹುಟ್ಟಿ ದ ಕಾವ್ಯು 
ಪ್ರಭಾವಶಾಲಿಯಾಗುತ್ತದೆಂದು, ಅದೇ ನಿಜವಾದ ಕಾವ್ಯವಾಗುತ್ತ ದೆಂದು, 
ಬೆಲಿನ್ಸ್‌ಕಿ ಹೇಳಿದ. 


ಬದುಕಿಗಾಗಿ ಕಲೆ 

ಈ ರೀತಿ ಹೊಸೆ ವಿಚಾರಗಳನ್ನು ಪ್ರತಿಪಾದಿಸಲು ಹೊರಟ ಬೆಲಿನ್ಸ್‌ ತಿ, ಪ್ರತಿ 
ಗಾಮಿಯಾದ ಹಳೆಯ ವಿಚಾರಗಳಿಗಿದಿರು ಎಡೆಬಿಡದೆ ಹೋರಾಡಬೇಕಾಯಿತು. 
ಆಳುವ ವರ್ಗದ ಆರಾಧಕರು ಬಳಸುತ್ತಿದ್ದುದು " ಕಲೆಗಾಗಿ ಕಲೆ' ಎನ್ನುವ ಮೋಹಕ 
ಘೋಷ. ಹೀಗೆ ಕಲಾಸೃಷ್ಟಿ ಯನ್ನೆ ಲ್ಲ ನಿರ್ಜೀವಗೊಳಿಸಲು ಅವರು ಯತ್ನಿ ಸುತ್ತಿದ್ದರು. 
ಆ ಘೋಷದ ಹಿಂದಿನ ದುರುದ್ದೆ €ಶವನ್ನು ಬೆಲಿನ್ಸ್‌ಕಿ ಬಾರಿಬಾರಿಗೂ ಬಯಲಿಗೆಳೆದ. 

ಒಮ್ಮೆ ಆತ ಹೀಗೆ ಬರೆದ : 
”* ಪ್ರಾಸಗಳ ಕುಣಿತದ ಕಾಲ ಕಳೆಯಿತು. ಅದು ಇನ್ನೆಂದೂ ಮರಳಿ ಬರದು. 


+ 


ಬೆಲಿನ್ಸ್‌ ಕಿಯ ಕಾವ್ಯಮೀಮಾಂಸೆ ೧೩೭ 


ಕ್ಸು ಲ್ಲಕವಾದ ಭಾವವೈ ಪರೀತ್ಯಗಳಿಗೂ ಹೃದಯವಿಕಾರಗಳಿಗೂ ಈಗ ಬೆಲೆಯಿಲ್ಲ. 
ಆಳವಾದ ಭಾವನೆಗಳನ್ನೂ ವಿತಾರಗಳನ್ನೂ ಕಲಾತ್ಮಕ ರೂ ಪದಲ್ಲಿ ವ್ಯಕ್ತ ಗೊಳಿಸು 
ವುದೇ ಈಗ ಬೇಕಾದ್ದು. ಅದಕ್ಕೆ ಪ್ಪಾ ್ರ್ರಸವಿದ್ಧರೂ ಸರಿಯೆ, ಇಲ್ಲದಿದ್ದರೂ ಸರಿಯೆ. 
ಈ ದಿನ ಕಾವ್ಯದಲ್ಲಿ ಯಶಸ್ಸು ಗಳಿಸಲು ಪ್ರತಿಭೆಯೊಂದೇ ಸಾಲದು. ಕಾಲಧರ್ಮವನ್ನು 
ಈುರಿತು ಆತ ಶಿಕ್ಷ ಣಪಡೆದಿರಬೇಕು. ಕನಸಿನ ಜಗತ್ತಿನಲ್ಲಿ ಕವಿ ಇನ್ನು ಬದುಕುವುದು 
ಸಾಧ್ಯವಿಲ್ಲ. ಆತ ಈಗಾಗಲೇ ಈ ಕಾಲದ ವಾಸ್ತವತೆಯ ರಾಜ್ಯದ ನಾಗರಿಕ 
ನಾಗಿದ್ದಾ ನೆ. ಆತ, ಸಂತೋಷಪಡಿಸುವ ಬರಿಯ ಭಟ್ಟ ೦ಗಿಯಾಗಬೇಕೆಂದು ಸಮಾಜ 
ಈಗ ಅಪೇಕ್ಷಿ ಸುವುದಿಲ್ಲ. ಬದಲು ಆತ, ತನ್ನ ಅಂತಃಸ್ಫೂರ್ತಿಯ ಧ್ಯೇಯವಾದಿ 
ಯಾದ ಬದುಕಿನ ಪ ಪ ರ್ರತಿನಿಧಿಯಾಗಬೇಕೆಂದು, ಅತ್ಯಂತ ಕಠಿನ ಪ ಪ್ರಶ್ನೆ ಗಳಿಗೂ ಉತ್ತರ 
ವೀಯುವ ಪ್ರವಾದಿಯಾಗಬೇಕೆಂದು, ಇತರರಲ್ಲಿನ ನೋವು ಸಂತಟಿಗಳನ್ನು ಕಾಣು 
ವುದಕ್ಕಿಂತ ಬಾಜಾ ತನ್ನಲ್ಲೆ € ಸಮಾನವಾದ ನೋವು ಸಂಕಟಗಳನ್ನು 
ಕಂಡು, ಕಾವ್ಯಸ್ತ್ರರೂಪದಲ್ಲಿ ಅವುಗಳನ್ನು ಒಡಮೂಡಿಸಿ, ಗುಣಪಡಿಸುವ ವೈದ್ಯನಾಗ 
ಬೇಕೆಂದು ಸಮಾಜ ಬಯಸುತ್ತದೆ.” 
ಬದುಕಿಗೋಸ್ಟರ ಸಲೆ ಇರಬೇಕೆಂದು ಪ್ರತಿಪಾದಿಸಿದ ಬೆಲಿನ್ಸ್‌ಕಿ, ಕಲೆಯ 
ಅಂಶದ ಮಹತ್ವವನ್ನೆ೦ದೂ ಕಡೆಗಣಿಸಲಿಲ್ಲ. ಸಾಮಾಜಿಕ ಸೆಮಸ್ಯೆಗಳನ್ನು ಸಾಹಿತ್ಯ 
ದಲ್ಲಿ ಒಡಮೂಡಿಸುವ ಆತುರದಲ್ಲಿ ಕಲೆಯ ಅಂಶದ ಬಗೆಗೆ ಅಲಕ ಕ್ಟ ತೋರಿದ 
ಕವಿಗಳನ್ನೂ ಬರೆಹೆಗಾರರನ್ನೂ ಆತ ಕಟುವಾಗಿ ಟೀಕಿಸಿದ. ಪ ರ್ರತಿಭೆ ಇಲ್ಲದೆ ಹೋದರೆ 
ಎಷ್ಟು ಒಳ್ಳೆಯ ಪ ಪ್ರವೃತ್ತಿ, ಇದ್ದೆ ನನು” ಫಲ ?--ಎಂದು ಆತ ಕೇಳಿದ. ಪ್ರತಿಭೆ 
ಇಲ್ಲದವರು. ೫ ಬಾಹಿತ್ಯ. ಸೃಷ್ಟಿ ಹಿಗೆ ಕ ಇಸ್ಸಿದರೆ, ಯಾವ ಪ್ರತಿಮೆಗಳನ್ನೂ ಅವರು 
ಕಲ್ಪಿ ಸಲಾರದೆ ವಿ Eg ರೆ. ಗುಲಾಮಗಿರಿಯಲ್ಲಿದ್ದ ಸ್ಥಿತಂ ದಾರುಣಪರಿ್ಥಿತಿ 
ಯನ್ನು ತೋರಿಸುವುದಕ್ಕೋಸ್ಕರ ಒಬ್ಬ ತ ಬರೆದ ಸ ಕಾದಂಬರಿಯನ್ಟೊ ದ 
ಒಮ್ಮೆ. ಬೆಲಿನ್ಸ್‌ ಕ ಹೀಗೆ ಹೇಳಿದ: ಬ ಗ್ರಂಥಕರ್ತರು ಕಾದಂಬರಿ ಬರೆಯುವ 
ಯತ್ನಕ್ಕೆ ಕೈಹಾಕಿ ಅದರ. ತಿರುಳನ್ನು ನಿರೀಕ್ಷ: ಕನೊಬ್ಬ ನ ಟಿಪ್ಪ ik 
ಸಿದ್ದ ಗೊಳಿಸಿದ್ದರೆ ಅವರ ಸದುದ್ದೇಶದ ಸ ೫ ಹೆಚ್ಚು ಯಶಸ್ವಿ ಯಾಗುತ್ತಿ, ತ 
ಆಯಾ ಕಾಲದ ಸಾಮಾಜಿಕ ಪ್ರವೃತ್ತಿ ಗಳಿಗೂ ಕತೆಗೂ ಇರುವ ಆಂ 
ವನ್ನು ಕುರಿತು ಬೆಲಿನ್ಸ್‌ಕಿ ಈ ರೀತಿ ಬರೆದ; | 
-. “ಹಲವರು ಈಗ " ಪ್ರವೃತ್ತಿ' ಎಂಬ ಪದದಿಂದ ಆಕರ್ಷಿತರಾಗಿದ್ದಾರೆ. ಆ 
ಪದದಲ್ಲೆ € ಎಲ್ಲವೂ ಅಡಕವಾಗಿದೆ ಎಂದು ಅವರ ಭಾವನೆ. ಆದರೆ ನಿಜ "ಗತಿ 
ಏನು? ಮೊದಲಿನದಾಗಿ, ಕಲೆಯ ಸ್ಹ ತ್ರದಲ್ಲಿ ಪ್ರತಿಭೆ ಇಲ್ಲದೆ ಹೋದರೆ ಪ್ರವೃತ್ತಿಗೆ 





೧೩೮ ಪ್ರಬುದ್ಧ ಕರ್ಣಾಟಕ 


ಚಿಕ್ಕಾಸಿನ ಬೆಲೆ ಇಲ್ಲ. ಎಂಡನೆದಾಗಿ, ಪ್ರವೃತ್ತಿಯು ಬರೆಹಗಾರನ ವ ಮನಸ್ಸ ನೊಳಗೆ 


೧೨ 
ಮಾತ್ರವಲ್ಲ, ಮುಖ್ಯ ಖ್ಯವಾಗಿ ಆತನ ಹೃದಯದಲ್ಲೂ ರಕ ನ ಆದು ಜರನೇಳು. 
ಎಲ್ಲದಕ್ಕಿಂತ ಹೆಚ್ಚಾಗಿ, ಅದು ಒಳಗಿನಿಂದಲೇ ಉದಿಸು ವ ಸ್ಫುರಿಸ ುವ ಭಾವನೆಯಾಗ 


ಬೇಕು; ಕಲೆಗೋಸ್ಪರ ತಾನು ಇರುವಷ್ಟೇ ಆ ಪು ವೃತ್ತಿಗೋ ಸ್ವರವೂ ಇರುವೆ 
ನೆಂಬ ಬೋಧೆ ಆತನಲ್ಲಿರಬೇಕು. ಪುಸ್ತಕ ಒಂದು ಭಾವವನ್ನು ಆಯ್ದು ಹೊಳ 
ಬಹುದು ಅಥವಾ ಬೇರೆಯವರಿಂದ ಕೇಳಿ ತಿಳಿಯಬಹುದು. ಸರಿಯಾದ ರೀತಿಯಲ್ಲಿ 
ಅದನ್ನು ಅರ್ಥಮಾಡಿಕೊಳ್ಳಲೂ ಬಹುದು. ಆದರೆ ಬರಿಹಗಾರ ಸಂಪೂರ್ಣವಾಗಿ 
ಅದನ್ನು ಅರಗಿಸಿಕೊಂಡು ಅದರಮೇಲೆ ತನ್ನ ಸ್ವಂತ ವ್ಯಕ್ತಿ ತ್ರ ದ ಮುದ್ರೆಯನ್ನೊ ತ್ರ್ಮದೇ 
ಹೋದರೆ, ಚ| ಮಾತ್ರವಲ್ಲ, ಎಲ್ಲಾ ರೀತಿಯ ಸಾಹಿತ್ಯ ಚಟುವಟಿಕ 


ಯಲ್ಲೂ ಅದು ನಿಷ್ಟ  ಯೋಜಸವಾಗುವುದು. ಎಷ್ಟು ಬೇಕಿದ್ದರೂ ನಿಸರ್ಗವು ವನ್ರು 
ಪ್ರತಿಬಿಂಬಿನಿ ; ಸಿದ್ದ ಗೊಳಿಸಿದ ಭಾವೆಗಳನ್ಯೂ ಸುಪ್ರಸಿದ್ಧ ಪ್ರವ್ಯತ್ತಿಗರನ್ನೂ 
ಮನಸ್ವಿಯಾಗ) ನಿಮ್ಮ ಹಸ್ತಪ್ರತಿಯೊಳಗೆ ತುರುಕಿಸಿ ;--ಆದರೆ ನಿಮ್ಮಲ್ಲಿ ಕಾವ 
ಪ್ರತಿಭೆ ಇಲ್ಲದಿದ್ದರೆ, ಸಾ ಬರೆವ ಬ ಯಾವುದನ್ನು ಪ್ರತಿಬಿಂಬಿಸುತ್ತಿದೆ ಎಂಬುದು 


ವಾದ ಆಲಂಕಾರಿಕ ಅಂಶ ಗು ಉಳಿಯುವುವು.'' 
ಹೀಗೆ, ಸಾಹಿತ್ಯಸೃಷ್ಟಿಯಲ್ಲಿ ಆಂತರಿಕವಾದ ಕ್ರಿಯಾತ್ಮಕ ಅಂಶವೂ ಬಲು 


ನಿಲ ಮು ಶ್ರಿ 
ಮುಖ್ಯವೆಂಬುದನ್ನು ೭ ಬೆಲಿನ್ಸ್‌ಕಿ ಸಾರಿದೆ. 
ಸಾಮಾಜಿಕ ಹಿತಗಳಿಗೆ ಸಂಬಂಧವೇ ಇಲದ "ಶುದ' ಕಲೆ ಎಂದಾದರೂ 


ಧಿ 


ಇದ 
ಇತ್ತೆ ? ಬೆಲಿನ್‌ ಕಿ ಹೇಳಿರುವಂತೆ “ ಶುದ್ದವಾದ ಅಸ್ಪಷ್ಟವಾದ ನಿಶ್ನರತವಾದ ಅಥವಾ 


ಖಿ ಚೆ 


ತತ್ರಜ್ಞಾ ನಗಳ ಳು ಹೇಳುವಂತೆ ಪರಿಪೂರ್ಣವಾದ ಕಲೆ ಎಂದೂ ಎಲ್ಲಿಯೂ ಇರಲಿಲ್ಲ.” 
ಇ ಬ 


೧ 


[xe] mM 


" ಮೊದಲಿನದಾಗಿ ಕವಿಯು ಒಬ್ಬ ಮನುಷ್ಯ, ಬಳಿಕ ಆತ ರಾಷ್ಟ್ರದ ಪ್ರಜೆ, 
ಅನಂತರ ತನ್ನ ಕಾಲದ ಕೂಸು . : . ಆದುದರಿಂದಲೇ ಕಾವ್ಯವನ್ನೂ ಕವಿಯನ್ನೂ 
ವಾತಾವರಣದಿಂದ ಪತೆ ಡು 


ಪ್ರತ್ಯೇಕಿಸಿ ಸೌಂದರ್ಯಮೀಮಾಂಸೆಯನ್ನು ಭಂ ಡುವು 


೧ 
ಲ 


ಈಗ ಸಾಧ್ಯವಿಲ್ಲ.” 
೪ ಮು 


ಕೆಲೆ ಮತ್ತು ನಿಜ್ಞಾನ 
ವಾಸ್ಯ ವತೆಯ ತಳಹದಿಯ ಮೇಲೆ ಕಲೆ ಸೃಷ್ಟಿ ಸ ಯಾಗಬೇತೆಂಬ ಆಂಶದಿಂದ, 
ಕಲೆಯ ಸಾಮಾಜಿಕ ಮೌಲ್ಯವೂ ಮಹತ್ತ ತ್ರವೂ ಹೆಚ್ಚುತ ತವೆ. ಪ್ರಾ ಮಾಣಿಕನಾದ 
ಸಲಾವಿದನ ಕೃತಿಯನ್ನೋ ದಿ ಅಲ್ಲಿನ ಪ ಗ್ರತಿಬಿಂಬಿತ ವಾಗಿರುವ ಸಾ ಸಾಮಾಜಿಕ ಬದುಕಿನ 


ಬೆಲಿನ್ಸ್‌ ಕಿಯ ಕಾವ್ಯವಿನೀ ಮಾಂಸೆ ೧೩೯ 


ಅಭ್ಯಾಸದಿಂದ, ಆ ಸಮಾಜದೊಳಗಿನ ವಿವಿಧ ವಿಭಾಗಗಳ ವರ್ಗಗಳ ಪರಸ್ಪರ 


ಸಂಬಂಧವನ್ನೂ ವರ್ಗಹಿತಗಳ ಬೆಳವಣಿಗೆಯನ್ನೂ ನಾವು ತಿಳಿಯಬಹುದು. ಬರೆದವನ 
ವೈಯಕ್ತಿಕ ಅಭಿಪ್ರಾಯಕ್ಚಿಂತಲೂ ಅಲ್ಲಿ ಚಿತ್ರಿ ಸಿರುವ ಬದುಕಿನ ಸತ್ಯತೆಯೇ 
ಮುಖ್ಯವಾದುದರಿಂದ ಆ ಕೃತಿಯ ಸಹಾಯದಿಂದ ನಮ್ಮ ಸ ಸಾಮಾಜಿಕ ಜ್ಞಾ ನವನ್ನು 
ಹೆಚ್ಚಿ ಸಬಹುದು. ಇಂತಹ ತಿಳಿವಳಿಕೆಯ ಸಾಧನೆಯಲ್ಲಿ ವಿಜ್ಞಾ ನದಂತೆಯೇ ನೆಲೆಯೂ 
ಸಹಕಾರಿ. 

ಈ ಸಂಬಂಧವಾಗಿ ಬೆಲಿನ್ಸ್‌ಕಿ ಹೀಗೆ ಬರೆದಿದ್ದಾನೆ : 

. ಕಲೆಯೂ ವಿಜ್ಞಾನವೂ ಒಂದೇ ಅಲ್ಲವೆಂಬುದನ್ನು ಜನರು ಬಲ್ಲರು. 
ಆದರೆ, ತಿರುಳಿಗೆ ಸಂಬಂಧಿಸಿ ವ್ಯತ್ಯಾಸವಿಲ್ಲ; ವ್ಯತ್ಯಾಸವಿರುವುದು ವಸ್ತು ಬ್ರವನ್ನು 
ವಿಸ್ತರಿಸುವ ವಿಧಾನದಲ್ಲಿ ಮಾತ್ರ--ಎಂಬುದು ಅವರಿಗೆ ತಿಳಿಯದು. ತತ್ರ 5 ಜ್ಞಾನ 
ಯುಕ್ತಿಸರಣಿಯಲ್ಲಿ ಮಾತನಾಡುತ್ತಾನೆ; ಕವಿ ಪ್ರತಿಮೆಗಳು ಮತ್ತು ಚಿತ್ರಗಳ 
ರೂಪದಲ್ಲಿ ಮಾತನಾಡುತ್ತಾನೆ. ಆದರೆ, ಇಬ್ಬರೂ ಹೇಳುವ ವಿಷಯ ಮಾಳ, 
ಒಂದೇ. ರಾಜಕೀಯ ಅರ್ಥಶಾಸ್ತ್ರ ಜ್ಞ ಅಂತಸಂಖ್ಯೆಗಳೊಡನೆ ಸನ್ನ ದ್ವನಾಗಿ, 
ಸಮಾಜದಲ್ಲಿ ಇಂತಹ ಇ೦ತಹ ವರ್ಗದ ಸ್ಟಿ ಸ ತಿಗತಿ ಇಂತಹ ಇಂತಹ ಶಾರಣಗಳಗಾಗಿ 
ಸುಧಾರಿಸಿದೆಯೆಂದೋ ಕಟ್ಟಿದೆಯೆಂದೋ ಸಿದ್ಧಪ ಪಡಿಸಿ ತೋರಿಸುತ್ತಾನೆ. ಕನಿ 
ಬದುಕಿನ ಮುಖ್ಯವಾದ, ತಣ್ಣಿ ಗೆ ಕಟ್ಟುವ, ವರ್ಣನೆಯಿಂದ ಪ್ರಾ ಮಾಣಿಕವಾದ 
ಚಿತ ತ್ರವನ್ನು ಕೊಟ್ಟು ಓಡ ಮನಸ್ಸನ ನ್ದು ಪ್ರಚೋದಿಸಿ, ಸಮಾಜದಲ್ಲಿ ಇಂತಹ 
ಇಂತಹ ವರ್ಗದ ಸ್ಥಿ ತಿಗತಿ ಎತತ. ಇಂತಹ ಕಾರಣಗಳಿಗಾಗಿ ಸುಧಾರಿಸಿದೆ 
ins ಸೆಟ್ಟಿ ದೆ ಎಂದೋ ಆ ಮನಸ್ಸಿ ನಲ್ಲಿಸ ಕಷ್ಟವಾಗಿ ಮೂಡಿಸುತ್ತಾ,ನೆ. ಒಬ್ಬಾತ 

ಪಡಿಸಿಕೊಟ್ಟ ಕಿ ಇನ್ನೊಬ್ಬ ಬತ ಬಗಗ ಆದರೆ ಇಬ್ಬರೂ ಸತ್ಯವನ್ನೇ 
| ಡಾ ಕೆ ಒಬ್ಬ ತರ್ಕಬದ್ಧ ವಾದ ಲೆಕ್ಕಾಚಾರದಿಂದ, ಇನ್ನೊಬ್ಬ 
ಚಿತ್ರಗಳ ಮೂಲಕ. ಮೊದಲಿನದನ್ನು ತಿಳಿದುಕೊಳ್ಳುವವರ ಸಂಖ್ಯೆ ಮಾತ್ರ ಬಲು 
ಸ್ವಲ್ಪ ಸ್ಟ, ಎರಡನೆಯದು ಎಲ್ಲರಿಗೂ ಅರ್ತವಾಗುತ್ತದೆ: ಮಾ ಅತಿ ಹೆಡ್ಡು 
ಹಾಗೂ ಅತ್ಯಂತ ಪವಿತ್ರ ಆಸಕ್ತಿಯನ್ನು “ವಹಿಸುವುದು ತನ್ನ ಸ್ವಂತದ ಕಲ್ಯಾಣದಲ್ಲಿ. 
ಸಮಾಜದ ಸದಸ್ಯರೆಲ್ಲರೂ ಆ ಆಸಕ್ತಿಯನ್ನು ತೋರುತ್ತಾರೆ. ಆ ಸಲ್ಯಾಣ 
ಸಾಧನೆಯ ಹಾದಿಯು ತಿಳಿವಳಿಕೆ. ಕಲೆಯು ವಿಜ್ಞಾ ನದಷ್ಟೇ ಚೆನ್ನಾಗಿ ಆ ತಿಳಿವಳಿಕೆ 
ಯನ್ನು ಹೆಚ್ಚಿ ಸಬಲ್ಲುದು. ಇಲ್ಲಿ ವಿಜ್ಞಾನ ಮತ್ತು ಕಲೆ ಎರಡೂ ಏಕಪ್ರಕಾರವಾಗಿ 
ಅವಶ್ಯವಾಗಿವೆ. ಕಲೆಗಿಂತ ವಿಜ್ಞಾ ನ ಹೆಚ್ಚು ಮಹತ್ವದ್ದಾಗುವುದು ಇಲ್ಲವೆ 
ವಿಜ್ಞಾ ನಕ್ಕಿಂತ ಕಲೆ ಹೆಚ್ಚು ಮಹತ್ವದ್ದಾಗುವುದು ಸಾಧ್ಯವಿಲ್ಲ.” 


೧೪೦ ಪೃಬುದ. ಕರ್ಣಾಟಕ 
ಅ ಈ 


ಈ ರೀತಿ ಬರೆದು ಬೆಲಿನ್ಸ್‌ಕಿ ಸಾಹಿತಿಯನ್ನು, ತತ್ರ ಜ್ಞಾನಿಯ, ರಾಜಕೀಯ 
ಅರ್ಥಶಾಸ್ತ್ರಜ್ಞನ, ವಿಜ್ಞಾನಿಯ ಸಾಲಿನಲ್ಲಿ ಹಿರಿಯ ಸ್ಥಾನಕ್ವೇರಿಸಿದ.. 


ಕತ್ತಿಯಾದ ಲೇಖನಿ 

ಹೀಗೆ ಸೌಂದರ್ಯಮೀಮಾಂಸೆಯ ಕ್ಟ ತದಲ್ಲಿ ಬೆಲಿನ್ಸ್‌ಕಿ ಕಟ್ಟಿದುದು 
ಮೂರು ಪ್ರಾಕಾರಗಳ ಅಭೇದ್ಯ ದುರ್ಗ : 

ಒಂದು, ವಾಸ್ತವತೆ ; 

ಎರಡು, ಕಲಾತ್ಮಕ ಪರಿಪೂರ್ಣತೆ; 

ಮೂರು, ಆಂತರಿಕವಾದ ಕ್ರಿಯಾತ್ಮಕ ಅಂಶ. 

ಇಂತಹ ದುರ್ಗದಲ್ಲಿ ಜೆಲಿನ್ಸ್‌ ಕಿ, ಒ೦ದು ಶತಮಾನದ ಹಿಂದೆ, ಒಂದೇ ಸಮನೆ 
ಎಲ್ಲಾ ಕಾಲಗಳಲ್ಲೂ ಬೆಳಕು ನೀಡುವಂತಹ ದೀಪಸ್ತಂಭವನ್ನು ನೆಟ್ಟಿ. 

ಆ ಕೆಲಸೆ ಸುಲಭವಾಗಿರಲಿಲ್ಲ. ಅದನ್ನು ಕುರಿತು ಆತನ ಸಂಗಡಿಗನಾದ 
ಚೆರ್‌ನಿಷೆವ್‌ಸ್ಕಿ ಹೀಗೆ ಹೇಳಿದ್ದಾನೆ: 

ik ಬೆಲಿನ್ಸ್‌ ಕಿ ಅತಿಯಾದ ಆಗ್ರಹಗಳನ್ನೇನೂ ವ್ಯಕ್ತಪಡಿಸಲಿಲ್ಲ. ಆದರೆ ಆತ 
ಕೇಳಿದುದೆಲ್ಲವೂ ದೃಢವಾಗಿದ್ದುವು, ಸುಸಂಬದ್ದವಾಗಿದ್ದುವು. ಒಂದೇಸಮನೆ 
ಕೆಚ್ಚಿನಿಂದ ಆತ ಅವುಗಳನ್ನು ವ್ಯಕ್ತಗೊಳಿಸುತ್ತಿದ್ದ. ಅತ್ಯಂತ ಕ್ರೂರವಾದ 
ತೀರ್ಪನ್ನೂ ಮೃದುಮಾತುಗಳಲ್ಲಿ ಹೇಳುವುದು ಸಾಧ್ಯ. ಆದರೆ ಧೀರ 
ಪ್ರಕೃತಿಯವನೂ ನಿರ್ಧಾರಮನಸ್ವನೂ ಅದ ಬೆಲಿನ್ಸ್‌ಕಿ, ಅಂತಹ ತಂತ್ರವನ್ನು 
ತುಚ್ಛೀಕರಿಸಿದ. ತಾನು ಯೋಜಿಸಿದುದನ್ನ ಷ್ಟೇ ಆತ ಬರೆದ. ಸತ್ಯಕ್ಕೆ ಅಪಚಾರ 
ವಾಗಬಾರದೆಂಬುದಷ್ಟೇ ಆತ ತೋರಿದ ಕಾತರ. ಬರೆವಣಿಗೆಯಲ್ಲಿ, ತನ್ನ ವಿಚಾರ 
ಗಳನ್ನು ಅತ್ಯಂತ ಸಮರ್ಪಕವಾಗಿ ವ್ಯಕ್ತಗೊಳಿಸಲು ಬೇಕಾದ ನಿರ್ದಿಷ್ಟ ಪದಗಳ 
ನ್ಹಷ್ಟೇ ಆತ ಬಳಸುತ್ತಿದ್ದ. . ಕೆಟ್ಟುದನ್ನು ನೇರವಾದ ಮಾತಿನಲ್ಲಿ ಕೆಟ್ಟುದೆಂದೇ ಆತ 
ಕಕಿದ. ತನ್ನ ತೀರ್ಪನ್ನು ಸಂದೇಹಕ್ಕೆ ಎಡೆಕೊಡುವಂತಹ ಸೊಚ್ಯಪದಗಳಲ್ಲಾ ಗಲೀ 
ರಾಜತಾಂತ್ರಿಕ ಭಾಷೆಯಲ್ಲಾಗಲೀ ಮುಚ್ಚಿಟ್ಟು ಹೇಳಲಿಲ್ಲ. ಆದರೆ ಕೆಲವರಿಗೆ, 
ಸತ್ಯದ ಪ್ರತಿಯೊಂದು ಪದವೂ- ಅದೆಷ್ಟೇ ಮಿತವಾಗಿರಲಿ-ಕ್ರೂರವಾಗಿ ತೋರು 
ತ್ಯದೆ. ಅಂತಹ ಜನರು ಬೆಲಿನ್ಸ್‌ಕಿಯ ಅಭಿಪ್ರಾಯಗಳನ್ನು ಕ್ರೂರವೆಂದೇ ಕರೆದರು. 
ಇದಕ್ಕೆ ಏನು ಮಾಡುವುದು ಸಾಧ್ಯ? ನೇರವಾದ ವರ್ತನೆಯನ್ನು ಕ್ರೂರವಾಗಿಯೇ 
ಯಾವಾಗಲೂ ಕಾಣುವ ಹೆಲವರು ಇದ್ದೆ € ಇರುತ್ತಾರೆ. ಆದರೆ, ಓದಿ ಅರ್ಥ 
ಮಾಡಿಕೊಳ್ಳುವ ಸಾಮರ್ಥ್ಯ್ಯವಿರುವವರು, ಬೆಲಿನ್‌ "ತಿಯ ಅಪೇಕ್ಷೆಗಳೂ ಆಸೆಗಳೂ 


1 


fu 


ಬೆಲಿನ್ಸ್‌ ಕಿಯ ಕಾವ್ಯಮೀಮಾಂಸೆ ೧೪೧ 


ಬಲು ಮಿತವಾದುವೆಂಬುದನ್ನು ಬಲ್ಲರು. ಪ್ರಬುದ್ಧ ವಾದ ಮನಸ್ಸಿ ರುವ ಪ ಶ್ರೃತಿಯೊಬ್ಬ 
ಮನುಷ್ಯನಿಗೂ ಅಗತ್ಯವಾದುದಕ್ಕಿಂತ ಹೆಚ್ಚ ನದನ್ನು ನಮ್ಮ AE, 
ಲಾವಿದರಿಂದ-ಜೆಲಿನ್ಸ್‌ & ಕೇಳಲಿಲ್ಲ. 
ವಿಕೋಧಿಗಳೊಡನೆ ವಿವಾದದಲ್ಲಿ ಬೆಲಿನ್ಸ್‌ $ ಎಂದೂ ಸೋಲುತ್ತಿರಲಿಲ್ಲ. 
ಪ ರ್ರತಿಯೊಂದುಸಾರಿಯೂ ಎದುರಾಳಿಗೆ ಎಲ್ಲಾ ಅಂತಗಳಲ್ಲೂ ಸಂಪೂರ್ಣ ಸೋಲಾಗು 
ಜೆ ಪ್ರತಿಯೊಂದು ಸಾಹಿತ್ಯಿಕ ವಿವಾದ ನಡೆದಾಗಲೂ ಬಿಲಿನ್ಸ್‌ ಕಿಯನ್ನು 
ವಿರೋಧಿಸಿದವನು ಜನಸಮುದಾಯದಲ್ಲಿ ಹೆಚ್ಚಿನಂಶ ತನ್ನ ಗೌರವವನ್ನು, ಕಳೆದು 
ಕೊಳ್ಳುತ್ತಿದ್ದ. ಏಕೆ? ಹೀಗೆ ಆಗುತಿದ್ಳು ದಕ್ಕೆ ಜಿಲನ್ಸಾ ತ್ರಿ ವಿರೋಧಿಸುತ್ತಿ ದ್ದ 
ಅಭಿಪ್ರಾ ಯಗಳ ಸ್ವರೂಪವೇ ಕಾರಣ. ಖಾಡಿತವಾಗಿಯೂ ಅಪಾಯಕಾರಿಯಾದ 
ತೀರಾ ತಪ್ಪಾದ ಅಭಿಪ್ರಾ ಯಗಳನ್ನು ಮಾತ್ರ ತ್ರವೇ ಬೆಲಿನ್ಸ್‌ಕಿ ಖಂಡಿಸುತ್ತಿದ್ದ . . .”' 
ಅಮ್‌ ಐರೋಪ್ಯ ಸಾಹಿತ್ಯದ ಪ್ರ ಪಮುಖ ವಿಮರ್ಶಕ ಪ ಪ್ರ ಭೃತಿಗಳಲ್ಲಿ ಒಬ್ಬ 
ನಾದಃ ಜಾರ್ಜ್‌ ಲುಕಾಸ್‌ ಇದೇ ದಾಗಿ ಹೀಗೆ ಬರಿದದ್ದಾನೆ: 
. ಬೆಲಿನ್ಸ್‌ ಕಿಯ ಹಲವಾರು ಸಮಕಾಲೀನರು, ವಿಮರ್ಶಕರು ಹಾಗೂ 
ಸ ಸಃ ಪ ಸೃತಿಯೊಂದನ್ನೂ ಪುಡಿಗೂಡಿಸುತ್ತಿದ್ದ ನೆಂದೂ ಪ ಪ್ರತಿಯಾಗಿ ಬೇರೇ 
ನನ್ನೂ ನರ್ಮಸುತ, ರಲಿಲ್ಲವೆಂದೂ ದೂರುತ್ತಿದ್ದರು. ಜಿಲಿನ್ಸ್‌ ಕ್ರಿ ತನ್ನ ವಿಮರ್ಶಾತ್ಮಕ 
ಪ್ಲೆ ತಸ್ಯರಣದಿಂದ ಹಲವಾರು ಸಮಕಾಲೀನರ ಸಾಹಿತ್ಯಜೀವನನನ್ನು ಮಣ್ಣು 
ಫೂಡಿಸಿದನೆಂಬುದು ನಿಜ. ಆದರೆ ಈ ವಿವಾದಗಳಲ್ಲೆಲ್ಲ ಭವಿಷ್ಯತ್ತು ಜಿಲಿನ್ಸ್‌ ಕಿಯ 
ತೀರ್ಪಿಗೇ ಬೆಂಬಲಸೊಟ್ಟಿದೆ. ಆ ಮಹಾ ವಿಮರ್ಶಕನ ಅತ್ಯುಗ್ರಧಾಳಿಗೆ ಒಳಗಾದ 
ಯಾವ ಗ ಗ್ರಂಥಕರ್ತನೂ pA ಚಿಕಿತ್ಸೆ ಗೆ ಅರ್ಹನಾಗಿರಲಿಲ್ಲವೆಂದು ಮುಂದೆ ಕಂಡು 
ಬಂದುದಿಲ್ಲ. ಬೆಲಿನ್ಸ್‌ ಕಯ ವಿಮರ್ಶಿಯೆಲ್ಲ ರಷ್ಯದ ಸಾಹಿತ್ಯಾಕಾಶವನ್ನು ಶುಭ್ರ 
ಗೊಳಿಸಿದ dine. . ಬೆಲಿನ್ಸ್‌ಕಿ, ತಾನು ಬದುಕಿದ್ದಾ ಗಲೇ, ವಾಸ್ತ ವ 
ವಾದಿ ಪೀಳಿಗೆಯ ಮೊದಲ ಕೃತಿಗಳು ಪ ್ಲ ಕಟಿವಾದುದನ್ನು ನೋಡಿದ. ಆಗ ಈ 
ಅವಿಶ್ರಾಂತ ವಿಮರ್ಶಕ ಮೃ ದುಹ್ಯ ದಯದ “ತಿಳಿವಳಿಕೆಯುಕ್ಳ ವ್ಯಕ್ತಿಯಾದ ; .ಹೊಸ 
ಪ್ರತಿಭೆಯ ಉತ್ಸಾಹಿ ಸಾಧಕರಾದ ಟರ್ಗೆನೀವ್‌, ಗೋಡ್‌ ಡಾಸ್ಟ್ರೊ 
'ಯೀವ್‌ಸ್ಥಿ ಅವರೆಲ್ಲರ ಆಗಮನವನ್ನು ಆತ ಆತ್ಮೀಯತೆಯಿಂದ ಘೋಷಿಸಿದ. ಈ 
ಮಹಾ ವಾಸ್ತವವಾದಿ ಬರೆಹಗಾರರೆಲ್ಲ ರಷ್ಯದ ಸಾಹಿತ್ಯದಲ್ಲಿ ಯೋಗ್ಯಸ್ಥಾನವನ್ನು 
ಆಕ್ರ ಮಿಸುವಂತೆ ಬೆಲಿನ್ಸ್‌ಕಿ ನೆರವಾದ.'' 
ಬೆಲಿನ್ಸ್‌ಕಿಯ ಕ್ಕ ಗಳಲ್ಲಿ ಮುಖ್ಯವಾದುವು : ಹತ್ತೊಂಭತ್ತನೆಯ ಶತಮಾನದ 
ರಷ್ಯದ ರಾಷ್ಟ್ರ ಕವಿ ಪುಸ್ಕಿನ್‌ನ ಕೃತಿಗಳನ್ನು ಕುರಿತು ಬರೆದ ವಿಮರ್ಶಾಲೇಖನ; 





೧೪೨ ಪ್ರಬುದ್ಧ ಕರ್ಣಾಟಕ 
ಛ 


“ ರಷ್ಯದ ಸಾಹಿತ್ಯವನ್ನು ಕುರಿತು ಯೋಚನೆಗಳು ಮತ್ತು ಬಿಪ್ಪಣಿಗಳು ” ; >; ೧೮೪೫ 
ರಲ್ಲೂ ೧೮೪೬ ರಲ್ಲೂ ರಷ್ಯದ ಸಾಹಿತ್ಯವನ್ನು ಕುರಿತು ಬರೆದ. ಸಿಂಹಾವಲೋಕನ 
ಗಳು; ಅಸಂಖ್ಯವಾದ ಸಾಹಿತ್ಯ ನಿಬಂಧಗಳು, ಪ್ರ ಪ್ರಬಂಧಗಳು, ಪುಸ್ತಕ ವಿಮರ್ಶೆಗಳು ; 
ಕೊನೆಯದಾಗಿ, ಸಾಯುವುದಕ್ಕೆ ಮುಂಚೆ ಆತ ಬಕೆದ “ ಗೊಗೋಲ್‌ಗೆ ಕಾಗದ.” 

ಪ್ರಭಾವಶಾಲಿಯಾದ ಈ ಲೇಖನಿಯ ಎದುರು ಸಾಹಿತ್ಯಕ್ನೆ ತ್ರದ ಹಾರ. 
ತುರಾಯಿಗಳು ಮಾತ್ರವಲ್ಲ, ಆಳುತ್ತಿದ್ದ ನಿರಂಕುಶಶಾಹಿಯೂ ನಡುಗಿತು. ಗುಪ್ತ 
ಪೋಲೀಸ ದಳಕ್ಕೆ ನೆರವಾಗುತಿದ್ದ ಕೆಲ ಬರೆಹಗಾರರು, ಬಂಡಾಯಗಾರ ಬೆಲಿನ್ಸ್‌ಕಿ 
ಯನ್ನು ಕುರಿತು ಸರಕಾರಕ್ಕೆ ಒಂದೇ ಸಮನೆ ವರದಿಗಳನ್ನು ಕಳುಹಿದರು. “ ಸಾರ್ವ 
ಜನಿಕವಾಗಿ ರಾಜದ್ರೋಹದ ಬೀಜ ಬಿತ್ತಲು ಅವಕಾಶವಿಲ್ಲದೆ '' ಪತ್ರಿಕೆಗಳ ಅಂಕಣದ. 
ಮೂಲಕ ಬೆಲಿನ್ಸ್‌ಕಿ ಆ ಕೆಲಸ ಮಾಡುತ್ತಿದ್ದನೆಂದು ದೂರುಕೊಟ್ಟಿರು. ಸರಕಾರದ. 
ವಿಜ್ಞಾನಪರಿಷತ್ತಿನ ಸದಸ್ಯನೊಬ್ಬ, ಬೆಲಿನ್ಸ್‌ಕಿಯ ಮತ್ತಿತರರ ಲೇಖನಗಳನ್ನು 
ಸಂಗ್ರಹಿಸಿ ವಿಂಗಡಿಸಿ ಏಳು ಬುಟ್ಟಿಗಳಲ್ಲಿ ತುಂಬಿ, "ದೇವರಿಗಿದಿರಾಗಿ ' 
" ಸರಕಾರಕ್ಕಿದಿರಾಗಿ ' " ನೀತಿಗಿದಿರಾಗಿ ' ಇತ್ಯಾದಿ ಹಣೆಪಟಿ ಗಳನ್ನು ಅಂಟಿಸಿ, 
ಗುಪ್ತಪೋಲೀಸರ ಶಾಖೆಗೆ ಕಳುಹಿಕೊಟ್ಟಿ. 

ಜಾರ್‌ ಚಕ್ರವರ್ತಿಯ ಹಿರಿಯ "ಅಧಿಕಾರಿಗಳಲ್ಲೊಬ್ಬ ಒಮ್ಮೆ ಬೆಲಿನ್ಸ್‌ ಕ್ರಿ 
ಯೊಡನೆ ಸೆಂಟ್‌ ಟರ್‌ ಮತ್ತು ಪಾಲ್‌ ದುರ್ಗದ ಕಾರಾಗಾರದಲ್ಲಿ, ಬೆಚ್ಚ ಗಿನ 
ಒಂದು ಪುಟ್ಟಿ ಕೊಠಡಿ ನಿನಗಾಗಿ ಸಿದ್ದವಾಗಿದೆ” ಎಂದು ಹೇಳಿದ. ಬೆಲಿನ್ಸ್‌ ಕಿ 
ಹೋದಲ್ಲೆಲ್ಲ. ಸರಕಾರದ ಗೂಢಚಾರರು ಅವನನ್ನು ಹಿಂಬಾಲಿಸಿದರು. ಆತನ 
ಕಾಗದಪತ ತ್ರಗಳನ್ನು ಒಡೆದು ನೋಡಿದರು. ಕಿರುಕುಳ ಕೊಟ್ಟ ರು. 

ಬೆಲಿನ್ಸ್‌ಕಿಯನ್ನು ಕಾಡುತ್ತಿದ್ದ ಇನ್ನೊಂದು ದೊಡ್ಡ "ರಷ್ಟ ಶಕ್ಕಿಯಿತ್ತು-- 
ಬಡತನ ; ಅದರ ಬಿಂಗಾವಲಿಗಿದ್ದು ದು ಉಪವಾಸ, ಯಾವನ ಸ. ತ್ರಾಪ್ಯವಾದಾಗಲೇ 
ಅನಾರೋಗ್ಯದ ಸರಸ ಆತನಿಗೆ ಅಭಿಸಿತ್ತು. ಕ್ರಮೇಣ ಆ ಅಸ್ವಾಸ್ಥ ಕ್ಟ ಈ ಯವಾಗಿ. 
ಮಾರ್ಪಟ್ಟು ದೇಹವನ್ನು ದಹಿಸಿತು. ಚಿಕಿತ್ಸೆಗೆಂದು ಬಿಳಿನ್ಸ್‌ ಕಿ “'ಫ್ರಾನ್ಸ್‌- 
ಜರ್ಮನಿಗಳಿಗೆ ಹೋದ. ಪ್ರಯೋಜನವಾಗಲಿಲ್ಲ. ಹಾಗೆ ವಿದೇಶದಲ್ಲಿದ್ದಾಗಲೇ 
ಆತ “ ಗೊಗೋಲ್‌ಗೆ ಕಾಗದವನ್ನು ಬರೆದ.'' ಅದು ಹಲವಾರು ಪೀಳಿಗೆಗಳಿಗೇ ಆತ 
ಬಳುವಳಿಯಾಗಿ ಬಿಟ್ಟುಹೋದ ಬರೆವಣಿಗೆ--ಆತನ ಚರಮ ಕೃತಿ 

೧೮೪೮ ರ ಮೇ ೨೬ ರಂದು ಬೆಲಿನ್ಸ್‌ಕಿ ಗತಿಸಿದ. ಆತನ ಅವಶೇಷಗಳನ್ನು 
ಸೆಂಟ್‌ ಪೀಟಿರ್ಸ್‌ ಬರ್ಗಿನಲ್ಲಿ ಸಮಾಧಿ ಮಾಡಿದರು. 

ಆತ ಸತ್ತರೂ ಆಳುತ್ತಿದ್ದವರ ತಲೆನೋವು ಕಡಿಮೆಯಾಗಲಿಲ್ಲ. ಆತನ 





ಬೆಲಿನ್ಸ್‌ ಕಯ ಕಾವ್ಯನಿನೀಮಾಂಸೆ ೧೪೩. 


"ಗೊಗೋಲ್‌ಗೆ ಕಾಗದ'ದ ಪ್ರಕಟಣೆಯನ್ನು ಸರಕಾರ ನಿಷೇಧಿಸಿತು. ಅದನ್ನು 
ಓದಿದ ಪ್ರತಿಮಾಡಿದ ತಪ್ಪಿ ಗಾಗಿ ಹಲವರ ಬಂಧನವಾಯಿತು. *" ಆತ ಬದುಕಿ 
ಇದ್ದಿದ್ದರೆ ದುರ್ಗದಲ್ಲಿ ಕೊಳೆಹಾಕುತ್ತಿದ್ದೆವು ” ಎಂದು ಗುಪ್ತಪೋಲೀಸರ ಮುಖ್ಯಸ್ಥ 
ಆ ನ್ರೀತಮಾಡಿದ. 

ಜಿಲ್‌ ತಿಯ ಹೆಸರನ್ನೇ ಪ್ರಸ್ತಾಪಿಸಬಾರದೆಂದು ರಷ್ಯದ ಪತ್ರಿಕೆಗಳ 
ಮೇಲೆಲ್ಲ ನಿಷೇಧಾಜ್ಞೆ ಹೊರಿಸೆಲಾಯಿತು. “ ಗೊಗೋಲ್‌ಗೆ ಕಾಗದ ”ವಂತೂ 
ಬೆಲಿನ್ಸ್‌ಕಿ ಸತ್ತು ಐವತ್ತೇಳು ವರ್ಷಗಳ ವರೆಗ ೧೯೦೫ರ ವರೆಗೆ--ಪ್ರಕಟ. 
ಗೊಳ್ಳುವುದು ಸಾಧ್ಯವಾಗಲಿಲ್ಲ. 


ಹೀಗಿದ್ದರೂ ಬೆಲಿನ್ಸ್‌ಕಿಯ ಕೀರ್ತಿ ರಷ್ಯದ ಆದ್ಯ ೦ತ ಹರಡಿತು. ಆತನ 


ಕೃತಿಗಳ ಪ್ರ ಪ್ರಭಾವ ರಷ್ಯದ ಜಿಗಿ ಇತರ ದೇಶಗಳಿಗೂ ಹಟ್ಟಿ ತು. ಬೆಲಿನ್ಸ್‌ಕಿಯ 
ಸಂಗಡಿಗರು -ಮುಖ್ಯವಾಗಿ ಜೆರ್‌ನಿಷೆವ್‌ಸ್ಥಿ ಮತ್ತು ಡೊಬು ಪ್ರಿಲ್ಯುಬೋವ್‌-- 
ಬೆಲಿನ್ಸ್‌ ಕಿಯ ಸಾಹಿತ್ಯ ಚಟುವಟಿಕೆಗಳನ್ನು ಮುಂದುವರಿಸಿ ಮುಂದಿನ ಅಧ್ಯಾಯ 
ಗಳನ್ನು. ಬರೆದರು. ಆತ ಆರಂಭಿಸಿದ ಕ್ರಾಂತಿಕಾರಿ ಜನವಾದಿ ಕಾವ್ಯಮೀಮಾಂಸೆಯ 
ಮಾರ್ಗ, ಭವ್ಯವಾದೊಂದು ಯು ಆತನ ಜನವಾದಿ ವಾಸ್ಯವ. 
ವಾದವೇ, ಮಜ ಇಪ ರೈತ್ರನೆಯ ಶತಮಾನದಲ್ಲಿ ಮ್ಯಾಕ್ಸಿಂ ಗಾರ್ಕಿ ಮೊದಲು. 
ಮಾಡಿದ ಸಮಾಜವಾದಿ ಬಾ ಸವವಾದಕ್ಕೆ ಮಾತೃ ತಿಯಾಯಿತು. 
ನಿರಂಜನ 


-~ 


ಗ್ರಂಥಯುಣ 


1. Selected Philosophical Works—V. ೮. BELINSKY. 
2. Selected Philosophical Essays—N. G. CHERNYSHEVSKY, 
3. Studies in European Realism GEoRcE LUKACS. 








ಬೆಳಕು 
ನೆಲದ ಮೈಯ ತಾವೆ ಬಾ 
ನೀರ ಮಿಂಚ ಹಾವೆ ಬಾ 
ನಸುಕಿನ ಮುಂಜಾವೆ ಬಾ 
ಬೆಳಕು ಬೇಕು ಬೆಳಕು. 


ಗಾಳಿ ಸೊಕ್ಕಿ ದಿಕ್ಕ ತಿಕ್ಕಿ 
ಬಾನ ತುಂಬ ಹುಕ್ಕಿ ಚುಕ್ಕಿ 
ಬರಲಿ ಅಲ್ಲಿ ಸೂರ್ಯನುಕ್ವಿ ! 
ಬೆಳಕು ಬೇಕು ಬೆಳಕು. 


ಮೈಗೆ ಎಂತೊ ಕಂಗಳು 
ಇರುಳಿಗಂತು ತಿಂಗಳು 
ಸುತ್ತುತಿವೆ ಜಗಂಗಳು 
ಬೆಳಕು ಬೇಕು ಬೆಳಕು. 
ನ ಅಂಬಿಕಾತನಯದತ್ತ 


ವಿಷ್ಣುತರ್ಮನ ಪಂಚತಂತ" 
(ಸ್ಥ ಲಪರಿಚಯ) 


ಸಂಸ್ಕ ಪತೆ ಸಾಹಿತ್ಯದಲ್ಲಿ ಪಂಚತಂತ್ರವು ಉಪದೇಶಾತ್ಮ ಕವಾದ ಗ್ರಂಥ. 
ಇದರಲ್ಲಿ ಧರ್ಮ ಮತ್ತು ನೀತಿಯನ್ನು ಬೋಧಿಸುವ ಸಣ್ಣ ದೊಡ್ಡ ಕಥೆಗಳು ಸೇರಿ 
ಕೊಂಡಿವೆ. ಇದಕ್ಕೆ ನೀತಿಶಾಸ್ತ್ರವೆಂದೂ ಹೆಸರಿದೆ. ಇದನ್ನು ರಚಿಸಿದವನು ವಿಷ್ಣು 
ಶರ್ಮ. ಈತನು ಅರ್ಥಶಾಸ್ತ್ರ ನೀತಿಶಾಸ್ತ್ರಗಳಲ್ಲಿ ಉದ್ದಾಮಪಂಡಿತನು. ದಡ್ಡರಾದ 
ರಾಜಪುತ್ರರಿಗೆ ನೀತಿಯನ್ನು ಬೋಧಿಸಲಿಕ್ಕಾಗಿ ಪಂಚತಂತ್ರ ವನ್ನು ರಚಿಸಿದಂತೆಯೂ 
ಇದನ್ನು ಓದಿದವರು ಅಥವಾ ಓದಿಸಿ ಕೇಳಿದವರು ಇಂದ ನಿಂದೂ ಪರಾಭವವನ್ನು 
ಹೊಂದಲಾರದಷ್ಟು ತೇಜಸ್ವಿ ಗಳೂ ವೀರ್ಯವಂತರೂ ಆಗುವರೆಂದೂ ಕವಿ ವಿಶ್ವಾಸ ಸ 
ದಿಂದ ಹೇಳಿಕೊಂಡಿದ್ದಾನೆ.” 
ಹಿಂದೆ ಮಹಿಳಾಪುರವೆಂಬ ನಗರದಲ್ಲಿ ಅಮರಶಕ್ತಿಯೆಂಬ ರಾಜನಿದ್ದ ನು. 
ಅವನೇನೋ ಮೇಧಾವಿ, ಶಕ್ತ ಮತ್ತು ಉದಾರಿ. ಆದರೆ ಅವನ ಮಕ್ಕಳು ದುರ್ವಿ 
ನೀತರೂ ಅವಿವೇಕಿಗಳೂ ಆಗಿದ್ದರು. ಹೀಗಿರಲು ರಾಜನು ಆಸ್ಥಾ ನ ವಿದ್ದಾ ್ರಿಂಸೆರಲ್ಲಿ 
ಮಕ್ಕಳ ಮುಂದಿನ ಜೀವನದ ಬಗ್ಯೆ ಆಲೋಚನೆ ಮಾಡುವನು. ಜ್ಣಾ ನಶೊಸ್ಯರಿಗೆ 
ನೀತಿಶಾಸ್ತ್ರ ವನ್ನು ಬೋಧಿಸಿ ಯೋಗ್ಯರನ್ನಾ'ಗಿ ಮಾಡಲು ಯಾರಿಗೂ ಒಪ್ಪಿ ಗೆ 
ಯಾಗಲಿಲ್ಲ. ಶಾಸ್ತ್ರ ಗಳಿಂದ ನೀತಿಬೋದೆಯಾಗಲು ಬಹಳ ಕಾಲ RE 
ಅನಂತವೂ ಹ ಆದ ಶಾಸ ಸ್ರ್ರಗಳ ಸಾರವನ್ನು ದಡ್ಡರಿಗೆ ತಿಳಿಸಲು ವಿಷ್ಣುಶರ್ಮ 
ನೊಬ್ಬನಿಂದ ಸಾಧ್ಯವಾದೀಕೆಂದು ಎಲ್ಲರೂ ಅಭಿಪ್ರಾ ಯಪಡುವರು. ಆಗ ರಾಜನು 
ವಿಷ್ಣುಶರ್ಮನನ್ನು ಕರೆಸಿ ರಾಜಪುತ: ತ್ರರನ್ನು ಬುದ್ಧಿ ವಂತರನ್ನಾ ಗಿ ಮಾಡುವ ಗುರುತರ 
ವಾದ ಕಾರ್ಯವನ್ನು ಅವನಿಗೆ: ವಹಿಸುವನು. ವಯಸ್ಸಿನಲ್ಲೂ ಅನುಭವದಲ್ಲೂ 
ಹಿರಿಯನಾದ ವಿಷ್ಣು ತರ್ಮನು ಪ್ರತಿಫಲಾಪೇಕ್ಷೆ, ಯಿಲ್ಲದೆಯೇ ಈ ಕಾರ್ಯವನ್ನು 
ನಿರ್ವಹಿಸಲು ಸಮ್ಮ ತಿಸುವನು. ಕೇವಲ ಆರೇ ತಿಂಗಳಲ್ಲಿ ರಾಜಪ್ರತ್ರರನ್ನು ಬುದ್ಧಿ ಶಾಲಿ 
ಗಳನ್ನಾಗಿ ಮಾಡುವುದಾಗಿ ಅವನು ಪ್ರತಿಜ್ಞೆ ಮಾಡುವನು. ಇದನ್ನು ಕೇಳಿದ ಸಭಿಕ 
ರೆಲ್ಲರಿಗೂ ಆತ್ಮ ಶ್ವರ್ಯವೂ ಅವಿಶ್ನಾ ಪ್ರಸವೂ ಉಂಟಾಗುವುವು. ವಿಷ್ಣು ್ಲಿಶರ್ಮನು ತನ್ನ 


* ತಾ. ೧೯-೪.೫೫ ರಂದು ಆಲ್‌-ಇಂಡಿಯಾ ರೇಡಿಯೋ, ಮೈಸೂರು ಕೇಂದ್ರ ದಿಂದ ಪ್ರಸಾರ 
ಮಾಡಿದ ಭಾಷಣ. * 


೧೪೬ ಪ್ರಬುದ್ಧ ಕರ್ಣಾಟಕ 


ಪ್ರತಿಜ್ಞೆಗೆ ಭಂಗ ಬರುವುದಾದರೆ ಶ್ರೇಯಸ್ಸಿನ ಆಶೆಯನ್ನೇ ತೊರೆಯುವುದಾಗಿ ತಿಳಿಸಿ 
ಕಾರ್ಯವನ್ನು ಆರಂಭಿಸುವನು. i 

ಆತನು ರಾಜಕುಮಾರರ ಮನಸಿ ತಿಯನ್ನು ತಿಳಿದು, ಶಾಸ್ತ್ರಗಳ ಗಹನವಾದ 
ತತ್ತ್ವಗಳನ್ನು ಬೋಧಿಸದೇ, ಕಥೆಗಳ ಮೂಲಕ ನೀತಿಯನ್ನು ಬೋಧಿಸತೊಡಗಿದನು. 
ಆ ಕಥೆಗಳನ್ನು ಹೇಳಿ ರಾಜಪುತ್ರ ರಿಗೆ ಆಶ ಶ್ಹರ್ಯವೂ ಉತ್ಸಾ ಫ್ಸಹವೂ, ಆಕರ್ಷಣೆಯೂ 
ಉಂಟಾಗಿ ನೀತಿಬೋಧೆಯು ಅವರ ಮನಸ್ಸಿನ ಮೇಲೆ ಸತ ಸತ್ಸರಿಣಾಮವನ್ನು ಟು 
ಮಾಡಿತು. ಮಿತ್ರಭೇದ, ಮಿತ್ರಪ್ರಾಸ್ತಿ, EN ಲಬ್ದಪ್ರ ಆಳ 
ಅಪರೀಕ್ಷ ಕಾರಿತ್ವ : ಎಂಬ ಈ: ತಂತ್ರಗಳಲ್ಲಿ ವಿಷ್ಣುಶರ್ಮನು ಬೋಧಿಸಿದ ನೀತಿ 
ಶಾಸ್ತ್ರಕ್ಕೆ ಪಂಚತೆಂತ್ರವೆಂದು ಹೆಸರಾಯಿತು. ಈ ಕಥೆಗಳನ್ನು ಕೇಳಿ ರಾಜಪುತ್ರರು 
ನೀತಿವಂತರೂ ವಿವೇಕಿಗಳೂ ಆದರು. 

ಕವಿಯು ಈ ಕಥೆಗಳಲ್ಲಿ ಮನುಷ್ಯರಿಗೆ ಬದಲಾಗಿ ಮೂಕಪ್ರಾಣಿಗಳನ್ನು ಪ್ರಧಾನ 
ಪಾತ್ರ ಗಳನ್ನಾ ಗಿ ಮಾಡಿ ತನ್ಮೂಲಕವೇ ಸಕಲಕಾರ್ಯಗಳನ್ನೂ ಮಾಡಿಸಿರುವನು. 
ಪ್ರಾ ಜೂ ಸಹಜವಾಗಿ ದೈವದತ್ತವಾದ ಬುದ್ದಿಶಕ್ತಿ ಯನ್ನು ತಮ್ಮ ಸುಖಸಾಧನೆಗೆ 
ಹೇಗೆ ಉ ಪಯೋಗಿಸಿಕೊಳ್ಳಬಲ್ಲವೆಂಬುದನ್ನು ಈ ಕಥೆಗಳು ಚಿನ್ನಾ! ಗಿ ತಿಳಿಸುತ್ತವೆ. 
ಮಾನವರಂತೆ ಪ್ರಾ ಣಿಗಳೂ. ವ್ಯವಹರಿಸಿ ಜರಾ ಸೂಕ್ಷ್ಮವನ್ನು ಪರ್ಯಾ 
ಲೋಚಿಸಿ, ಚರ್ಮದ ಸುಖವನ್ನು ಪಡೆಯುವ ಸಮಾಲೋಡಸೆಯನ್ನು ನಡೆಸು 
ತ್ತವೆ. ಅಧರ್ಮದಲ್ಲಿ ಪ್ರವರ್ತಿಸುವ. ಜೀವಿಯನ್ನು ವ್ಯವಸ್ಥಿ ತಮಾರ್ಗದಲ್ಲಿ ವಿವೇಕ 
ದಿಂದ ನಡೆಯುವಂತೆ ಎಚ ತ್ಹರಿಸುವುದೇ ಈ ಕಥೆಗಳ ಗುರಿ. ನಿರಾಶೆಗೊಳ್ಳದೆ, ದುರಾಶೆಗೆ. 
ಬಲಿಯಾಗದೆ, ಯಾರಲ್ಲೂ. ಸಂಶಯಪಡದೆ ಯಾರನ್ನೂ ವಿಶೇಷವಾಗಿ ನಂಬದೆ, 
ಮಹಾಜನರಲ್ಲಿ ವಿರೋಧಮಾಡಿಕೊಳ್ಳದೆ, ಉಪಾಯ A ಪರಿಜ್ಞ್ಞಾ ನದಿಂದ. 
ಬುದ್ಧಿ ಶಕ್ತಿ ಯನ್ನು ' ಹೆಚ್ಚಿ ಸಿಕೊಂಡು, ಮನಸ್ಸನ್ನು ಪಳಗಿಸಿಕೊಂಡು ಸ್ವಾವಲಂಬಿ 
ಯಾಗಿ ಬಾಳುವುದೇ ಉತ್ತ ಮ ಜೀವನ. ಇಂತಹ ಆದರ್ಶಜೀವನದ ಸಂಚಯ 
ಮಾಡಿಕೊಡುವುದೇ ಪಂಚತಂತ್ರದ ಕಥೆಗಳ ಗುರಿ.' 


ನ ವಿಶ್ವಸೇದವಿಶ್ವಸ್ತೇ 


6 32 
ವಿಶ್ವಸ್ತೇ ನ್ಯಾತಿ ವಿಶ್ವಸೇತ 


ಎಂಬ ಪಂಚತಂತ್ರದ ನೀತಿ ಯಾರಿಗೆ ಸೊಗಸದೇ ಬಿಟ್ಟೀತು ? ಇದು ಎಲ್ಲ ಜೀವಿಗಳಿಗೂ 
ಸಮನ್ಪಯವಾಗುವ ಮತ್ತು ಎಲ್ಲರನ್ನೂ ಸಮಾಧಾನಪಡಿಸುವ ಸ ಸಾಮಾನ್ಯ ನೀತಿ. 
ಮಿತ ರನ್ನು ಅತಿಯಾಗಿ ನಂಬಿ ರಹಸ್ಯವನ್ನು ಹೊರಗೆಡಹದೆ, ಅನಾಪ್ತರಲ್ಲಿ ವಿರೋಧ 


ನಿಷು ಶರ್ಮನ ಪಂಚತಂತ ೧೪೭ 
ಣ ಖಿ 


ವನ್ನು ಬೆಳಸದೆ, ವಿವೇಕ ಸಂಯಮಗಳಿಂದ ಬಾಳುವವನೇ ಸುಖಿಯಾಗುವನು. ಇದನ್ನು 
ಪಂಚತಂತ್ರವು ನಮಗೆ ಮನಮುಟು ವಂತೆ ತಿಳಿಸುವುದು. 

ಜೀವನವು ಸುಂದರವೂ, ಸುಸಂಸ್ಕೃತವೂ, ಪಕ್ಷವೂ ಆಗುವಂತೆ ಮಾಡುವುದೇ 
ವಿದ್ಯೆಯ ಅಂತಿಮಧ್ಯೇಯ. ಇದೇ ಪರಿಪೂರ್ಣತೆಯ ಚಿಹ್ನೆ, ವಿಕಾಸದ ಹೆಗ್ಗುರುತು. 
ಇಂತಹ ಸ್ಥಿ ತಿಯನ್ನು ಹೊಂದಲು ಮನಸ್ಸಿನ ಆಶೆರೋಷಗಳೂ, ಲೋಭಾವೇಶಗಳೂ, 
ಮೋಹಾಭಿಮಾನಗಳೂ, ರಾಗದ್ವೇಷಗಳೂ, ತೊಲಗಬೇಕು. ಮನಸ್ಸು ಯಾವ 
ಕಾರಣದಿಂದಲೂ ಕೆಡದಂತೆ, ದುರಾಲೋಜನೆಗೆ ಬಲಿಬೀಳದಂತೆ ಮಾನವನು ಎಚ್ಚರ 
ದಿಂದ ಅದನ್ನು ಆಗಾಗ್ಯೆ ಪರೀಕ್ಷೆ ಮಾಡಿಕೊಳ್ಳುತ್ತಿರಬೇಕು. ಪಂಚತಂತ್ರದ ಕಥೆ 
ಗಳಾದರೋ ಯೋಗಶಾಸ್ತ್ರದ ಗಹನಮಾರ್ಗವನ್ನು ತೊರೆದು, ಸುಲಲಿತವಾಗಿಯೇ 
ನಮ್ಮ ಮನಸ್ಸೆ ನ್ನು ಪಳಗಿಸಿ, ನಮ್ಮನ್ನು ನೀತಿವಂತರನ್ನಾ ಗಿ ಮಾಡಲು ಸೆಮರ್ಥ 
ವಿರುತ್ತವೆ. 

ಪ್ರಥಮತಂತ್ರದ ನರಿಗಳ ಕಥೆಯೊಂದನ್ನು ಪರಿಶೀಲಿಸಿದರೆ ಪಂಚತಂತ್ರದ ನೀತಿ 
ಬೋಧೆಯ ವೈಶಿಷ್ಟ್ಯವು ನಮಗೆ ಮನವರಿಕೆಯಾಗುವುದು. ಸಿಂಹವೃಷಭಗಳಿಗೆ 
ಮೈತ್ರಿಯನ್ನು ಪರಿಕಲ್ಪಿಸಿ ನರಿಯ ಕೈಚಳಕದಿಂದ ಆ ಮೈತ್ರಿಯನ್ನು ಭೇದಿಸುವುದೇ 
ಈ ತಂತ್ರದ ಸಾರ. ಮೊದಲಾಗಿ ಸಿಂಹವೃಷಭಗಳಿಗೆ ಸ್ನೇಹ-ಸೆಂಬಂಧವು ಬೆಳೆಯು 
ವುದೇ ದುರ್ಲಭ. ಅಸಾಧ್ಯವಾದ ಕಾರ್ಯವೂ ದೈವಯೋಗದಿಂದ ಸಂಘಟಿಸುವುದು. 
ಈ ಕಾರ್ಯವನ್ನು ಕವಿಯು ನರಿಯ ಕೈಚಳಕದಿಂದ ಅನಾಯಾಸವಾಗಿ ಸಾಧಿಸುತ್ತಾ,ನೆ. 

«" ಮಾರಾಟದ ಸಾಮಾನುಗಳನ್ನು -ಹೊತ್ತು ಬಳಲಿ ಅರಣ್ಯದಲ್ಲಿ ಕೆಸರಿನಲ್ಲಿ 
ಸಿಕ್ಕಿಕೊಂಡುದರಿಂದ ತ್ಯಜಿಸಲ್ಪಟ್ಟಿ ವೃಷಭವು ದೈವಬಲದಿಂದ ಹೊರಗೆ ಬಂದು 
ಹಸುರಾದ ಹುಲ್ಲನ್ನು ತಿಂದು ಬೆಳೆಯುತ್ತಿರುವುದು. 

<r ಜೀವಶ್ಯನಾಥೋಪಿ ವನೇ ವಿಸರ್ಜಿತಃ ಶಿ 
«: ಅರಕ್ಲಿತಂ ತಿಷ್ಮತಿ ದೈವರಕ್ಷಿ ತಂ 
ಸುರಕ್ಷಿ ತಂ ದೈವಹತಂ ವಿನಶ್ಯತಿ ” 

ಎಂದಂತೆ ದೈವಮಹಿಮೆ ಎಷ್ಟು ಹೇಳಿದರೂ ತೀರದು. ದೈವರಕ್ಷಿ ತವಾದ ವೃಷಭವು 
ಸಂತೋಷದಿಂದ ಗುಟಿರುಹಾಕಲಾರಂಭಿಸಿತು. ಈ ಹೊಸೆ ಧ್ವನಿಯನ್ನು ದೂರದಿಂದ 
ಕೇಳಿದ ಮೃಗರಾಜನಾದ ಸಿಂಹಕ್ಕೆ ಭಯವಾಯಿತು. ತನಗಿಂತಲೂ ಬಲಿಷ್ಠ ವಾದ 
ವಿಜಾತೀಯ ಪ್ರಾಣಿಯೊಂದು ಕಾಡಿನಲ್ಲಿ ಬಂದು ಸೇರಿಕೊಂಡಿರುವುದು ಸಿಂಹದ 
ಭಯವನ್ನು ಹೆಚ್ಚಿಸಿತು. ಸಿಂಹದ ಶಕ್ತಿಯು ಅನ್ಯಾದೃಶವೂ ಸಹಜವೂ ಆದುದು. 


ಕ 


೧೪೮ ಪ್ರಬುದ್ಧ ಕರ್ಣಾಟಕ 
ಛ 


ಅದು ಅನ್ಯಮೃಗಗಳ ಗರ್ಜನೆಯನ್ನು ಹೇಗೆ ಸಹಿಸೀತು? ಇಂತಹ ಸಮಯವನ್ನು 
ಕಾದುಕೊಂಡಿದ್ದ ನರಿ ತನ್ನ ಕೈವಾಡವನ್ನು ತೋರಿಸಲು ಮುಂದೆ ನುಗ್ಗು ವುದು. 
ಬರೀ ಶಬ್ದ ವನ್ನು ಹೇಳಿ ಇಷ್ಟು ಭಯಪಡುವುದು ಉಚಿತವಲ್ಲವೆಂದು ವಾದಿಸುವುದು. 
ಸಿಂಹೆದ ಇಚ್ಛೆ ಯಂತೆ ವೃಷಭದ ಬಳಿಸಾರಿ ಚಾತುರ್ಯದಿಂದ ವ್ಯವಹರಿಸಿ ಮೈತ್ರಿ 
ಯನ್ನು ಏರ್ಪಡಿಸುವುದು. ನರಿಯ ಸಂಧಾನ ಕೌಶಲವು ಈ ಸನ್ನಿ ವೇಶದಲ್ಲಿ 
ಮನೋಹರವಾಗಿ ಚಿತ್ರಿತವಾಗಿದೆ. ವ್ಯಷಭದೊಡನೆ ಒಂದು ಬಗೆಯ ಮಾತನಾಡಿ 
ಅದನ್ನೇ ಫಿಂಹದೊಡನೆ ಬೇರೆ ವಿಧದಲ್ಲಿ ತಿಳಿಸಿ ಸಿಂಹ ವೃಷಭಗಳಿಗೆ ಪರಸ್ಪರ ಭಯ 
ಮತ್ತು ವಿಶ್ವಾಸಗಳನ್ನು ಏಕಕಾಲದಲ್ಲಿ ಹುಟ್ಟಿ ಸುವುದು ನರಿಯ ವೈಶಿಷ್ಟ್ಯ. ವೃಷಭ 
ವನ್ನು ಮಹೇಶ್ವರನು ಯಮುನಾತೀರದಲ್ಲಿ ವಿಹರಿಸಲು ಕಳುಹಿಸಿರುವಂತೆ ಸಿಂಹಕ್ಕೆ. 
ತಿಳಿಸುವುದು. ಅಲ್ಲಿ ಸಿಂಹದ ಅಸದೃಶ ಪರಾಕ್ರಮವನ್ನು ಹೊಗಳಿ ವೃಷಭಕ್ಕೆ, ಸಿಂಹದ 
ವಿಚಾರದಲ್ಲಿ ಭಯವನ್ನೂ ಹುಟ್ಟಿಸುವುದು. ಸಿಂಹವೃಷಭಗಳ ಮೈತ್ರಿ ವಿಶೇಷವಾಗಿ 
ಬೆಳೆದು, ಸಿಂಹವು ಸಾತ್ವಿಕಭಾವದಿಂದ ಪ್ರಾಣಿವಥೆಯನ್ನೂ ನಿಲ್ಲಿಸಿ ಶಾಂತತೆಯಿಂದ 
ಬಾಳಲಾರಂಭಿಸಿತು. ಇದರಿಂದ ನರಿಗೆ ಆಹಾರ ಸಿಕ್ಕುವುದೇ ಕಷ್ಟವಾಯಿತು. ಇನ್ನು 
ಮಿತ್ರಭೇದಕ್ವಾರಂಭವಾಯಿತು. ಶಕ್ರಿಯಿಂದಾಗದ ಕಾರ್ಯವನ್ನು ಯುಕ್ತಿಯಿಂದ 
ಸಾಧಿಸುವುದೇ ಜಾಣತನ. ಸಿಂಹವೃಷಭಗಳಿಗೆ ದ್ರೇಷ-ಮಾತ್ಸ ರ್ಯಗಳನ್ನು ಹುಟ್ಟಿಸಿ 
ಬೆಳೆಸಲು ನರಿ ಪ್ರಯತ್ನ ಪಡುತ್ತದೆ. ವೃಷಭವನ್ನು ದ್ರೋಹಿ ಎಂದೂ, ಕೃತಘ್ನುನೆಂದೂ 
ಸಿಂಹದ ಎದುರಿಗೆ ನರಿ ಸಾಧಿಸತೊಡಗಿತು. ಸಸ್ನಾಹಾರಿಗಳಿಗೂ ಮಾಂಸಾಹಾರಿ: 
ಗಳಿಗೂ ವೈರ ಸಹಜವೆಂದು ನರಿ ಸಮರ್ಥನೆ ಮಾಡಿತು. ನರಿಯ ದುಷ್ಟೆ ೀರಣೆಗೆ 
ಸಿಂಹ ಬಲಿಯಾಗುವುದು. ಸಿಂಹವು ದುರಾಶೆಯಿಂದ ವೃಷಭವನ್ನು ನುಂಗಿಹಾಕಲು 
ಹೊಂಚುಹಾಕುತ್ತಿರುವುದೆಂದೂ, ತಾನು ಎಷು ಸ ಸಮಾಧಾನಮಾಡಿದರೂ ಸಿಂಹದ 
ಕೋಪವು ಶಮನವಾಗಲಾರದೆಂದೂ ಹೇಳಿ ವೃಷಭವನ್ನು ಸಿಂಹದ ಮೇಲೆ ಬೀಳು 
ವಂತೆ ಹುರಿದುಂಬಿಸುವುದು. ಹೀಗೆ ಸಿಂಹವೃಷಭಗಳಿಗೆ ಈರಾ $ಸೂಯೆಗಳು 
ಬೆಳೆದು ವಿವೇಕವು ನಾಶವಾಗಿ ಸಿಂಹದಿಂದ ವೃಷಭದ ವಥೆಯು ಸಂಭವಿಸುವುದು. 
ಅದೇ ನರಿ ಕೊನೆಗೆ 'ಮಿತ್ರದ್ರೋಹದ ಚಿಂತೆಗೆ ಒಳಗಾಗಿದ್ದ ಸಿಂಹಕ್ಕೆ ಧರ್ಮೋಪ 
ದೇಶವನ್ನೂ ಮಾಡುವುದು.” 

ಪ್ರಪಂಚವ್ಯವಹಾರಗಳಲ್ಲಿ ಮಗ್ನ ರಾದ ಜನರು ಈ ಪ್ರಕರಣವನ್ನು ಓದುವುದ 
ರಿಂದ ಹೆಚ್ಚು ಅನುಭವವನ್ನು ಪಡೆಯಬಹುದು. ಹಿಡಿದ ಕಾರ್ಯವನ್ನು ಸಾಧಿಸಲು 
ಯಾವ ಮಟ್ಟದ ಬುದ್ದಿಚಾತುರ್ಯ, ಸೆಂಯಮನಶಕ್ತಿ, ಸಹನಶಕ್ತಿ, ಮತ್ತು ಆತ್ಮ 
ವಿಶ್ವಾಸಗಳು ಆವಶ್ಯಕವೆಂಬುದು ಈ ಕಥೆಯಿಂದ ನಮಗೆ ವಿದಿತವಾಗುವುದು. 


ವಿಷ್ಣು ಶರ್ಮನ ಪಂಚತಂತ್ರ ೧೪೯ 


ಹೇಳಿಕೆಯ ಮಾತಿನಿಂದ ಎಂತಹ ಅನರ್ಥ ಸೆಂಭವಿಸುವುದೆಂಬುದಕ್ಕೆ ನರಿಯ ಕೈಚಳಕ 
ನಮಗೆ ನಿದರ್ಶನವಾಗಿದೆ. ನರಿಯ ಸಂಘಟನಾಕೌಶಲದಿಂದ ಪಂಚತಂತ್ರವು ಜಗತ್ತಿನ 
ಇತಿಹಾಸದಲ್ಲೇ ವಿಶ್ರುತವಾಗಿದೆ. ಲೋಕದಲ್ಲಿ ಇಂತಹ ಚಮತ್ವಾರವನ್ನ ರಿಯದ 
ಜನರು ಅವಿವೇಕದಿಂದ ಕರ್ಮದ ಮರ್ಮವನ್ನ ರಿಯದೆ, ಸ್ವಾರ್ಥಿಗಳ ವಾಗ್ಚಾಲಕ್ಕೆ 
ಸಿಲುಕಿ, ಜುಗುಪ್ಸೆ ಯಿಂದ ಮುಂದುಗಾಣದೆ ಹತಾಶರಾಗುವರು. ಸಾಮದಾನ 
ಭೇದಗಳನ್ನು ಯಥೋಚಿತವಾಗಿ ಉಪಯೋಗಿಸಿ, ಹಿಡಿದ ಕಾರ್ಯವನ್ನು ಕೊನೆ 
ಗಾಣಿಸಿ, ಫಲವನ್ನು ಪಡೆದು ಸುಖವಾಗಿ ಬಾಳುವುದು ಲೌಕಿಕವನ್ನ ರಿತ ಹಾಗ 
ಮಾತ್ರ ಸಾಧ್ಯವೆಂಬ ಅಂಶ ನರಿಯ ಕಡೆಯಿಂದಲೇ ನಮಗೆ ಹೃದಯಂಗಮ 
ಜಿತ 

ಹೀಗೆಯೇ ಕವಿಯು ಪ್ರತಿ ತಂತ್ರದಲ್ಲಿಯೂ ಮಾನವಜೀವನದ ವಿಕಾಸಕ್ಕೆ 
ಅವಶ್ಯಕವಾದ' ಆದರ್ಶ ಉಪದೇಶವನ್ನು ಯಥೋಚಿತವಾಗಿ ಸೇರಿಸಿರುವನು. 
ಮಾನವನು ಈ ಲೋಕದಲ್ಲಿ ಸುಖ-ಶಾಂತಿಗಳ ಬೃಂದಾವನದಲ್ಲಿ ವಿಹರಿಸುತ್ತ, 
ಉತ್ತಮ ಜೀವನವನ್ನು ನಡೆಸಲು ಬೇಕಾದ ದಿವ್ಯ ಉಪದೇಶವನ್ನು ಸಣ್ಣ ಕಥೆ 
ಗಳಲ್ಲಿಯೇ ಕವಿಯು ಕೊ ನ್ರೀಢೀಕರಿಸಿರುವನು. ಆದಾದ ಹಿತಮಿತ ವಜನಗಳಿಂದಲೇ 
ಹೊರಹೊಮ್ಮಿ ನಮ್ಮ ಕಣ್ಮನಗಳನ್ನು ಸೂರೆಗೊಳ್ಳುವುದು. ಪಂಚತಂತ್ರದ ಕಥೆಗಳು 
ಹುಡುಗರಿಗೂ, ದೊಡ್ಡ ವರಿಗೂ, ಹೆಂಗಸರಿಗೂ, ರೋಗಿಗಳಿಗೂ, ಸಂತಯಗ್ರ ಸೈರಿಗೂ, 
ಕೋಪಿಷ್ಠ ರಿಗೂ, ಕಪಟಿಗಳಿಗೂ ಅವರವರ - ಲೋಪದೋಷಗಳನ್ನು ಬಾಗುವ 
ಮಾಲಕ । ಉತ್ತಮ ಶಿಕ ಕ್ಷಣವನ್ನು ದೊರಕಿಸುತ್ತ ವೆ. ಯುಕ್ತಿಯುಕ್ತ ಜೆ een 

ಭವವನ್ನು ಡಮತ್ವಾರವಾಗಿ ಉದಾಹರಿಸಿ ಅದರಂತೆ ನಡೆಯಲೂ ನಮ್ಮ 

ಪ್ರೇರಸುತ್ತವೆ. ಮಾನವನಿಗೆ ಪ ಶ್ರಪಂಚಾನುಭವವನ್ನೂ ಪ್ರಕೃತಿಯ ಗ 
ದೊರಕಿಸಲು ಪಂಚತಂತ್ರವು ಎಷ್ಟು ಉಪಕಾರಿಯಾಗಿರುವುದೆಂಬುದಕ್ಕೆ ಅಲ್ಲಿನ 
ಕೆಲವು ಸೆದುಕ್ತಿಗಳನ್ನು ಇಲ್ಲಿ ವಿವರಿಸಲಾಗುವುದು. 

ಲೋಕದಲ್ಲಿ ಎಂತಹ ಜೀವನವನ್ನು ಉದಾತ್ರವಾದುದೆಂದು ಭಾವಿಸಬಹುದು ? 
ಇದಕ್ಕೆ ಪಂಚತಂತ್ರದ ಉತ್ತರವು ಸುಂದರವೂ ಅಭಿನಂದನೀಯವೂ ಆಗಿದೆ. ಯಾರ 

44 ಯಸ್ಮಿನ್‌ ಜೀವತಿ ಜೀವಂತಿ ಬಹವಃ ಸೋತತ್ರಜೀವತಿ iy 

ಬದುಕು ಇತರರನ್ನೂ ಬದುಕಿಸಬಲ್ಲುದೋ, ಅಂತಹವರ ಬದುಕೇ ನಿಜವಾದ 
ಬದುಕು. ಇಲಿಯಾಗಿ ಸೆಹಸ್ರೆವರ್ಷ ಬದುಕುವುದಕ್ಕಿಂತ ಹುಲಿಯಾಗಿ ಮೂರೇ 
ದಿವಸ ಬದುಕುವುದು ಉಚಿತ. ಯಾರು ಇತರರ ಹಿತಕ್ಕಾಗಿ ಬಾಳುವರೋ ಅವರೇ 
ಧನ್ಯ ರು. ಯಾರು ಆತ್ಮೀಯ ಭಾವನೆಯಿಂದ ಇತರರನ್ನೂ ಪ್ರಿ ಪ್ರೀತಿಸಿ ಗೌರವಿಸುವರೋ 


“ 


೧೫೦ ಪ್ರಬುದ್ಧ ಕರ್ಣಾಟಕ 
© 


ಅವರೇ ಜೀವನದಲ್ಲಿ ಸುಖಸಂತೋಷಗಳನ್ನು ಅನುಭವಿಸಬಲ್ಲರು. ಸಚ್ಚರಿತನೂ 
ವೀರ್ಯವಂತನೂ ಆಗಿ ಒಂದು ನಿಮಿಷಬಾಳುವುದೇ ಆದರ್ಶಜೀವನವೆಂದು ಪಂಚ 
ತಂತ್ರವು ಒತ್ತಿ ಹೇಳುತ್ತದೆ. 

ಕ ಕಿಂತೇನ ಜಾತು ಜಾತೇನ ಮಾತುರ್ಯಾವ್ವನಹಾರಿಣಾ ಶಕ 


ಸೌಜನ್ಯಸದ್ವರ್ತನೆಗಳಿಲ್ಲದವನು ತನ್ನ ಜನನದಿಂದ ತಾಯಿಯ ಯೌವ್ವನವನ್ನು ಹಾಳು 
ಮಾಡಿದಂತೆಯೇ ಸೆರಿ. ಲೋಕದಲ್ಲಿ ಯಾವನು ದೇಹಶಕ್ತಿ, ಬುದ್ಧಿ ಸಾಮರ್ಥ್ಯ. 
ಗಳಿಂದ ದುಡಿದು ಇತರರಿಗೆ ಉಪಕಾರಿಯಾಗಿ ಜೀವಿಸುವನೋ ಅವನೇ ಉತ್ತಮ 
ಜೀವಿ. ಅವನೇ ಇಹದಲ್ಲಿ ಸುಖವನ್ನೂ ಪರದಲ್ಲಿ ಶ್ರೇಯಸ್ಸನ್ನೂ ಹೊಂದಬಲ್ಲನು. 
ಮಾನವನಲ್ಲಿ ಕರ್ತವ್ಯನಿಷ್ಠೆ, ಕಾರ್ಯತತ್ಪರತೆ, ಸಾವಧಾನತೆ, ಅಪ್ರಮತ್ತತೆ, 

ಕೃತಿಗೌರವ ಇಂತಹ ಸದ್ಗುಣಗಳ ಅವಶ್ಯಕತೆಯನ್ನೂ ಪಂಚತಂತ್ರವು ಕಥೆಗಳ 
ಮೂಲಕ ಮೇಲಿಂದ ಮೇಲೆ ಒತ್ತಿ ಹೇಳುವುದು. 

"" ಆಲಸ್ಯಂ ಹಿ ಮನುಷ್ಕಾಣಾಂ ಶರೀರಸ್ಕೋ ಮಹಾನ್ರಿಪುಃ | 

ನಾಸ್ತ್ಯುದ್ಯಮಸಮೋ ಬಂಧುಃ ಕುರ್ವಾಣೋ ಸೈವ ದುಸ್ಯತಿ ||» 
“: ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮ ಿಗಾಃ| ” 
"` ಉದ್ಯೋಗಿನಂ. ಪುರಸಸಿಂಹಮುಖೈತಿ ಲಕ್ಷ್ಮೀ 8 ಕೆ 


ಇತ್ಯಾದಿಗಳಿಂದ ಮಾನವನಲ್ಲಿ ಒಳಗೂ ಹೊರಗೂ ವ್ಯಾಪಿಸಿರುವ ತಮೋಮಯ 
ವಾದ ಆಲಸ್ಯೆವೆಂಬ ಶತ್ರುವನ್ನು ನಿರ್ಮೂಲಮಾಡಿ ಉದ್ಯಮವೆಂಬ ಆಪ್ತಮಿತ್ರನ 
ಸಮಾಗಮವನ್ನು ಮಾನವನಿಗೆ ಮಾಡಿಸಿಕೊಟ್ಟು ಅವನ ಸಕಲ ಆಧಿವ್ಯಾಧಿಗಳನ್ನೂ 
ನಿವಾರಿಸಲು ಪಂಚತಂತ್ರ ದ ಅಧ್ಯಯನವು ಜತೆಗೆ. ಎಷ್ಟು Ns ಕಳದು ಎಲ್ಲರೂ 
ತಿಳಿಯಬೇಕಾದ My 
“ ಸಮುತ್ತನ್ನೇಷು ಕಾರ್ಯೇಷು ಬುದ್ಧಿರ್ಯಸ್ಯ ನ ಹೀಯತೇ | 

ಸ ಏವ ದುರ್ಗಂ ತರತಿ 
ಸಂದಿಗ್ಗ ಸಮಯಗಳಲ್ಲಿ ಯಾವನ ಬುದ್ದಿಯು ಕುಂಠಿತವಾಗುವುದಿಲ್ಲವೋ ಅವನೇ 
ಸಂಸಾರದ ದುಃಖಕ್ಣೇಶಗಳಿಂದ ಪಾರಾಗಬಲ್ಲನು. ಅವನೇ ಧೀರ, ಜಿತೇಂದ್ರಿಯ, 
ಯೋಗವಿತ್ತ್ಯಮ. 
«: ಕುದೃಸ್ಟ್ರಂ, ಕುಪರಿಜ್ಞಾತಂ ಕುಶ್ರುತಂ ಕುನರೀಕ್ಸಿತಂ | 

ತನ್ನರೇಣ ನ ಕರ್ತವ್ಯಂ '' 


ವಿಷು ಶರ್ಮನ ಪಂಚತಂತ ೧೫೧- 
ಣಿ ಒಂ) 


ಜೆನ್ನಾ ಗಿ ಪರ್ಯಾಲೋಜಿಸದೆ, ಹುಜುದೃಷ್ಟಿಯಿಂದ ನೋಡದೆ, ಸಾವಧಾನವಾಗಿ 
ಕೇಳದೆ, ವಿಚಾರಿಸಿ ತಿಳಿಯದೆ ಆರಂಭಿಸಿದ ಕಾರ್ಯವೆಲ್ಲವೂ ವ್ಯರ್ಥವೂ ಅನರ್ಥ 
ಕರವೂ ಆಗುವುದು. ಆದ್ದರಿಂದ ಮಾನವನು ವಿಮರ್ಶೆಮಾಡಿ ಕೆಲಸವನ್ನು 
ಆರಂಭಿಸೆಬೇಕು. ಅವಿಮೃಶ್ಯಕಾರಿಗೆ ಹೆಜ್ಜೆ ಹೆಜ್ಜೆಗೂ ವಿಪತ್ತುಗಳೂ ಸಂಶಯಗಳೂ 
ಒದಗುತ್ತವೆ. 

ಹೀಗೆ ಮಾನವನ ಮನಸ್ಸನ್ನು ಪರಿಶುದ್ಧ ಗೊಳಿಸಿ ವಿವೇಕಯುತ ವಿಚಾರ 
ಯಂತ್ರಕ್ಕೆ ಸಿಲುಕಿಸಿ ಸುವ್ಯವಸ್ಥಿತವಾಗಿ ವ್ಯವಹರಿಸುವಂತೆ ಮಾಡಲು ಪಂಚತಂತ್ರವು 
ಬಹಳ ಸಹಕಾರಿಯಾಗಿರುವುದು. 

ವಿಷ್ಣುಶರ್ಮನ ಅಭಿಪ್ರಾಯದಲ್ಲಿ ಮಾನವನು ಧರ್ಮದಿಂದ ಹಣವನ್ನು ಗಳಿಸೆ 
ಬೇಕು. ಗಳಿಸಿದ ಹಣವನ್ನು ಹೆಚ್ಚಿ ಸಬೇಕು. ಹೆಚ್ಚಿ ಸಿದ್ದನ್ನು ಸತ್ಪಾತ್ರರಿಗೆ ದಾನ 
ಮಾಡಬೇಕು. ಇದು ಇಡೀ ಮಾನವವರ್ಗಕ್ಕೆ ಅನ್ವಯಿಸುವ ಸಾಮಾನ್ಯನೀತಿ. ಹಣ 
ವಿಲ್ಲದವನ ಬಾಳು ಬಾಳಲ್ಲ. ಮಾನವನು ಶೂರನೂ, ಸುರೂಪಿಯೂ, ಸೌಭಾಗ್ಯ 
ವಂತನೂ, ವಾಚಾಳಿಯೂ, ಶಸ್ತ್ರಜ್ಞನೂ, ಶಾಸ್ತ್ರಜ್ಞನೂ ಆಗಿದ್ದರೂ ಧನಹೀನನಾದರೆ 
ಸಮಾಜದಲ್ಲಿ ಅವನಿಗೆ ಗೌರವ ದೊರಕದು. ಯಾರ ಮನೆಯಲ್ಲಿ ಸ್ತ್ರೀ ಪ್ರಾಬಲ್ಯವೂ, 
ಧೂರ್ತರ ಸಮಾಗಮವೂ ಬಾಲಕರ ಯಾಜಮಾನ್ಯವೂ ಇರುವುವೋ ಅಂತಹ 
ಮನೆ ಹೇಳಹೆಸೆರಿಲ್ಲದಂತಾಗುವುದು. ಇದು ಎಲ್ಲರಿಗೂ ತಿಳಿದಿರುವ ವಸ್ತುಸ್ಥಿತಿ. 


«" ಅಪೂಜ್ಯಾ ಯತ್ರ ಪೂಜ್ಯಂತೇ ಪೂಜ್ಯಾನಾಂ ತು ವಿಮಾನನಾ | 
ತ್ರೀಣಿ ತತ್ರ ಪ್ರವರ್ತಂತೇ ದುರ್ಭಿಕ್ಷಂ ಮರಣಂ ಭಯಂ ||” 


ವಲ್ಲಿ ಧೂರ್ತರಿಗೆ ಗೌರವವೂ, ಪೂಜ್ಯರಿಗೆ ಮಾನಹಾನಿಯೂ ಆಗುವುದೋ ಅಲ್ಲಿ 
ದುರ್ಭಿಕ್ಸವೂ ಅಕಾಲಮರಣವೂ, ಭಯವೂ ಕಾಣಿಸಿಕೊಳ್ಳುತ್ತವೆ. 


. “ ಮಾತಾ ಯಸ್ಯ ಗೃಹೇ ನಾಸ್ತಿ ಭಾರ್ಯಾ ಚ ಪ್ರಿಯವಾದಿನೀ | 
ಅರಣ್ಯಂ ತೇನ ಗಂತವ್ಯಂ ಯಥಾರಣ್ಯಂ ತಥಾಗೃಹಂ ||” 


ಯಾರ ಮನೆಯಲ್ಲಿ ಹೆತ್ತತಾಯಿಯೂ, ಪ್ರಿಯವಾದಿನಿಯಾದ ಹೆಂಡತಿಯೂ ಇರು 
ವುದಿಲೋ ಅಂತಹವನು ಕಾಡಿಗೆ ಹೋಗುವುದು ಲೇಸು. ಏಕೆಂದರೆ ಅವನಿಗೆ 
ಮನೆಯೂ ಕಾಡೂ ಒಂದೇ ಆಗಿರುವುದು. 

ಸನ್ಮಿತ್ರನ ಲಕ್ಷ್ಮಣವನ್ನು ಪಂಚತಂತೃವು ಪುಟ್ಟ ಮಾತುಗಳಲ್ಲಿಯೇ ಅರ್ಥ 
ಪೂರ್ಣವಾಗಿ ತಿಳಿಸುವುದು. 


೧೫೨ ಪ್ರಬುದ್ಧ ಕರ್ಣಾಟಕ 
ಓ 


"" ಕೇನಾಮೃತಮಿದಂ ಸೃಷ್ಟಂ ಮಿತ್ರಮಿತ್ಯಕ್ಷ ರದ್ವಯಂ | 
ಆಸದಾಂ ಚ ಪರಿತ್ರಾಣಂ ಶೋ:ಕಸಂತಾಪಭೇ ಷಜಮ್‌ || 
ಕಷ್ಟ ದಿಂದ ರಕಿ ಕ್ಲಿ ಸುವುದಕ್ಕೂ, ಶೋಕಸಂತಾಪ ಗಳನ್ನು ` ನಿವಾರಿಸುವುದಕ್ಕೂ 
ಸಮರ್ಥವಾದ " ಮಿತ್ರ'ನೆಂಬ ಅಮ್ಯ ತಾಕ ಕ್ಸರಗಳೆರಡು Wd ನಿರ್ಮಿತವಾದುವು? 
ಇಂತಹ ಮಿತ ಶ್ರನೆಂಬ € ಅಮ ವನ್ನು, ಪಡೆಯಲು ನಾವೂ ಪ್ರಣ್ಯಮಾಡಿರಬೇಕಲ್ಲವೇ ? 
“ನ ಸ್ವಲ್ಪಸ್ಯಕೃತೇ ಭೂರಿ ನಾಶಯೇನ್ಮತಿಮಾನ್ನರಃ | 
ಏತದೇವ ಹಿ ಪಾಂಡಿತ್ಯಂ ಯತ್ಸ ಲ್ಲಾ ದೂ ರಿರಕ್ಷಣಂ '' 

ಬುದ್ಧಿ ಶಾಲಿಯು ಅಲ್ಪಲಾಭಕ್ಕಾಗಿ ತನ್ನ ಸರ್ವಸ್ತ ನವನ್ನೂ ಕಳೆದುಕೊಳ್ಳಲು ಇಚ್ಛಿಸುವು 
ದಿಲ್ಲ. ಇರುವಷ್ಟು ಸಾಧನದಿಂದಲೇ ಹೆಚು ಸಾಧಿಸಿ ಡಿ ಸಿಕೊಳ್ಳುವುದು ವಿಜೇಕದ 
ಲಕ್ಷ ಣ. ಅಲ್ಪ ಕ್ರ ಮದಿಂದ ವಿಶೇಷಫ ಅವನ್ನು ಪಡೆಯುವುದು ಪ್ರಜ್ಞಾ ಶಾಲಿಯ 
Ry ಕ್ಷಣ, ಪ್ರಜ್ಞಾ ಸಮಯವೂ, ಪ್ರಭಾವಯುತವೂ ಆದ ಜೀವನದ ಕಡೆಗೆ ನಮ್ಮ 
ಮನಸ್ಸ ನ್ನೂ ತಿರುಗಿಸಲು ಪಂಚತಂತ್ರದ ನೀತಿಬೋಧೆಯು ಎಷ್ಟು ಫಲಕಾರಿ 
ಯಾಗಿರುವುದೆಂಬುದನ್ನು ಹೆಚ್ಚು ಹೇಪೇಕಾಗಿಲ್ಲ. 

ಆದ್ದರಿಂದಲೇ ಪಂಚತಂತ್ರ ನಮ್ಮ ದೇಶದಲ್ಲೇ ಅಲ್ಲದೆ ಪರದೇಶಗಳಲ್ಲಿಯೂ 
ಆಯಾಯ ದೇಶಭಾಷೆಗಳಿಗೆ ಪರಿವರ್ತಿಸಲ್ಪಡುವುದರ ಮೂಲಕವೂ ಚಲನಚಿತ್ರ ತ್ರವನ್ನು 
ತಯಾರಿಸಿ ಪ ರ್ರದರ್ಶಿಸುವುದರ ಮೂಲಕವೂ ಬಹಳ ಪ್ರ ಸಿದ್ದಿ ಸಿಯನ್ನು ರಗ 

ಮಿತ್ರಭೇದವೆಂಬ ಪ್ರಥಮ ತಂತ್ರದ ಮುಖ್ಯಪಾತ್ರ ಗಳಾದ 2 ಕರಟಕದಮನಕ '' 
ನರಿಗಳ ಕಥೆಯು ಪ್ರಾಚೀನ ಸಿಂಯಕ್‌ ಭಾಷೆಯಲ್ಲಿ " ಕಲಿಲಾಗ್‌ ಡಮನಾಗ್‌ ” 
ಎಂದೂ ಖಾ ಭಾಷೆಯಲ್ಲಿ " ಕಲೀಲಹ ಮತ್ತು ಡಿಮ್ನ ಹ' ಎಂದೂ 
ಪರಿವರ್ತಿತವಾಗಿರುವುದು. ಕ್ರಿ.ಶ. ೬ನೇ ಶತಮಾನದಲ್ಲಿ ಪರ್ಷಿಯಾದೇಶದ 
ರಾಜನಾಗಿದ್ದ "ಅನುಶರಿವಾನ್‌ ' ಎಂಬುವನ ಇಷ್ಟದಂತೆ ಪಂಚತಂತ್ರವು ಪೆಹಲ್ತಿ 
ಭಾಷೆಗೆ ಪರಿವರ್ತಿತವಾಗಿರುವುದು. 

ಹೀಗೆ ಬಹಳ ಹಿಂದಿನಿಂದಲೂ ಸುಮಾರು ೨,೦೦೦ ವರ್ಷಗಳಿಂದಲೂ ಪ್ರಸಿದ್ದಿ 
ಯನ್ನು ಪಡೆದು ಸರ್ವರಿಗೂ ಮಾನ್ಯವಾಗಿರುವ ಉಪದೇಶರೂಪವಾದ ಪಂಚ 
ತಂತ್ರವೆಂಬ ನೀತಿಶಾಸ್ತ್ರವು ಹೊರದೇಶದವರ ಗಮನವನ್ನು ಸೆಳೆದಿರುವುದಲಲ್ಲಿ 
ಆಶ್ಚರ್ಯವಿಲ್ಲ. ಈಗ ಪಾಶ್ಚಾತ್ಯದೇಶಗಳಲ್ಲಿ ಸಂಸ್ಕ ತವನ್ನು ಓದಬಯಸುವವರೆಲ್ಲರೂ 
ಪಂಚತಂತ್ರವನ್ನು ಮೊದಲು ಓದಿ ಇದರ: ಸವಿಯನ್ನು ಅನುಭವಿಸುತ್ತಿರುವರು. 
ಇದೊಂದರ ಅಭ್ಯಾಸದಿಂದ ಅನೇಕ ಶಾಸ್ತ್ರಗಳ ಪರಿಚಯವು ನಮಗೆ ಲಭಿಸುವುದು: 


1 


ವಿಷ್ಣು ಶರ್ಮನ ಪಂಚತಂತ್ರ ೧೫೩ 


ಜ್ಯೋತಿಷ, ಧರ್ಮಶಾಸ್ತ್ರ, ಶುಕ್ರನೀತಿ, ಆಯುರ್ವೇದ, ಶಿಲ್ಪಶಾಸ್ತ್ರ, ಖಗೋಳಶಾಸ್ಕೆ, 
ಮನಶ್ಶಾಸ್ತ್ರವೇ ಮೊದಲಾದ ಅನೇಕ ಶಾಸ್ತ್ರಗಳ ಅನುಭವವನ್ನು ಪಂಚತಂತ್ರವು 
ನಮಗೆ ದೊರಕಿಸುತ್ತದೆ. ಆದ್ದ ರಿಂದಲೇ ವಿಶ್ವಸಾಹಿತ್ಯದಲ್ಲಿ ಪಂಚತಂತ್ರವು ಪಡೆದಿರು 
ವಷ್ಟು ಪ್ರಮುಖಸ್ಥಾ ನವನ್ನು ಮತ್ತ್ಯಾವ ಭಾರತೀಯ ಸಾಹಿತ್ಯಗ್ರ೦ಥವೂ 
ಪಡೆದಿಲ್ಲವೆಂದು ಡಾ|| ಎಡ್ಡರ್‌ಟನ್ನರು ಅಭಿಪ್ಪಾ ಶ್ರಾಯಪಡುತ್ತಾರೆ. ಬೈಬಲ್ಲನ್ನು 
ಬಿಟ್ಟಿಕೆ ಬೀರೆ ಯಾವ ಗ್ರಂಥವೂ ಪ್ರಂಚದಲ್ಲಿ ಇಷ್ಟು ಅದ್ಭುತವೂ ವಿಶಾಲವೂ 
ಆದ ಪ್ರಚಾರವನ್ನು ಪಡೆದಿಲ್ಲವೆಂದು ಪಾಶ್ಚಾತ್ಯವಿದ್ವಾಂಸರು ಮುಕ್ತಕಂಠದಿಂದ. 
ತಿಳಿಸುತ್ತಾರೆ. ಬೈಬಲ್ಲನ್ನು ಓದಿ ಮಾನವನು ಬುದ್ಧಿವಂತನಾಗಬಹುದೆಂದು ಪಾಶ್ಚಾ 
ತ್ಯರು ನಂಬಿದ್ದಾರೆ. ಹಾಗೆಯೇ ನಮ್ಮಲ್ಲೂ ಗೀತೋಪನಿಷತ್ತು ರಾಮಾಯಣ 
ಗಳನ್ನು ಓದಿದರೆ ಮಾನವನು ಬುದ್ದಿ ವಂತನಾಗಿ ಬಾಳುತ್ತ, ಇಹದಲ್ಲಿ ಸಂತೋಷವನ್ನೂ 
ಪರದಲ್ಲಿ ಶ್ರೀಯಸ್ಸನ್ನೂ ಹೊಂದುವನೆಂಬ ವಿಶ್ವಾಸವಿದೆ. ಇದೆಲ್ಲದರ ಸಾರವನ್ನೂ 
ಸಂಗ್ರಹಿಸಿ, ಕಥೆಗಳ ರೂಪದಲ್ಲಿ ನೀತಿಬೋಧೆ ಮಾಡುತ್ತಿರುವ ಪಂಚತಂತ್ರವೊಂದನ್ನು 
ಓದಿದರೆ ಮಾನವನು ಸರ್ವತೋಮುಖವಾದ ಪ್ರಗತಿಯನ್ನು ಹೊಂದಿ ಸುಖವಾಗಿ 
ಬಾಳಬಹುದೆಂದು ಧಾರಾಳವಾಗಿ ಹೇಳಬಹುದು. ಸಕಲ ಶಾಸ್ತ್ರಗಳ ಪರಿಚಯ, 
ಮಾನವಸ್ತ್ರಭಾವದ ವಿವಿಧತೆ, ವ್ಯವಹಾರನೈ ಪುಣ್ಯ, ಕಾರ್ಯಾಕಾರ್ಯವಿವೇಜನೆ, 
ಮಾನವಜೀವನದ ಧ್ಯೇಯ ಮತ್ತು ಅದರ ಪರಿಜ್ಞ್ಯಾ ನ ಇವಿಷ್ಟೂ ಒಂದೇ ಬಾರಿಗೆ 
ಲಲಿತವಾಗಿ ಮನಸ್ಸಿಗೆ ಗ್ರಾಹ್ಯವಾಗಲು ಪಂಚತಂತ್ರದ ಅಧ್ಯಯನವು ಎಷ್ಟು ಆವ 
ಶ್ಯಕವೆಂಬ ಅಂಶವನ್ನು ಜನತೆಯು ತಿಳಿಯಲೆಂದೂ, ಬುದ್ಧಿ ವಂತರು ಓದಿ ತಿಳಿಸಲೆಂದೂ 
ಹಾಕೈಸುತ್ತೇನೆ. 

ಶಾಸ್ತ್ರಜ್ಞಾ ನ ಲೋಕಾನುಭವ, ಪ್ರಕೃತಿಯ ಪರಿಚಯ, ಕಾರ್ಯಸಾಧನೆ 
ವೈದಗ್ಧ ಫಿ ಕರ್ಮವಿಧಾನರಹಸ್ಯ, ಇಷ್ಟೂ ಮಾನವನ ಸುಖಸ್ಥಿ ತಿಗೆ ಅತ್ಯವಶ್ಯಕ 
ವೆಂಬುದು ನಿರ್ವಿವಾದ. ಇಷ್ಟ ನ್ನೂ "ಮಾನವನಿಗೆ ದೊರಕಿಸಬಲ್ಲ ಗ್ರಂಥವೊಂದರ 
ಹೆಸರನ್ನು ತಿಳಿಸಬೇಕೆಂದರೆ, “ ಪಂಚತಂತ್ರ''ದ ಹೆಸರನ್ನು ಹೇಳಲು ಯಾವ ಸೆಂದೇ 
ಹವೂ ಇಲ್ಲ. 

ಟಿ. ಜಿ. ಸಿದ್ದ ಪ್ಹಾರಾಧ್ಯ. 


ಚೆಲುವಿನ ಪುಟ 


ಮುಗಿಲ ತುಂಬ ಬೆಳ್ಳು ದುರೆಯ 
ಮೋಡದ ಪಡೆಯೋಡಿರೆ 
ಬಂದಿಯಂತೆ ಬಿದ್ದ ಗುಡ್ಡ 
ನಿಡುಸುಯ್ಯುತ ನೋಡಿರೆ 
ಮಳೆಯು ತೊಳೆದ ಹಸಿರ 
ಬಿಸಿಲ ಬೆಂಳು ಸವರಿಕೆ 
ಗರಿಮೂಡಿದ ಕನಸಿನಂತೆ 
ಬೆಳ್ಳಕ್ಕಿಯ ಮಾಲೆಯೊಂದು 
ಮಿಂಚಿಕೊಂಡು ಹಾರಿಕೆ, 
ತೆಕ್ಕನೊಂದು ಚೆಲುವಿನ ಪುಟ 
ಕಿಣ್ಣಿದುರಿಗೆ ತೆರೆದಿದೆ ! 
ಗಾಳಿಬೆರಳು ಮೋಡದ ಮುಸು- 
ಕನ್ನು ಮೆಲನೆ ಸರಿಸಿಕೆ 
ಮಡುಗಟ್ಟಿದ ಮಂದಹಾಸ 
ಜಲಕ್ಕನೆಯೆ ಜಾರಿಕೆ, 
ಬಾಸಿಂಗವ ಸೂಡಿಕೊಂಡು 
ಗುಡಿಯ ಬೆಟ್ಟ ನಿಂದಿರೆ, 
ಹದುಗಿ ಹರಿವ ಗುಟಿ ನಂತೆ 
ಹಸುರಿಗೆ ಪಿಸುಮಾತನುಸುರಿ 
ನುಸುಳುತಿರಲು ಕಾಲುವೆ, 
ತೆಕ್ಕನೊಂದು ಜೆಲುವಿನ ಪುಟ 
ಕಣ್ಣೆದುರಿಗೆ ತೆರೆದಿದೆ ! 

ಜಿ. ಎಸ್‌, ಶಿವರುದ್ರಪ್ಪ 


4 


ಅನಂದಲಹರೀ 


ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ 
ಹರಾರ್ಥಂ ಧ್ಯಾಯೇದ್ಯೋ ಹರಮಹಿಷಿ ತೇ ಮನ್ಮಥಕಲಾಮ್‌ | 

ಸಃ ಸದ್ಯಃ ಸಂಕ್ಲೋಭಂ ನಯತಿ ವನಿತಾ ಇತ್ಯತಿಲಘು 
ತ್ರಿರೋಕೀಮಪ್ಯಾಶು ಭ್ರಮಯತಿ ರವೀಂದ್ರ ಸ್ಮನಯುಗೆಮ್‌ ee || 


` ಎಲೌ ಶಿವೇ, ನಿನ್ನ ಮನ್ಯಥಕಲೆಯನ್ನು , ಎ೦ದರೆ ಒಂದು ಬಿಂದುವು ನಿನ್ನ 
ಮುಖವೆಂದೂ, ಉಳಿದ ಎಂಡು ಬಿಂದುಗಳು ನಿನ್ನ ಕುಚದ್ವಯನೆಂದೂ, ಅದರ 
ಅಧೋಭಾಗದಲ್ಲಿ " ಹಕಾರಾರ್ಧ 'ವು ರೂಪಿತವಾಗಿದೆಯೆಂದೂ ಭಾವಿಸುವವರು 
ತಕ್ಷ ಣವೇ ವನಿತೆಯರನ್ನು ವಶಪಡಿಸಿಕೊಳ್ಳುವರು. ಆದರೆ ಸೂರ್ಯಜಚಂದ್ರರನ್ನೇ 
ಸನಗಳನ್ನಾಗಿ ಪಡೆದು ತ್ರಿಭುವನಗಳನ್ನು ಕ್ಲೋಭಿಸುವವಳಿಗೆ ಇದು ಅತಿ ಲಘು 
ವಾದದ್ದು ಆ 


ಟೀಕೆ: "ಶಿವಾ' ಎಂಬುದು ದೇವಿಯು, ಸಚ್ಚಿದಾನಂದ ಎಂಬುದನ್ನು ನಿರ್ದೇಶಿಸುತ್ತದೆ. 
ಜಗತ್ತ ನ್ನು ತನ್ನಲ್ಲಿ ವಿಲೀನಗೊಳಿಸುವವನು (ಹರತಿ) ಹರ. ಶ್ರೀ ವಿಕ್ರಮನು ಹೀಗೆ ಹೇಳಿದ್ದಾನೆ : 
ಬಿಂದುಗಳು ಮೂರು. ಮೊದಲನೆಯದು "ಕಾಮ '. ಇದು ಅಗ್ನ್ನಾ ಕತಕ, ರಜೋಗುಣ ಮತ್ತು ಬ್ರಹ್ಮ, 
ಇದೇ ಮುಖ. ಉಳಿದ ಎರಡು ಬಿಂದುಗಳು " ಹರ್ಲಿ' ಮತ್ತು ಹರ, ಸತ್ತ ಮತ್ತು ತಮೋಗುಣಗಳು, 
ಇವು ಕುಚಯುಗ್ಮಗಳು. ಇದರ ಕೆಳಗಿರುವ "ಹಳಾರಾರ್ಧವು' ಯೋ ನಿಸ್ಕಿತವಾಗಿರುವ ಚಿತ್ಕ ಲಾ. 
ಈ ಬಿಂದುತ್ರಯಗಳನ್ನು ರೇಖೆಗಳಿಂದ ಸಂಬಂಧಿಸಿದರೆ ಪೂರ್ವೋಕ್ತ ತ್ರಿಕೋಣ ಅಥವಾ ಯೋನಿಯು 
ರೂಪಿತವಾಗುತ್ತದೆ. ಟೆ 


ಸ್ವಾಮಿ ಅಚ್ಛುತಾನಂದರ ವ್ಯಾಖ್ಯಾನರೀತ್ಯಾ ಇದು ತ್ರಿಗುಣಾತ್ಮಕ ವಿಭೂತಿ ; 
ಎಂದರೆ ಶಿವಶಕ್ತಿಸಂಯೋಗದಿಂದ ಉದ್ಭವಿಸಿದ ಬ್ರಹ್ಮಾಂಡ. 
ಇಲ್ಲಿ ತ್ರಿಭುವನಗಳನ್ನು ಒಬ್ಬ ಸ್ತ್ರೀಗೆ ಹೋಲಿಸಿದೆ. .ಸೊರ್ಯಚಂದ್ರರೇ ಆಕೆಯ 
ಸುಚದ್ವಯಗಳು. ಅಂತಹ ಸ್ತ್ರೀಯನ್ನು ವಶಪಡಿಸಿಕೊಳ್ಳಬಲ್ಲ ಯೋಗಿಗೆ ಸಾಧಾರಣ 
ಸ್ತ್ರೀಯರು ಕೇವಲ ತೃಣಸಮಾನರು. 
ತಿರಂತೀಮಂಗೇಭ್ಯಃ ಕೆರಣನಿಕುರುಂಬಾಮೃತರಸಂ 
ಹೃದಿತ್ವಾಮಾಧತ್ತೇ ಹಿಮಕರ ಶಿಲಾಮೂರ್ತಿಮಿವಯಃ | 


_ಸ ಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ 
ಜ್ವರಪ್ಲುಸ್ಪಂ ದೃಷ್ಟ್ಯಾ ಸುಖಯತಿ ಸುಧ್ಯಾಸಾರ ಸಿರಯಾ || ೨೦ || 


೧೫೬ ಪ್ರಬುದ್ಧ ಕರ್ಣಾಟಕ 


ಯಾವಾಕೆಯು ಹಿಮಾಲಯಸದ್ಭಶ ಆಕಾರಯುತಳೋ, ಯಾವಾಕೆಯ. 
ಶರೀರದ ಸರ್ವಾಂಗಗಳಿಂದಲೂ ಅಮೃತಸದೃಶವಾದ ಕಿರಣ ಸಮೂಹಗಳು ಹೊರ 
ಹೊಮ್ಮು ತ್ತಿರುವುವೋ, ಅಂತಹ ನಿನ್ನ ನ್ನು ಕುರಿತು ಧ್ಯಾನಿಸುವವನು, ಖಗರಾಜನಾದ 
ಗರುಡನಂತೆ ಸರ್ಪಗಳ ದರ್ಪವನ್ನು ಅಡಗಿಸುವನು. ಅವನು ಶೀತಳವಾದ ಸುಧಾಧಾರೆ 

ಬಿ ತ 

ಯನ್ನು ವರ್ಷಿಸುವ ತನ್ನ ದೃಷ್ಠಿ ಮಂತ್ರದಿಂದ ಜ್ರರಪೀಡಿತರಾದವರ ತಾಪವನ್ನು 
ನಿರ್ಮೂಲಗೊಳಿಸುವನು. | 

ಟೀಕೆ: ಇಲ್ಲಿ ಅಮೃತೇಶ್ವರೀ ಮೂರ್ತಿಯ ಧ್ಯಾನವು ಸೂಚಿತವಾಗಿದೆಯೆಂದು ವ್ಯಾಖ್ಯಾನ 
ಕರ್ತನಾದ ಡಿಂಡಿಮನ ಅಭಿಪ್ರಾಯ. ಅಮೃತನಾಡಿಯಿಂದ ಹೊರಹೊಮ್ಮುವ ಸುಧೆಯನ್ನು 
ಯೋಗಿಗಳು ಭೋಗಿಸುವರು. 

ತಟಿಲ್ಲೆ [3 ಖಾತನ್ವಿಂ ತಪನಶಶಿವೈ ಶ್ಲಾ ಿನರಮಯಾಂ 
ನಿಷಣ್ಣ್ಯಾಂ ಸಣ್ಲ್ಯಾಮಪ್ಯಪರಿ ಕಮಲಾನಾಂ ತವ ಕಲಾಂ | 
ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ 
ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾ ದಲಹರೀಮ್‌ || ೨೧ || ' 

ಮಾಯಾಬಂಧನದಿಂದ ವಿಮುಕ್ತರಾದ ಮಹಾತ್ಮರು, ಪರಮಾನಂದಲಹರಿಯಲ್ಲಿ 
ನಿಮಗ್ನ ರಾದ, ಷಟ್ಟಕ್ರಗಳಿಗೆ ಅತೀತವಾಗಿರುವ ಪರಮಕಮಲವಾದ ಸಹಸ್ರಾರದ 
ಅರಣ್ಯದಲ್ಲಿ, ಸೂಕ್ಷ್ಮವಾದ ವಿದ್ಯುಲ್ಲೇಖೆಯಂತೆ ಗೋಚರಿಸುವ, ಸೂರ್ಯ, ಹಂದ್ರ 
ಮತ್ತು ಅಗ್ನ್ಯ್ಯಾತ್ಮ ಕವಾದ ನಿನ್ನ ಕಲೆಯನ್ನು ಅನಾಯಾಸವಾಗಿ ದರ್ಶಿಸುವರು. 

ಟೀಕೆ : ಬಿಂದುತ್ರಯಗಳ ಜನನಿಯಾದ ತ್ರಿ ಪುರಸುಂದರಿಯನ್ನು ಹತ್ತೊಂಬತ್ತನೆಯ ಶ್ಲೋಕವು 
ವರ್ಣಿಸುತ್ತದೆ. ಅದರಲ್ಲಿ ಕಾಮ ಎ ಕಾಮನೀಯ ಕಲಾ ಇ ಸೂರ್ಯ, ಚಂದ್ರ ಮತ್ತು ಅಗ್ನಿ. 
ಪೂರ್ವೋಕ್ತ ಧ್ಯಾನವು " ಬಾಹ್ಯಧ್ಯಾನ.' ಈ ಶ್ಲೋಕದಲ್ಲಿ ಕೇವಲ ಮಹಾತ್ಮರಿಗೆ ಮಾತ್ರ ಲಭಿಸ 
ಬಹುದಾದ ಶುದ್ಧ ಸ್ವರೂಪ ಧ್ಯಾನವು ಸೂಚಿತವಾಗಿದೆಯೆಂದು ಲಕ್ಷ್ಮೀ ಧರ ಮತ್ತು ಅಚ್ಯುತಾನಂದರ 
ಅಭಿಪ್ರಾಯ. ಇದು ಆಭ್ಯಂತರ ಸೂಕ್ಚ್ಮಧ್ಯಾನ. ಇದು ಸೂಕ್ಷ ಒರೂಪ. ಪೂರ್ವೋಕ್ತ ರೂಪಗಳು 
ಕೀಳ್ತ ರಗತಿಯ ಸಾಧಕರಿಗೆ ಮಾತ್ರ. ಈ ಶ್ಲೋಕದಲ್ಲಿ ಉಕ್ತವಾಗಿರುವುದು ಕಲಾದೇವಿಯ 
ಚಿತ್ಸ್ವರೂಪ. ಇದು ತನ್ನ ಶಕ್ತಿ ಪ್ರಭಾವದಿಂದ ಬಿಂದುತ್ರಯಗಳಾಗಿ ಗೋಚರಿಸುವುದು. 

ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಂ ಸಕರುಣಾ- 
ವಿತಿಸ್ತೋತುಂ ವಾಂಛನ್‌ ಕಥಯತಿ ಭವಾನಿ ತೃಮಿತಿ ಯಃ | 
ತದೈವ ತ್ವಂ ತ್ಮೆ R ದಿಶಸಿ ನಿಜಸಾಯುಜ್ಯಪದನೀಂ 
ಮುಕುಂದಬ್ರಹ್ಮೇ ಂದ್ರಸ್ಸುಟಿಮಕುಟನೀ ರಾಜಿತಸದಾಮ್‌ ||.೨೨ || 

ಎಲೌ ಭವಾನಿ, ನಿನ್ನ ದಾಸನಾದ ನನ್ನ ಮೇಲೆ ನಿನ್ನ ಕೃಪಾದೃಷ್ಟ್ರಿಯನ್ನು ಬೀರು. 

ಈ ರೀತಿಯಲ್ಲಿ ಪ್ರಾರ್ಥಿಸುವವನಿಗೆ ವಾಂಛೆಯಿಂದ " ಭವಾನಿತ್ವಂ' ಎಂದು ನುಡಿದ 


ತ 


18 


ಆನಂದಲಹರೀ ೧೫೭ 


ತಕ್ಷಣವೇ ಹರಿಹರಬ್ರಹ್ಮಾದಿಗಳ ಮಕುಟದಿಂದ ವಿರಾಜಮಾನವಾದ ನಿನ್ನ 
ಚರಣಗಳನ್ನು, ಎಂದರೆ ನಿಜಸಾಯುಜ್ಯ ಪದವಿಯನ್ನು ಅನುಗ್ರಹಿಸುವೆ. 


ಟೀಕೆ: ಲಕ್ಷ್ಮೀಧರನು ಹೀಗೆ ಹೇಳಿದ್ದಾನೆ: "ಭವಾನಿ' ಎಂಬುದು ಕ್ರಿಯಾನಾಚಕ ಇ 
ಭವಾನಿ. ಇದನ್ನು "ಭೂ' ಎಂಬ ಕ್ರಿಯಾಪದದ ಏಕವಚನ ಉತ್ತಮ ಪುರುಷ ಪ್ರೇರಣಾರ್ಥದ 
ರೂಪವೆಂದು ತಿಳಿಯಬೇಕು. ಈ ರೀತಿಯಲ್ಲಿ ದೇವಿಯನ್ನು ಆರಾಧಿಸುವವನು ಆಕೆಯಲ್ಲಿ ಲೀನ 
ವಾಗುವನು. " ಭವಾನಿ ' ಎಂಬ ಉಚ್ಚಾರಣೆಯು ಆಕೆಯ ಗಮನವನ್ನು ಸೆಳೆಯುತ್ತದೆ. 


"ಭವ' ಎಂದರೆ " ಮಹಾದೇವ, ಸಂಸಾರ ಮತ್ತು ಮನ್ಮಥ. "ಅನ' ಎಂದರೆ 
* ಪ್ರಾಣದಾನಮಾಡುವುದು.' ದೇವೀ ಪುರಾಣದಲ್ಲಿ ಈ ಪದದ ಅರ್ಥವು ಹೀಗೆ 
ವಿವರಿಸಲ್ಪಟ್ಟಿದೆ : ಭವ, ಎಂದರೆ ರುದ್ರ, ಕಾಮ, ಸಂಸಾರಸಾಗರ ; ದೇವಿಯು ಇವು 
ಗಳಿಗೆ ಪ್ರಾಣದಾಯಕಿಯಾದುದರಿಂದ " ಭವಾನಿ 'ಯೆಂದು ಕರೆಯಲ್ಪಡುತ್ತಾಳೆ. 

ಅಥವಾ ಶಿವನ ಜಲಮೂರ್ತಿಯು " ಭವ' ಎಂದು ಕರೆಯಲ್ಪಡುತ್ತದೆ. ಅವನ 
ಪತ್ತಿ " ಉಷಾ,' ಪುತ್ರ " ಶುಕ್ರ.' ವಾಯು ಮತ್ತು ಲಿಂಗಪುರಾಣಗಳಲ್ಲಿ ಹೀಗೆ 
ಉಕ್ತವಾಗಿದೆ : ಸಮಸ್ತ ಭೂತಗಳೂ ಅವನಿಂದ ಉದ್ದವಿಸಿ, ಜಲದಿಂದ ಜೀವಿಸು 
ತ್ತವೆ. ಅವನು ಸಮಸ್ತೆ, ಭೂತಗಳ ಸೃಷ್ಟಿಕರ್ತ ಹಾಗೂ ಸಂರಕ್ಷ ಕನಾದುದರಿಂದ 
“ಭವ'ನೆಂದು ಸಂಬೋಧಿಸಲ್ಪಡುತ್ತಾ,ನೆ. " ಭವ 'ನಿಗೆ ಪ್ರಾಣದಾತೆಯಾದುದರಿಂದ: 
“ ಭವಾನಿ. 

ಡಿಂಡಿಮನು ಹೀಗೆ ಹೇಳಿದ್ದಾನೆ: " ಈವರಗೆ ಅಂತರ್ಯಾಗ ಮತ್ತು ಬಹಿರ್ಯಾಗ 

ಗಳನ್ನು ಕುರಿತು ಹೇಳಿದ್ದಾಯಿತು. ಇಲ್ಲಿ ಸಾಲೋಕ್ಯ, ಸಾಮಾಪ್ಯ, ಸಾರೂಪ್ಯ 
ಮತ್ತು ಸಾಯುಜ್ಯವೆಂಬ ಚತುರ್ವಿಧ ಮುಕ್ತಿಸಾಧನೆಗೆ ಹೇತುವಾದ "ಭಕ್ತಿಮಾರ್ಗ'ವು 
ವರ್ಣಿತವಾಗಿದೆ. ಈ ಶ್ಲೋಕದಲ್ಲಿ ಉಕ್ತವಾಗಿರುವುದು " ಸಾಯುಜ್ಯಮುಕ್ತಿ'. ' 


ತ್ವಯಾ ಹೃತ್ವಾವಾಮಂ ವಪುರಪರಿತೃಪ್ತೇನ ಮನಸಾ 
ಶರೀರಾರ್ಧಂ ಶಂಭೋರಪರಮನಿ ಶಂಕೇ ಹೃತಮಭೂತ್‌ | 

ತಥಾಹಿ ತ್ವದ್ರೂಪಂ ಸಕಲ ಮರುಣಾಭಂ ತ್ರಿನಯನಂ 
ಕುಚಾಭ್ಯಾಮಾನಮ್ರಂ ಕುಟಿಲಶಶಿಚೂಡಾಲಮಕುಟಮ || ೨೩ || 


ಶಂಭುವಿನ ಶರೀರದ ಅರ್ಧಭಾಗವನ್ನು ಅಪಹರಿಸಿದ್ದ ರೂ, ನೀನು ಅದರಿಂದ 
ತೃಪ್ರಿಗೊಂಡಂತೆ ತೋರುವುದಿಲ್ಲ. ಉಳಿದ ಅರ್ಧವೂ ಸಹಾ ಅಪಹೃತವಾದಂತೆ 
ಕಾಣುವುದು. ಇದರಿಂದ ನೀನು ರಕ್ತದೇಹಿಯಾಗಿ, ತ್ರಿನೇತ್ರೆಯಾಗಿ, ಕುಚದ್ವಯ 
ಭಾರವಿನಮ್ರೆಯಾಗಿ, ಅರ್ಥೇಂದುಧರೆಯಾಗಿ ವಿರಾಜಿಸುತ್ತಿರುವೆ. 





೧೫೮ ಪ್ರಬುದ್ಧ ಕರ್ಣಾಟಕ 


ಟೀಕೆ; ಅರ್ಥನಾರೀ ಶ್ವರನು " ಹಾಂತಾಸಂಮಿಶ್ರದೇಹಿ.' ಶಿವನು ಧವಳದೇಹಿ, ಶಕ್ತಿಯು 
ಕಾಂಚನಾಂಗಿ. ಶಕ್ತಿ ಯು ಶಿವನ ತ್ರಿನೇತ್ರ ಗಳಲ್ಲಿ ಭಾಗವನ್ನು ಪಡೆದಳು. ಅವಳು ಏಕಕುಚಾಸ್ವಿತೆ 
ಯಾಗಿ, ಖಕಮ್‌ಳಿಯಾದ " ಚಂದ್ರ'ನಲ್ಲಿ ಭಾಗವನ್ನು ಪಡೆದಳು. ಈಗ ಅವಳು ಉಳಿದ ಅರ್ಧವನ್ನೂ 
ಅಪಹರಿಸಿ ಲೋಹಿತಶರೀರೆಯಾಗಿದ್ದಾಳೆ. ಆವಳು ಶಿವನ ದೇಹದಲ್ಲಿ ಅರ್ಧಕ್ಕಿಂತ ಹೆಚ್ಚೆಂಬುದನ್ನು 
ಸ್ಮನದ್ವಯಗಳು ತೋರಿಸುತ್ತಿವೆ. ಈ ಶ್ಲೋಕವು ಶಕ್ತಿಯ ಪಾರಮ್ಯದ್ಯೋತಕವಾಗಿದೆ. 


ಈ ಶ್ಲೋಕವು ಶಿವಶಕ್ತಿಯರ ಅಭಿನ್ನ ತೆಯನ್ನು ವ್ಯಕ್ತಗೊಳಿಸುತ್ತದೆ. ಅವಳ 
ರೂಪ ಶಿವಶಕ್ತಿಸಾಮರಸ್ಯ. "ವಾಯುವೀಯ ಸಂಹಿತೆ 'ಯಲ್ಲಿ ಹೀಗೆ ಉಕ್ತವಾಗಿದೆ : 
" ಶಿವೇಜ್ಛೆಯಿಂದ ಪರಾಶಕ್ತಿಯು ಶಿವತತ್ವೈಕ್ಯಳಾಗುವಳು. ಸೃಷ್ಟಿಯ ಆದಿಯಲ್ಲಿ 
ತಿಲದಿಂದ ತೈಲದಂತೆ ಆವಿರ್ಭವಿಸುವಳು.' ಇಲ್ಲಿ "ಐಕ್ಯ' ಎಂದರೆ ಸಮರಸವಾದ 
ಸಾಮರಸ್ಯ, ಅತ್ಯಂತಾಭೇದ. "ಸೌರಸಂಹಿತೆ'ಯಲ್ಲಿ ಹೀಗೆ ಹೇಳಲ್ಪಟ್ಟಿದೆ: ಶಕ್ತಿಯಿಂದ 
ಅಭಿನ್ನ ವಾಗಿರುವ ಬ್ರಹ್ಮವು ಶಕ್ತಿಭಿನ್ನವಾಗಿ ಗೋಚರಿಸುತ್ತದೆ. ಆದರೆ ಅವು ಅಭಿನ್ನ 
ವಾದುವು. ಮೂಢರು ಅದನ್ನು ಶಕ್ತಿಯೆಂದು ಮಾತ್ರ ಕರೆಯುತ್ತಾರೆ. ಆದರೆ " ಶಕ್ತಿ' 
ಯನ್ನು "ಶಕ್ತಿಮಂತ'ನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ವಾಸಿಷ್ಠ ರಾಮಾಯಣದಲ್ಲೂ 
ಸಹಾ ಏಕಮಾತ್ರ ಪವನಸೆಂಚಾರ, ಜಗತ್ತಿನಲ್ಲಿ ಏಕ ಔಡ್ಯಾಣಪೀಠ, ಏಕಮಾತ್ರ 
ಚಿಚ್ಛಕ್ತಿಯೂ ಗೋಚರಿಸುವಂತೆ, ಶಿವಶಕ್ತಿಯರ ಏಕಾತ್ಮವು ಕಂಡುಬರುತ್ತದೆ 
ಎಂದು ವಿವರಿಸಲ್ಪಟ್ಟಿದೆ. 

ಅಥವಾ ಇದು "ಹಂಸಮಂತ್ರ ' ಸೂಚಕವಾದದ್ದು. ` " ಸೂತ ಸಂಹಿತೆ 'ಯಲ್ಲಿ 
ಹೀಗೆ ಹೇಳಲ್ಪಟ್ಟಿದೆ : ಶಿವಶಕ್ತಿಯು " ಸಾಂತ 'ವಾದದ್ದು (ಎಂದರೆ "ಸ') ಮತ್ತು 
ಅದರ ಅಂತ್ಯ (ಹ) " ಬೀಜ 'ವೆಂದು ಹೇಳಲ್ಪಟ್ಟಿದೆ. ಬೀಜವು " ವಿದ್ಯಾಶಕ್ತಿ.' ಅದೇ 
ಶಿವ, ತತ್ವಾರಣದಿಂದ " ಪರಾಮಂತ್ರ'ವು ಶಿವಶಕ್ತಿ ಸೂಚಕವಾಗಿದೆ. 

ಶಿವನ ಪಂಚಶಕ್ತಿಯರು " ಧೂಮವತೀ ' (ತಿರೋಧಾನ--ಪೃಥ್ವೀ). ಭಾಸ್ಪತೀ 
(ಅವಭಾಸನ--ಅಗ್ನಿ), ಸ್ಪಂದಾ (ಕ್ಲೋಭೆ--ವಾಯು), ವಿಭವೀ (ವ್ಯಾಪ್ತ--ಆಕಾಶ) . 
ಹ್ಲಾದ (ಪುಷ್ಟಿ ಜಲ). ಜಗತ್ತು ಈ ಪಂಚಶಕ್ಕಿಮಯವಾಗಿದೆ. 

ಪಂಡಿತ ಅನಂತಕೃಷ್ಣ ಶಾಸ್ತ್ರಿಗಳು ಹೇಳುವಂತೆ ಇದರಲ್ಲಿ ಉತ್ತರ ಕೌಲರ ಶಿವತತ್ವ 
ಮತ್ತು ಶಕ್ತಿತತ್ವಗಳ " ಅವಿನಾಭಾವ 'ವು. ಪ್ರತಿಪಾದಿತವಾಗಿದೆ. 

ಜಗತ್‌ ಸೂತೇ ಧಾತಾ ಹರಿರವತಿ ರುದ್ರಃ ಕ್ಟ ಪಯತೇ 
ತಿರಸ್ಕುರ್ವನ್ನೇತತ್‌ ಸ್ವಮಪಿ ವಪುರೀ ಶಃ ಸ್ಥಗಯತಿ | 

ಸದಾಪೂರ್ವಃ ಸರ್ವಂ ತದಿದ ಮನುಗೃಹ್ಲಾಾ ತಿಚ ಶಿವ 
ಸ್ಮವಾಜ್ಞಾ ಮಾಲಂಬ್ಯ ಕ್ಷಣಚಲಿತಯೋರ್ಭ್ರೂಲತಿಕಯೋಃ || ೨೪ || 


+ 


ಆನಂದಲಹರೀ ೧೫೯ 


ನೀನು ಕಣ್ಣು ಮಿಟುಕಿಸಿದರೆ, ಬ್ರಹ್ಮನು ನಿನ್ನ ಆಜ್ಞಾ ಧಾರಿಯಾಗಿ ಸೃಷ್ಟಿಸು 
ವನು, ಹರಿಯು ರಕ್ಷ ಸುವನು, ರುದ್ರನು ಜಗತ್ತನ್ನು ಲಯಗೊಳಿಸುವನು. ಈಶನು 


ಈ ಕಾರ್ಯಗಳನ್ನು ತಿರಸ್ವಾರದೃಷ್ಟಿಯಿ೦ಂದ ನೋಡುತ್ತಾ, ಅಚಲನಾಗಿರುವನು. ' 


ಸದಾಶಿವನು ಸರ್ವವಸ್ತ್ರುಗಳನೂ, ತನ್ನಲ್ಲಿ ಐಕ್ನಗೊಳಿಸುವನು. 
೩ ನಿ 


ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಮಪಿ ಶಿವೇ 
ಭನೇತ್‌ ಪೂಜಾ ಪೂಜಾತವ ಚರಣಯೋರ್ಯಾ ನಿರಚಿತಾ| 
ತಥಾ ಹಿ ತ್ವತ್‌ ಪಾದೋದ್ವಹನ ಮಣಿಪೀ ಠಸ್ಯ ನಿಕಟೇ 
ಸ್ಥಿತಾಹ್ಯೇತೇ ಶಶ್ವನ್ಮುಕುಲಿತ ಕರೋತ್ತಂಸ ಮಕುಖಾಃ || ೨೫ || 


ಎಲೌ ಶಿವೇ, ನಿನ್ನ ಆರಾಧನೆಯು ತ್ರಿಗುಣಜನಿತರಾದ ತ್ರಿಮೂರ್ತಿಗಳ 
ಆರಾಧನೆಯಾಗಿರುವುದು. ಈ ದೇವರುಗಳು ನಿನ್ನ ಚರಣಗಳಿಗೆ ಆಧಾರಭೂತವಾದ. 
ಮಣಿಪೀಠದ ಸಮೀಪದಲ್ಲಿ ಮುಕುಲಿತಹಸ್ತರಾಗಿ ಸದಾ ನಮಿಸುತ್ತಿರುವರು. 


ಟೀಕೆ; ಈಶ್ವರಿಯು ಜಗಜ್ಜನನಿ. ಸಮಸ್ತವೂ ಆಕೆಯಲ್ಲಿ ಲೀನವಾಗಿರುವುವು. ಆದುದರಿಂದ. - 


ಅವಳನ್ನು ಆರಾಧಿಸಿದರೆ, ಅವಳಲ್ಲಿ ಲೀನವಾಗಿರುವ ಹಾಗೂ ಅವಳ ವಶವಾಗಿರುವ ಸಮಸ್ತ ವನ್ನೂ 
ಆರಾಧಿಸಿದಂತಾಯ್ತು. ಸಮಸ್ತ ದೇವತೆಗಳ ಮಹತ್ವಕ್ಕೂ ದೇವಿಯ ಆರಾಧನೆಯೇ ಕಾರಣ. ಅವಳ 
ಪೂಜೆಯೆಂದರೆ, ಅವಳ ಮಹಾವಿಭೂತಿಯಿಂದ ಉದ್ಭವಿಸಿದ ಸಕಲ ದೇವತೆಗಳ ಪೂಜೆಯೆಂದು- 
ತಿಳಿಯಬೇಕು. y 


ದೇವಿಯು "ಬ್ರಹ್ಮರೂಪ 'ದಲ್ಲಿ ಸೈಷ್ಟಿಕಾರ್ಯವನ್ನು ಮಾಡುವಳು. "ಬ್ರಹ್ಮ ' 
ನೆಂದರೆ ರಜೋಗುಣ ಪ್ರಧಾನಮೂರ್ತಿಯಾದ ಈಶ್ವರ. ಬ್ರಹ್ಮ ವೇದಗಳು, 
ಅನ್‌ ಉಚ್ಚಾರಣೆ. ಬ್ರಹ್ಮನು ತನ್ನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳನ್ನು 
ಉಪದೇಶಿಸಿದನು. ಬ್ರಹ್ಮನ ಶಕ್ತಿ "ಬ್ರಹ್ಮಾಣಿ'. 

ದೇವಿಯು " ಗೋವಿಂದ ' ರೂಪದಲ್ಲಿ ಜಗತ್ತನ್ನು ಪಾಲಿಸುವಳು. "ಹರಿವಂಶ ' 
ದಲ್ಲಿ ನಾರದರು ಹೇಳುತ್ತಾರೆ: " ಪ್ರಕೃತಿಯ ಪ್ರಥಮ ಭಾಗವು ಪ್ರಸಿದ್ಧ ದೇವಿಯಾದ. 


"ಉಮಾ.' ವ್ಯಕ್ತ ಭಾಗವಾದ ವಿಷ್ಣುವು ಸರ್ವವ್ಯಾಪಿ. ಲೋಕರಕ್ಷ A ಸ್ತ್ರೀಯೆಂದು. 


ಭಾವಿತನಾದವನು. 

ವಿಷ್ಣುಭಾಗವತದಲ್ಲಿ ಗೋವಿಂದ ಶಬ್ದ ವನ್ನು ಕುರಿತು ಹೀಗೆ ಹೇಳಿದೆ: 
"ನಾನು ಅಮರರ ಇಂದ್ರ, ನೀನು ಗೋವುಗಳ ಇಂದ್ರ. ತತ್ಯಾರಣದಿಂದ. 
ಭೂಲೋಕದಲ್ಲಿ ಗೋವಿಂದನೆಂದು ಪ್ರಸಿದ್ಧನಾಗು'. 

" ಹರಿವಂಶ 'ವು ತಿಳಿಸುತ್ತದೆ: " ಗೌಃ ' ಎಂದರೆ ಶಬ್ದ. ಅದನ್ನು ನೀನು ಮಾತ್ರ 


೧೬೦ ಪ್ರಬುದ್ಧ ಕರ್ಣಾಟಕ 


“ಅರಿ” (ವಿದ್‌)ತಿರುವೆ. ಆದಕಾರಣ ನೀನು " ಗೋವಿಂದ 'ನೆಂದು ಯೋಗಿಗಳಿಂದ 
ಸರೆಯಲ್ಪಡುವೆ ಣೆ ಎ 

" ವಿಶ್ವಪ್ರಕಾಶಕೋಶ 'ದ ಪ್ರಕಾರ "ಗೋವಿಂದ ಎಂದರೆ ವಾಸುದೇವ, 
ಗೋಪಾಲ ಮತ್ತು ಬೃಹಸ್ಪೃತಿ'. 

ದೇವಿಯು " ರುದ್ರರೂಪ 'ದಲ್ಲಿ ಜಗತ್ತನ್ನು ಲಯಗೊಳಿಸುವಳು. " ರುದ್ರ' 
ಎ೦ದರೆ "ರುಜ' (ಹೋಕ)ವನ್ನು ವಿನಾಶಗೊಳಿಸುವವನು. ಶ್ರುತಿಯಲ್ಲಿ ಹೀಗೆ 
'ಉಕ್ತವಾಗಿದೆ : ಅವನು ರೋದಿಸಿದನು. ತತ್ಸಾರಣದಿಂದ “ ರುದ್ರ” (ರುದ್‌-- 
ರೋದನ) ಎಂದು ಕರೆಯಲ್ಪಟ್ಟಿನು. ಶಿವರಹಸ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ : 
'ಪಶುಪತಿಯು ಶೋಕವನ್ನು ವಿನಾಶಗೊಳಿಸುವ ಕಾರಣ " ರುದ್ರ 'ನೆಂದು ಕರೆಯ 
ಲೃಡುತ್ತಾ,ೆ. "ಛಾಂದೋಗ್ಯ ಉಪನಿಷತ್ತು' ಹೀಗೆ ತಿಳಿಸುತ್ತದೆ : ಪ್ರಾಣಗಳೇ 
ರುದ್ರರು. ಏಕೆಂದರೆ ಅವು ದೇಹಗಳನ್ನು ರೋದಿಸುವಂತೆ ಮಾಡುತ್ತವೆ. "ವಾಯು 
ವೀಯ ಸಂಹಿತೆ' ಹೀಗೆ ತಿಳಿಸುತ್ತದೆ : "ರು ಎಂದರೆ "ದುಃಖ'. ಇದನ್ನು ನಿರ್ಮೂಲ 
ಗೊಳಿಸುವವನು (ದ್ರ) ರುದ್ರ”. 

" ಈಶ್ವರ' ಎಂದರೆ "ಮಾಯಾ ', " ಪರಾಹಂತಾ ಈಶ್ವರನ ಪರಮಲಕ್ಷ್ಮಣ gS 
`ವಿರಲತರವಾದ ಶುದ್ಧ ಸತ್ತಪ,ಧಾನನಾದ ಈಶ್ವರನು " ಸದಾಶಿವ 'ನೆಂದು ಹೇಳ 


ಎ ಬು? 
ಇಡುವನು. "ಅನುಗ್ರಹ 'ವು ಸದಾಶಿವನ ಕಾರ್ಯ ; " ತಿರೋಧಾನ 'ವು ಈಶ್ವರನ 
ವಿ WV, ವೆ 


ಸರ್ತವ್ಯ. 
ವಿರಂಚಿಃ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ 
ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನಮ್‌ | 
ವಿತಂದ್ರಾ ಮಹೇಂದ್ರೀ ನಿತತಿರಫಿ ಸಮ್ಮಾ ಲತಿ ದೃಶಾಂ 
ಮಹಾಸಂಹಾರೇಸ್ಮಿನ್‌ ವಿಹರತಿ ಸತಿ ತ್ವತ್ನತಿರಸ್‌ || ೨೬ || 


ಎಲೌ ಸತೀ, ಮಹಾಪ್ರಳಯದಲ್ಲಿ ನಿನ್ನ ಪತಿಯು ಮಾತ್ರ ಜೀವಂತನಾಗಿರು 
“ವನು. ಉಳಿದ ಎಲ್ಲರೂ, ಬ್ರಹ್ಮ, ಹರಿ ಯಮ, ಕುಬೇರರು ಅಳಿಯುವರು ; 
ವಿತಂದ್ರೃನಾದ ಮಹೇಂದ್ರನ ಕಣ್ಣುಗಳೂ ಸಹಾ ಮುಚ್ಚಿಹೋಗುವುವು. 

ಬೀಳೆ: ಮಹಾಪ್ರಳಯದಲ್ಲಿ ಸಮಸ್ತ ಜೀವಗಳೂ ಶಿವನಲ್ಲಿ ತಿರೋಧಾನ ಹೊಂದುವುವು. 


-ಆಗೆ ಎಲ್ಲವೂ ಲಯವಾಗಿ ಶಿವಶಕ್ತಿಯು ಮಾತ್ರ ಉಳಿಯುವುದು. ಇಂದ್ರಭೋಗವೂ ಸಹಾ 
ಶಾಶ್ವತವಲ್ಲ. ದೇವಿಯು ಪರಮಶಕ್ತಿಯ ರೂಪದಲ್ಲಿ; ಸದಾಶಿವಯುಕ್ತಳಾಗಿರುವಳು. 


ಜಪೋ ಜಲ್ಪಃ ಶಿಲ್ಪ ೦ ಸಕಲಮಫಿಮುದ್ರಾವಿರಚನಂ 
ಗತಿಃ ಪ್ರಾದಕ್ಸಿಜ್ಯಂ ಭ ಸಮಣಮದನಾದ್ಯಾಹುತವಿಧಿಃ | 


ಗೈ 


ಆನಂದಲಹರೀ ೧೬೧ 


ಪ್ರಣಾಮಃ ಸಂವೇಶಃ ಸುಖಮಖಿಲಮಾತ್ಮಾರ್ಪಣದಶಾ 
ಸಪರ್ಯಾಪರ್ಯಾಯಸ್ತವ ಭವತುಯನ್ಮೇವಿಲಸಿತಮ" || ೨೭ || 


ಎಲೌ ಜನನಿ, ನನ್ನ ವಾಕ್ಕುಗಳೆಲ್ಲವೂ ಎಷ್ಟೇ ವೈರ್ಥಾಲಾಪವಾದರೂ ಜಪ 
ವಾಗಿ ಪರಿಣಮಿಸಲಿ; ಹಸ್ತಗಳಿಂದ ಮಾಡುವ ಕ್ರಿಯೆಗಳೆಲ್ಲವೂ ಮುದ್ರಾನ್ಯಾಸ 
ವಾಗಲಿ ; ನನ್ನ ಸಂಚಾರವೆಲ್ಲವೂ ನಿನ್ನ ಮೂರ್ತಿಯ ಪ್ರದಕ್ಷಿಣೆಯಾಗಲ ; ಭೋಜ 
ನಾದಿ ಕ್ರಿಯೆಗಳೆಲ್ಲವೂ ಹೋಮವಾಗಲಿ ; ನನ್ನ ಸುಖಗಳೆಲ್ಲವೂ ಆತ್ಮಾರ್ಪಣೆ 
ಯಾಗಲಿ. ನಾನು ಯಾವ ಕಾರ್ಯವನ್ನು ಮಾಡಿದರೂ ನಿನ್ನ ಆರಾಧನೆಯೆಂದು 
ಪರಿಗಣಿಸಲ್ಪಡಲಿ. 


ಟೀಕೆ: ಅಚ್ಯುತಾನಂದರ ಅಭಿಪ್ರಾಯದ ಪ್ರಕಾರ ಈ ಶ್ಲೋಕವು "ಜ್ಞಾನಯೋಗ' ಸಾಧನೆಯ 
ಮೂಲತತ್ವವಾದ " ಸರ್ವಾರ್ಪಣ ಬುದ್ಧಿ'ಯ ವರ್ಣನೆಯಾಗಿದೆ. ಇಲ್ಲಿ " ಆತ್ಮ'ವೆಂದರೆ " ಪರದೇವತೆ:' 
ಇದರ ಪ್ರಕಾರ ನಾವು ಆಚರಿಸುವ ಪ್ರತಿಯೊಂದು ಕಾರ್ಯವೂ "ಆರಾಧನೆ 'ಯೇ ಆಗಿದೆ. ನಮ್ಮ 
ವಾಕ್ಕೇ "ಜಪ' ; ಹಸ್ಮಕ್ರಿಯೆಗಳೇ "ಮುದ್ರಾ ' ಮತ್ತು ಪಾದಕ್ರಿಯೆಗಳೇ " ಪ್ರದಕ್ಷಿಣೆ.' ಶಯನವೇ 
ಪ್ರಣಾಮ. " ಅಖಿಲಸುಖ' ಎಂದರೆ ಶಕ್ತಿಸಂಯೋಗ. ಇದು " ಸಪರ್ಯಾಯ ಪೂಜೆ 'ಯ ವರ್ಣನೆ 
ಯಾಗಿದೆ. ಲಕ್ಷ್ಮೀ ರನ ಪ್ರಕಾರ ಇದು ಸಹಸ್ರಾರದಲ್ಲಿ " ಸಾದಾಖ್ಯ'ರೂಪಿ ದೇವಿಯ ಆರಾಧನೆ. 
ಸುಧಾಮಪ್ಯಾಸ್ವಾದ್ಯ ಪ್ರತಿಭಯಜರಾಮೃತ್ಯುಹರಣೀಂ 
ವಿಪದ್ಯಂತೇ ವಿಶ್ವೇ ವಿಧಿಶತಮಖಾದ್ಯಾದಿವಿಷದಃ | 
ಕರಾಲಂ ಯತ್‌ಕ್ಲೆ ಡಂ ಕವಲಿತವತಃ ಕಾಲಕಲನಾ 
ನ ಶಂಭೋಸ್ತನ್ಮೂಲಂ ಜನನಿ ತವ ತಾಟಿಂಕ ಮಹಿಮಾ || ೨೮ || 


ವಲೌ ಜನನಿ " ಶತಕ್ರತು 'ಗಳೆಂದು ವಿಖ್ಯಾತರಾದ ಬ್ರಹ್ಮ ಮತ್ತು ಇಂದ್ರರು 
ಸ್ವರ್ಗವಾಸಿಗಳಾಗಿದ್ದ ರೂ, ಜರಾಮರಣಗಳನ್ನು ನಿರ್ಮೂಲಗೊಳಿಸುವ ಅಮೃತವನ್ನು 
ಪಾನಮಾಡಿದ್ದರೂ, ಅಳಿಯಲೇಬೇಕು. ಆದರೆ ಶಿವನು ಮಹಾ ಕಾಲಕೂಟವಿಷವನ್ನೇ 
ಪಾನಮಾಡಿದರೂ, ನಿನ್ನ ತಾಟಿಂಕ ಮಹಿಮೆಯಿಂದ ಮೃತನಾಗಲಿಲ್ಲ. 


ಬೀಳೆ: ಸ್ವರ್ಗವು ಜರಾಮರಣರಹಿತವಾದದ್ದು. ಆದರೆ ಸ್ವರ್ಗವಾಸಿಗಳ ಸುಕೃತವು ಕ್ಷ ಯಿಸಿದ 
ಮೇಲೆ ಅವರು ಮರ್ತ್ಯಲೋಕಕ್ಕೆ ಹಿಂದಿರುಗಲೇಬೇಕು (ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ 
ವಿಶಂತಿ). ಮಹಾ ಪ್ರಳಯಕಾಲದಲ್ಲಿ ಸ್ವರ್ಗವು ನಾಶವಾಗುವುದು. ಸ್ಲೀರಸಾಗರ ಮಥನ 
ಕಾಲದಲ್ಲಿ ಉದಿಸಿದ ವಿಷವನ್ನು ಶಿವನು ಆಸ್ವಾದಿಸಿದರೂ, ದೇವಿಯ ತಾಟಿಂಕ ಮಹಿಮೆಯಿಂದ 
ಅವನು ಮೃತನಾಗಲಿಲ್ಲ. ತಾಟಿಂಕವು ವೈವಾಹಿಕ ಜೀವನದ ಚಿಹ್ನೆ ; ಪತ್ತಿ ಯು ಎಷ್ಟುಕಾಲ 
ಸಧವೆಯಾಗಿರಬೇಕೆಂದು ವಿಧಿಸಂಕೇತವಿರುವುದೋ ಅಷ್ಟುಕಾಲ ಪತಿಯು ಜೀವಂತನಾಗಿರುವನು. 


ಕಿರೀಟ ವೈರಿಂಚಂ ಪರಿಹರ ಪುರಃ ಕೈಟಭಭಿದಃ 


ಹ ಕಠೋರೇ ಕೋಟೀರೇ ಸ್ಟಲಸಿ ಜಹಿಜಂಭಾರಿ ಮಕುಟಮ್‌ | 


11 


೪ 


೧೬೨ ಪ್ರಬುದ್ಧ ಕರ್ಣಾಟಕ 


ಪ್ರಣಮ್ರೇಷ್ಟೇತೇಷು ಪ್ರಸಭಮುಪಯಾತಸ್ಯ ಭವನಂ 


ಭವಸ್ಯಾಭ್ಯುತ್ಥಾನೇ ತವಪರಿಜನೋಕಿರ್ವಿಜಯಶೇ || ೨೯ || 
ಶಿವನು ನಿನ್ನ ಸಮೀಪಕ್ಕೆ ಅನಿರೀಕ್ಷಿ ತನಾಗಿ ಆಗಮಿಸಲು, ಬ್ರಹ್ಮ, ವಿಷ್ಣು 
ಮತ್ತು ಇಂದ್ರರು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿರಲು, ನಿನ್ನ ಪರಿಜನರು 
ನಿನ್ನನ್ನು ಎಚ್ಚರಿಸುವರು-ಅವರ ಉಕ್ತಿಯು ಜಯಪ್ರದವಾಗುವುದು--“ ಬ್ರಹ್ಮ 
(ವಿರಿಂಚಿ) ಮತ್ತು ಇ೦ದ್ರರ (ಜಂಭಾರಿ) ಕಿರೀಟಗಳನ್ನು ಪರಿಹರಿಸು ; ಕೈಟಭಾರಿಯ 
ಫಠಿನವಾದ ಕೋಟೀರವನ್ನು ಎಡವೀಯೆ ಎಚ್ಚೆರಿಕೆ.'' 


ಟೀಕೆ: ದೇನಿಯು ಶಿವನನ್ನು ಸ್ವಾ ಗೆತಿಸಲು ಸಿದ್ಧ ಳಾಗಿದ್ದಾಳೆ. ಅವಳು ತನಗೆ ಅಭಿವಾದಿಸು 
ತ್ತಿರುವ ದೇವರುಗಳ ಕಿರೀಟವನ್ನು ಎಿಡವಬಹುದೆಂದು ಅವಳ “ನಂವಾರಡವರು ಎಚ್ಚೆರಿಸುವರು. 
ಕೋಟೀರವು ವಿಷ್ಣುವಿನ Sema. 
ಸ್ವದೇಹೋದ್ಲೂ ತಾಭಿರ್ಫ್ಯಣಿಭಿರಣಿಮ್ಯಾದಾ ದ್ಯಾಭಿರಭಿತೋ 
ನಿಷೇವ್ನೇ ನಿತ್ಯೇ ತ್ರಮಹನಮಿತಿ ನಸ ಭಾವಯತಿ ಯಃ | 
*ಿಮಾಶ್ಚ ರ್ಯಂ ತಸ್ಯ ತ್ರಿನಯನ ಸಮೃದ್ಧಿಂ ತೃಣಯತೋ 
ಮಹಾಸಂವರ್ತಾಗ್ನಿರ್ವಿರಚಯತಿ ನೀರಾಜನವಿಧಿಮ್‌ IEC 


ಎಲೌ ದೇವಿ, ನಿತ್ಯೆಯಾದ ನೀನು ಸ್ವದೇಹೋದ್ಭೂ ತವಾದ ಅಣಿಮಾದಿ 
ಮಯೂಖಗಳಿಂದ ಪರಿವೃತಳಾಗಿ ಸೇವಿತಳಾಗಿರುವೆ. ನಿನ್ನ ತಿ ತ್ರಿನಯನ ಸಮೃದ್ದಿ 
ಯನ್ನು, ಎಂದರೆ ಕೇತ್ರಾಗ್ನಿ ಯನ್ನು, ಕೇವಲ ತೃಣವೆಂದು bas ಹು 
ನಿನ್ನನ್ನು ಸದಾ "ತ್ವಂ ಹೊ ದು ಭಾವಿಸುತ್ತಾರೆಯೋ, ಅವರ ಮುಂದೆ 
ಪ್ರಳೆಯಾಗ್ಗಿ ಯು ನೀರಾಜನವಿಧಿಯನ್ನು ಆಚರಿಸುವುದರಲ್ಲಿ ಆಶ್ಚ ರ್ಯವೇನು? 

ಟೀಕೆ; " ನಿತ್ಯ' ಎಂದರೆ ಆದ್ಯಂತರಹಿತವಾದದ್ದು. ಸ್ವದೇಹೋದ್ಭೂತವಾದ ಮಯೂಖ 
ಗಳೆಂದರೆ ಆವರಣ ದೇವತೆಗಳ ರೀತ್ಯಾ ಶ್ರೀಚಕ್ರದ ನವಭಾಗಗಳು. ಇದು " ಸನತ್ಕುಮಾರ 
ಸಂಹಿತೆ 'ಯಲ್ಲಿ ವರ್ಣಿತವಾಗಿರುವ ಶ್ರೀಯಂತ್ರದ " ಭೂಪ್ರಸ್ತಾರ'. 
ಸಿ. ಬಿ. ಸೀತಾರಾಂ 
(ಸಶೇಷ) 

* ಅವೆಲಾನ್‌ರವರ ಗ್ರಂಥದಲ್ಲಿ (ಸಿ೪೩1ಂಗ-ಂc. ೮16) " ದದಾನೇ ದೀನೇಭ್ಯ . . .' ಎಂದು 
೩೦ನೇ ಶ್ಲೋಕ ಪ್ರಾರಂಭವಾಗುತ್ತದೆ. ಮದರಾಸಿನಲ್ಲಿ ಅಚ್ಚಾಗಿರುವ ಗ್ರಂಥದಲ್ಲಿ (Soundarya 
Lahari-Adyar-1937) « ದದಾನೇ ' ಎಂಬುದು ೯೦ ನೇ ಶ್ಲೋಕ. " ಆನಂದಲಹರಿ 'ಯ ಪ್ರತಿ 
ಯೊಂದು ಶ್ಲೋಕದಲ್ಲಿಯೂ, ಶಾಕ್ತಸಿದ್ಧಾಂತದ ಒಂದೊಂದು ತತ್ವವು ಗರ್ಭೀಕೃತವಾಗಿದೆ. 
« ಸೌಂದರ್ಯಲಹರಿ 'ಯು ದೇನಿಯ ಆಪಾದಮಸ್ತಕ ವರ್ಣನೆ. ಈ ಶ್ಲೋಕವು (ದದಾನೇ ...) 
ಸೌಂದರ್ಯಲಹರಿಯ ಭಾಗವೆಂಬುದು ಇದರ ವರ್ಣನಾರೀತಿಯಿಂದಲೇ ಸ್ಪಷ್ಟವಾಗುತ್ತ ದೆ. 


ಗಾತ್ರ ಅನ್ನಾಂಗ 


ನಮ್ಮ ಆಹಾರದಲ್ಲಿ ಸಕ್ಕರಿ ಮತ್ತು ಹಿಟ್ಟು, ಸಸಾರಜನಕಪದಾರ್ಥಗಳೂ, 
ಕೊಬ್ಬು ಮತ್ತು ಎಣ್ಣೆ » ಲವಣಗಳು ಮತ್ತು ನೀರು, ಇವೆಲ್ಲಾ ಇರಬೇಕು ಎನ್ನು ವುದು 
ಎಲ್ಲರಿಗೂ ತಿಳಿದ ವಿಷಯ. ಇವಿಷ್ಟೇ ಸಾಲದು ; ಇವುಗಳೊಂದಿಗೆ ಅನ್ನಾ ೦ಗಗಳೂ 
ಬೇಕು. ಈ ಅನ್ನಾ ೦ಗಗಳು ದೇಹಕ್ಕೆ ಅತ್ಯಾವಶ್ಯಕ. ದೇಹಕ್ಕೆ ಅಲ್ಪಪ್ಪ ಪ್ರಮಾಣದಲ್ಲಿ 
ಬೇಕಾದರೂ, ಅವು "ಆಹಾರದಲ್ಲಿ ಸಾಕಷ್ಟು ಇಲ್ಲದಿದ್ದ ರೆ ಆಗುವ ಆಫ ತೀರ ಹೆಚ್ಚು. 
ಉಳಿದವುಗಳೆಲ್ಲಾ ಇದ್ದರೂ, ಇವು ಸಾಕಾದಷ್ಟು ಇಲ್ಲದಿದ್ದರೆ, ಬೆಳೆಯುವ ದೇಹ 

ನಿರೂಪಹೊಂದಿ ಸ್ವಲ್ಪ ಕಷ್ಟವನ್ನೂ, ತಡೆಯಲಾರದ ಶರೀರವಾಗಿ, ಕೋಗಗಳಿಗೆ 

ಸುಲಭವಾಗಿ ತುತ್ತಾಗುವ ದೇಹವಾಗುವುದು. ಬೆಳೆದ ದೇಹ ತನ್ನ ಕೆಲಸಗಳನ್ನು: 
ತಾನು ಮಾಡಲಾರದೆ, ಒಡೆಯನನ್ನು ನೋಯಿಸಿ, ಕಾಡಿಸಿ ತೊಂದರೆಪಡಿಸುವುದ 
ರೊಂದಿಗೆ ಸಾವಿಗೂ ಎಳತರುವುದು. 

ಎಷೊ ಫೀ ಕಷ್ಟಸ ಸೈ ಸಾಧ್ಯವಾದ ರಸಾಯನಕ್ರಿ ಯೆಗಳಿಂದ ತೀರ ಜಟಿಲ ಅಣುರಚನೆ 
ಚಕ ರಸಾಯನ ವಸ್ತು ಸೃಗಳನ್ನು ದೇಹ, ನಗಿ ದೊರಕಿರುವ ರಸಾಯನ ವಸ್ತು 
ಗಳಿಂದಲೇ ತಯಾರಿಸುವ ಶಕ ಕ್ರಿಯನ್ನು ಪಡೆದಿದ್ದರೂ, ಈ ಅನ್ನಾ ೦ಗಗಳನ್ನು ದೇಹ 
ದಲ್ಲಿಯೇ ಸಿದ್ದ ಪಡಿಸುವ ಶಕ ಕ್ರಿಯನ್ನು pale ಪಡೆದಿಲ್ಲ. ಆದುದರಿಂದಲೇ ಈ ಅನ್ನಾ ೦ಗ 
ಗಳು ಇಷ್ಟೊ ನಡು ಪಾ ತ್ರಾಮುಖ್ಯತೆಯನ್ನು ಪಡೆದಿರುವುದು, " ಜೇವಸೆತ್ವ ''ಗಳೆಂದೆನಿಸಿ 
ತಂತು ಡು 

ಪ್ರಾರಂಭದಲ್ಲಿ, ಒಂದೆರಡು ಅನ್ನಾಂಗಗಳಿವೆಯೆಂದುಕೊಂಡು ಅವುಗಳಿಗೆ 
ಎ.ಬಿ.ಸಿ.... ಎಂದು ಹೆಸರಿಟ್ಟರು. ಆದರೆ ಈಗ ಆ ಪಟ್ಟಿ "ಎ'ಯಿಂದ "ಕೆ'ವರಿಗೂ 
ಹಬ್ಬಿ, "ಬಿ' ಒಂದಲ್ಲ ಒಂದು ಗುಂಪು ಎಂದು ತಿಳಿದಾಗ ; ಇವನ್ನು ರಾಸಾಯನಿಕ 
ಹೆಸರುಗಳಿಂದಲೇ ಕರೆಯಲು ಪ್ರಾರಂಭಿಸಿದರು. 

ಸ್ರ ಅನ್ನಾಂಗಗಳನ್ನು ಎರಡು ದೊಡ್ಡ ಗುಂಪುಗಳನ್ನಾಗಿ ವಿಂಗಡಿಸಿರುವರು. 
ಮೊದಲನೆಯದು ನೀರಿನಲ್ಲಿ ಕರಗುವ ಅನ್ನಾಂಗಗಳು ; ನೀರಿನಲ್ಲಿ ಕರಗದೆ ಕೊಬ್ಬಿನಲ್ಲಿ 
ಕರಗುವ ಉಳಿದ ಅನ್ನಾಂಗಗಳು ಎರಡನೆಯ ಗುಂಪು. "ಬಿ' ಮತ್ತು 
ಅನ್ನಾಂಗಗಳು ಮೊದಲನೆಯ ಗುಂಪಿಗೂ, ಎ. ಡಿ. ಇ. ಮತ್ತು ಕೆ. ಅನ್ನಾಂಗಗಳು 
ಎರಡನೆಯ ಗುಂಪಿಗೂ ಸೇರಿವೆ. ಎರಡನೆಯ ಗುಂಪಿಗೆ ಸೇರಿದ "ಎ' ಅನ್ನಾಂಗ ತುಂಬ 





೧೬೪ ಪ್ರಬುದ್ಧ ಕರ್ಣಾಟಕ 
ಅ 


ಮುಖ್ಯವಾದುದು. ಇದರ ಲೋಪದಿಂದ ಬೆಳೆಯುವ ದೇಹ ತಿದ್ದಲಾರದ ಸ ಸ್ಥಿ ತಿಗಿಳಿಯು 
ವುದು. ಬೆಳೆದ ದೇಹ ಒರಟಾಗಿ, ರೋಗತರುವ ಜೀವಾಣುಗಳನ್ನು ಔಿಡುರಿಸುವ 
ಶಕ್ತಿ ಯನ್ನು ಕಳೆದುಕೊಳ್ಳುವುದು ; ಕಣ್ಣು ಕುರುಡಾಗುವುದು. ಆದುದರಿಂದಲೇ 
ಇದಕ್ಕೆ ಅನ್ನಾ ೦ಗಗಳಲ್ಲಿ ಅಗ್ರಸ್ಥಾ ನ; ಅದರ ಪ್ರಾಮುಖ್ಯತೆಯಿಂದಲೇ ಇದು ಈ 
ಪಟ್ಟ ಪಡೆದಿದೆ. ಹೆಸರು ಅನ್ನ ನರ್ಥವಾಗಿದೆ. 

ಈ ಅನ್ನಾಂಗದಲ್ಲಿ "ಠಿ ಹೊಂದಿರುವ ಹಲವು ರಸಾಯನ ವಸ್ತುಗಳಿವೆ. 
ಮೊದಲನೆಯದು “ಎ” ಅನ್ನಾಂಗ, ಇದೇ ಮುಖ್ಯವಾದುದು. ಇದು ಮೀನು 
ಗಳಲ್ಲಿಯೂ, ಬೆನ್ನು ಮೂಳೆಯಿರುವ ಪ್ರಾಣಿಗಳಲ್ಲಿಯೂ ಇರುತ್ತದೆ. ದೇಹದ ಅನೇಕ 
ಭಾಗಗಳಲ್ಲಿದ್ದರೂ ಹೆಚ್ಚಿ ಗೆ ಅಂದರೆ ಸುಮಾರು ತೊಂಬತ್ತು ಭಾಗ ಪಿತ್ತಕೋಶದಲ್ಲಿ 
ಶೇಖರವಾಗಿರುತ್ತದೆ. ಅದರಲ್ಲೂ ಕೆಲವು ಜಾತಿ ಮೀನುಗಳ ಪಿತ್ತಕೋಶದಲ್ಲಿ ಈ 
ಅನ್ನಾಂಗ ವಿಶೇಷವಾಗಿರುತ್ತದೆ. ಕಾಡ್‌ಲಿವರ್‌ ಎಣ್ಣೆ, ಷಾರ್ಕ್‌ಲಿವರ್‌ ಎಣ್ಣೆ ಕ್ಲೆಗಳು 
ಈ ಅನ್ನಾಂಗಕ್ಕೆ ಒಂದು ಗಣಿಯಂತಿದೆ. ಹ್ಯಾ ಲಬಟ್‌ ಮೀನಿನ ಎಣ್ಣೆಯ ತೆಲವು 
ತೊಟ್ಟು ಗಳು ಸಾಕು ನಮಗೆ ಒಂದು ದಿಕ್ಕೆ ಬೇಕಾಗುವಷ್ಟು ಅನ್ನಾಂಗವನ್ನು 
ಒದಗಿ ಸೆಲು. ಇಷ್ಟು ಮುಖ್ಯವಾದ ಅನ್ನಾ ೦ಗವು, ಚಾರೀ, ತಾಯಿಯ 
ಹಾಲನ್ನು ನಂಬಿರುವ ಮಕ್ಕಳಿಗೆ ಎದೆಯ ಹಾಲಿನಿಂದಲೇ ದೊರೆಯುತ್ತದೆ. ಹಾಲು 
ಮತ್ತು ಮೊಟ್ಟೆಗಳಲ್ಲಿ ಇದು ಸಾಕಷ್ಟು ಇದೆ. 

ಈ ಅನ್ನಾಂಗದೊಂದಿಗೆ ವ್ಯ ಅನ್ನಾಂಗವೂ ದೊರೆಯುತ್ತದೆ. ಎ್ಯ ಅನ್ನಾಂಗ 
ಉಪ್ಪುನೀರಿನಲ್ಲಿ ಬೆಳೆಯುವ ಮೀನುಗಳಲ್ಲಿ. ದೊರೆತರೆ, ವ್ಯ ಅನ್ನಾಂಗವು ಸಿಹಿನೀರಿನ 
ಮೀನುಗಳಲ್ಲಿ ಹೆಚ್ಚಾಗಿ ಇರುತ್ತದೆ. ನೀರು ಮತ್ತು ಭೂಮಿ ಎರಡರಲ್ಲಿಯೂ ಜೀವಿಸ 
ಬಲ್ಲ ಪ್ರಾಣಿಗಳಲ್ಲಿ (ಸಿ) ಎ ಮತ್ತು ವ್ಯ ಅನ್ನಾ ೦ಗಗಳೆರಡೂ ಇದ್ದರೂ 
ಖಿ ಅನ್ನಾ ಸ ಹೆಚ್ಚು. ವ್ಯ ಅನ್ನಾ ಂಗವೂ ಇರಬಹುದೆಂದು ಅಭಿಪ್ರಾಯಪಡ 
ಆಗಿ 

ಇವು ಆಲ್ಕೋಹಾಲ್‌ ಗುಂಪಿಗೆ ಸೇರಿದವುಗಳು. ಪಿತ್ತಕೋಶದಲ್ಲಿ ಇವು 
ಎಸ್ಟರಿನ* (980) ರೂಪದಲ್ಲಿ ಇರುತ್ತವೆ. ತೆಗೆದುಕೊಂಡ ಆಹಾರದಲ್ಲಿ ಈ ಅನ್ನಾಂಗ 
ಎಸ್ಟರಿನ ರೂಪದಲ್ಲಿ ಇದ್ದರೆ, ಕರುಳಿನಲ್ಲಿರುವ ಎಸ್ಟರೇಸ್‌ ಎಂಬ ಎಂಜೈಮ್‌ 
(Enzyme) ನಿಂದ ವಿಭಜನೆ "ಹೊಂದಿ ಆಲ್ಕೊಹಾಲ್‌ ರೂಪಕ್ಕೆ ಬರುತ್ತದೆ. ಅದನ್ನು 

ಚಿಕ್ಕ ಕರುಳು ಹೀರಿಕೊಂಡು ರಕ್ತಕ್ಕೆ ಕಳುಹಿಸುತ್ತದೆ. ರಕ್ತದಲ್ಲಿ ಸಾಧಾರಣವಾಗಿ 
ತೆ ಎಸ್ಪರುಗಳು ಸಾವಯವ ರಸಾಯನ ವಸ್ತುಗಳು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ 
ಲವಣಗಳಾಗುವಂತೆಯೇ, ಆಮ್ಲ ಮತ್ತು ಆಲ್ಕೊ ಹಾಲ್‌ಗಳು ಸೇರಿ ಎಸ್ಕ ಕೈರುಗಳಾಗುತ್ತವೆ. 








"ಎ' ಅನ್ನಾ ಗ ೧೬೫ 


ಆಲ್ಕೊಹಾಲ್‌ ರೂಪದಲ್ಲಿರುತ್ತದೆಯಾದರೂ, ಆಹಾರದಲ್ಲಿ ಹೆಚ್ಚು ಅನ್ನಾ ೦ಗವಿದ್ದರೆ 
ರಕ್ತದಲ್ಲಿ ಎಸ್ಸೆ ರಿನ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಆಹಾರದಿಂದ ಈ ಅನ್ನಾ ೦ಗದ 
ಪೂರೈಕೆ ಸಾಕಷ್ಟು ಇಲ್ಲದಿರುವಾಗ, ಪಿತ್ತಕೋಶದಲ್ಲಿ ಶೇಖರಿಸಿದ ಅನಾ ಗವ 
ರಕ್ತಕ್ಕೆ ಬಂದು ue ಅರಕೆಯನ್ನು ತುಂಬುವುದು. ಆದರೆ ಪಿತ್ರ ತ್ರಕೋತದಲ್ಲಿನ 
ಅನ್ನಾ ೦ಗನೆಲ್ಲಾ ವೆಚ್ಚ ಕ್ಲ ವಾದಮೇಲೆ ರಕ್ತ ದಲ್ಲಿ ಈ ಅನ್ನಾ ೦ಗವು ಕಡಿಮೆಯಾಗುವುದು 
ಮತ್ತು ಅದರ ಅಭಾವದ ಕುರುಹುಗಳು ಕಾಣಿಸಿಕೊಳ್ಳುವುದು. 

ಹೀಗೆ ಪಿತ್ತಕೋಶ ಬರಿದಾಗಿ, ರಕ್ತದಲ್ಲಿ ಅನ್ನಾಂಗದ ಮಟ್ಟಿ ಇಳಿಯಲು 
ಬೇರೆ ಕಾರಣಗಳೂ ಉಂಟು. ಆಹಾರ ಸರಿಯಾಗಿ ಅರಗದೇ ER ಅರಗಿದ 
ಆಹಾರವನ್ನು ಕರುಳು ಸರಿಯಾಗಿ ಹೀರದೇ ಇರುವುದೂ, ಮುಂತಾದುವುಗಳು 
ಇರಬಹುದು. ಇದು ಹೆಚ್ಚು ಬೇಕಾಗುವ ಕೆಲವು ಸಂದರ್ಭಗಳಲ್ಲಿ--ಉದಾಹರಣೆಗೆ 
ಗರ್ಭವತಿಯರಿಗೆ--ಆಹಾರದಲ್ಲಿ ಇದರ ಪೂರೈಕೆ ಸಾಕಷ್ಟು ಇಲ್ಲದೆ ಹೀಗಾಗಬಹುದು. 
ಮೂತ್ರಪಿಂಡದ ರೋಗ ಮುಂತಾದ ಖಾಯಿಲೆಗಳಲ್ಲಿಯೂ ಈ ಲೋಪ ಬರಬಹುದು. 
ಇದಲ್ಲದೆ " ಇ.' ಅನ್ನಾಂಗ ಸಾಕಷ್ಟು ಇಲ್ಲದೆ "ಎ' ಅನ್ನಾಂಗ ನಾಶವಾಗಿ, ಈ 
ಲೋಪ ಬರುವುದೂ ಉಂಟು. 

ಶಾಖಾಹಾರಿಗಳು ಈ ಅನಾ ್ಲ೦ಗಕ್ವೆ ಮೀನಿನ ಎಣ್ಣೆ ಕ್ಲ ಗಳನ್ನೆ € ನಂಬಬೇಕೆಂದೇನೂ 
ಇಲ್ಲ. ಈ "ಎ' ಅನ್ನಾ ೦ಗದ ಶಕ್ತಿಯಿರುವ ರಸಾಯನ. ಸಸ ಬೈಗಳು, ಕ್ಯಾರೋಟಿನ್‌ 
ಗಳು (Carotenes), ಸ ಗಳಲ್ಲಿ ಇರುತ್ತವೆ. [ಗೆಜ್ಜ ರಿಯಲ್ಲಿ (೮೩:೦೮) ಇವು ಇವೆ 
ಎಂಬುದನ್ನು ಮೊದಲು ಕಂಡುಹಿಡಿದುದರಿ6ದ ಈ ಗುಂಪಿಗೆ ಈ ಹೆಸರು ಬಂತು]. 
ಈ ರಸಾಯನ ವಸ್ತುಗಳನ್ನು ದೇಹ "ಎ' ಅನ್ನಾಂಗವಾಗಿ ಪರಿವರ್ತಿಸಿಕೊಳ್ಳಬಲ್ಲುದು. 
ಇವುಗಳನ್ನು “ ಸಹ ಅನ್ನಾ onl ” (Provitamins)nೆಳೆಂದು ಕರೆಯುತ್ತಾರೆ. ಇವೂ 
ಹಲವಾರು ಇತ ಆಲ್ವ, ಬೀಟಾ ಗ್ಯಾಮ ಕ್ಯಾರೋಟೀನು ಮುಂತಾದ ಒಂಬತ್ತು 
ರಸಾಯನ ವಸ್ತುಗಳಿಗೆ ಈ ಶಕ್ತಿ ಯಿಡೆಯೆಂಬುದು ಸ ಸ್ಪಷ್ಟವಾಗಿ ಗೊತ್ತಾಗಿದೆ. 

ಈ ಕ್ಯಾರೋಟೇನುಗಳು ಹಸಿರುಸೊಪಿ ನ ತರನಾರಗಳಲ್ಲಿ ಹೇರಳವಾಗಿರುತ್ತವೆ. 
ಎಲೆಯ ಹಸುರು ಹೆಚ್ಚಿ ದಷ್ಟೂ ಅದರಲ್ಲಿ ವ ಅನ್ನಾ ೦ಗ ಇರುವುದು ಹೆಚ್ಚು. ಈ 
ಕ್ಯಾರೋಟೀನುಗಳಿಗೂ, ವಟ ಹಸುರಿಗೂ (Chlocophyl) ಸಂಬಂಧವಿರಬೇಕು. 
ಕೊತು ನಿ೦ಬರಿ ಪುದೀನಾ, ಎಳೆಯ ದಂಟು ಮುಂತಾದ ಸೊಪ್ಪು ಗಳಲ್ಲಿ ಈ ಅನ್ಲಾ೦ಗ 
ಹೇರಳವಾಗಿರುತ್ತದೆ. ಹಾಗೆಯೇ ಹುಲ್ಲೂ ಉತ್ತಮವಾದುದು. “ತೂದಲೇ ತಿಳಿಸಿದಂತೆ 
ಇದು ಗೆಜ್ಜರಿ (೮೩೫೦) ಗೆಣಸು, ಮುಂತಾದ ಗಡೆ ಗಳಲ್ಲಿಯೂ ಇರುತ್ತದೆ. 
ತೆಂವುತಾಳೆ ಎಣ್ಣೆ (Red Palm ೦॥)ಯಲ್ಲಿ ವಿಶೀಷವಾಗಿರುತ್ತ ದೆ. 


+ 





೧೬೬ ಪ್ರಬುದ್ಧ ಕರ್ಣಾಟಕ 
೧ 


pe bi alin ಸಾಧಾರಣವಾಗಿ ಪ್ರಾಣಿಗಳಲ್ಲಿ ಇರುವುದಿಲ್ಲ, 
ಆದರೂ, ಹಾಲಿನಲ್ಲಿ ಸ್ವಲ್ಪಮಟ್ಟಿಗೂ ದೇಹದ ಅನೇಕ ಭಾಗಗಳಲ್ಲಿ ಅತ್ಯಲ್ಪ 
ಪ್ರಮಾಣದಲ್ಲಿಯೂ ೫ಬ] ದೆ. ಹಾಲಿನ ಹಳದಿಯ ಬಣ್ಣಕ್ಕೆ ಇದೇ ಕಾರಣ. 
ಆಹಾರದಲ್ಲಿ ಇದು ತೀರ ಹೆಚ್ಚಾ ಗಿ ಇದ್ದಾಗ, "ಎ' ಅನ್ನಾಂಗವಾಗಿ ಬದಲಾವಣೆ 
ಹೊಂದದ ಕ್ಯಾರೋಟೀನು ನಿತ ತ್ರಕೋಶದಲ್ಲಿ ಶೇಖರಿಸಲ್ಪ ಸ ಕೆಲವು ಪಿತ್ರ 
ಕೋಶದ ಖಾಯಿಲೆಯಲ್ಲಿ ಇದು ಪಿತ್ತಕೋತದಲ್ಲಿರುವೆ ಕುಪ್‌ಫರನ ಜೀವಕೋಶ 
ಗಳಲ್ಲಿ (Kupfler’s Cells) ಶೇಖರಿಸಲ್ಪಟ್ಟಿ ರುವುದು ಕಂಡುಬಂದಿದೆ. 

ಪ್ರಾಣಿಗಳ ಪಿತ್ಮಕೋಶದಲ್ಲಿರುವೆ ಎ' ಅನ್ನಾಂಗಕ್ಕೆ ಮೂಲಾಧಾರ ಸಸ್ಯ 
ಗಳಲ್ಲಿನ ಕ್ಯಾಕೋಟೀನೇ. ಸಸ್ಯಗಳು ಇದನ್ನು ತಯಾರಿಸುವುವು ; ಅವನ್ನು ತಿಂದು 
ಪ್ರಾಣಿಗಳು ದೇಹದಲ್ಲಿ "ಎ' ಅನ್ನಾಂಗ ತಯಾರಿಸಿ ಕೂಡಿಡುವುವು. ಮೀನುಗಳೂ 
ಅಷ್ಟೆ ಸಮುದ್ರ ದ ಜೊಂಡನ್ನು ಡಿ ಬೆಳೆದ ಚಿಕ್ಕ ಜಲಚರಗಳನ್ನು ದೊಡ್ಡ ಮೀನು 
NR ಅನ್ನಾಂಗವನ್ನು ತನ್ನ ಪಿತ್ತಕೋಶದಲ್ಲಿ ಶೇಖರಿಸುವುವು. ಮಾನವನ ಕಬಂಧ 
ಬಾಹುವಿಗೆ ನಿಲುಕದುದು ಯಾವುದೂ ಇಲ್ಲ. ಆದ್ದರಿಂದಲೇ ಪ್ರಕೃತಿರಾಜ್ಯದ ಯಾವ 
ಮೂಲೆಗಾದರೂ ಕೈಚಾಚಿ "ಎ' ಅನ್ನಾ೦ಗವನ್ನು ಎಳೆದುಕೊಳ್ಳಬಲ್ಲ. ಆದುದರಿಂದಲೇ 
ಗಿಡ, ಮೀನು, ಪ್ರಾಣಿ, ಎಲ್ಲದರಿಂದಲೂ ಅವನಿಗೆ ಈ ಅನ್ನಾಂಗದ ಸರಬರಾಜು. 

ಆಹಾರದಲ್ಲಿ ತೆಗೆದುಕೊಂಡ ಕ್ಯಾರೋಟೀನು ಕರುಳಿನ ಮೂಲಕ ರಕ್ತಕ್ಕೆ 
ಹೋಗುತ್ತದೆ. ಹೀಗೆ ಕರುಳು ಹೀರಿಕೊಳ್ಳಲು ಪಿತ್ಯರಸ ಇದ್ದೆ € ಇರಬೇಕು. ಈ 
ರೀತಿ ಬಂದ ಕ್ಯಾರೋಟೀನು "ಫ್ರಿ ಅನ್ನಾಂಗಸ್ಕೆ ಹೇಗೆ ಬದಲಾವಣೆ ಹೊಂದುತ್ತದೆ 
ಎಂಬುದೂ, ಮತ್ತು ಎಲ್ಲಿ ಈ ರೂಪಾಂತರ ನಡೆಯುವುದೆಂಬುದೂ ಇನ್ನೂ ಸೃಷ್ಟ 
ವಾಗಿ ಗೊತ್ತಿಲ್ಲ. ಕೆಲವು ಪಿತ್ತಕೋಶದ ಖಾಯಿಲೆಗಳಲ್ಲಿ ಈ ಸೆಹಅನ್ನಾ೦ಗ "ಎ' 
ಅನ್ನಾ ೦ಗವಾಗದೆ ಹಾಗೆಯೇ ಶೇಖರಿಸಲ್ಪ ಡುವುದೂ ಉಂಟು. ಅದಲ್ಲದೆ ಈ ಬದಲಾ 
ವಣೆಯ ಕಾರ್ಯದ ವೇಗ ಪಿತ ತ್ರಕೋಶದ ಸ್ಥಿತಿಯನ್ನು ಅನುಸ ರಿಸಿರುವುದನ್ನು 
ನೋಡಿದರೆ ಅದು ಪಿತ್ರ ತ್ರಕೋಶದಲ್ಲೇ ನಜಿಸಬಹಹೆಂದು ಹೇಳಬಹುದು. ಈ 
ಪರಿವರ್ತನೆ ಕರುಳಿನಲ್ಲಿ ನಡೆಯುತ್ತ ಡೆ ಎ೦ಬುದಕ್ಕೂ ಕೆಲವು ಸ ಸಾಕ್ಸಿ ಗಳಿವೆ. 

ಎಲ್ಲಾ ಪ್ರಾಣಿಗಳೂ ಈ ಬದಲಾವಣೆಯನ್ನು ಸಂಪೂರ್ಣವಾಗಿ ಮಾಡಲಾರವು. 
ಈ ಕಾರ್ಯದಲ್ಲಿ ಇಲಿಗಳು ಹೆಚ್ಚು ಶಕ್ತಿಯುತವಾಗಿವೆ. ಕೋಳಿ, ಮೊಲ, ಹಂದಿ 
ಮತ್ತು ಪಶುಗಳಿಗೆ ಅಷ್ಟೊಂದು ಶಕ್ತಿ, ಇಲ್ಲದಿದ್ದರೂ, ಸಾಕಾದಷ್ಟು ಶಕ್ತಿ ಇದೆ. 
ಬೆಕ್ಕಿಗಂತೂ ಈ ಶಕ್ತಿ ಇಲ್ಲವೇ ಇಲ್ಲ. ಹಾಗೆಯೇ ನರಿಗಳಿಗೂ ಕೂಡ. ಮಾಂಸಾಹಾರಿ 
ಗಳಾದ ಈ ಪ್ರಾಣಿಗಳಿಗೆ ಆ ಅವಶ್ಯಕತೆಯೂ ಇಲ್ಲ. ಆದುದರಿಂದಲೇ ಅವುಗಳಿಗೆ 


"ವಿ ಅನ್ನಾಂಗ ೧೬೭ 


ಆ ಶಕ್ತಿಯ ಅಭಾವ. ಮನುಷ್ಯನೂ, ತಾನು ತೆಗೆದುಕೊಂಡ ಕ್ಯಾರೋಟೇನೆಲ್ಲವನ್ನೂ 
ಅನ್ನಾಂಗವನ್ನಾಗಿ ಮಾಡಿಕೊಳ್ಳಲಾರ. 
ಸಸ್ಯಗಳಲ್ಲಿ ಈ ಕ್ಯಾರೋಟೀನು ಹೇಗೆ ತಯಾರಾಯಿತು, ಅದು ತೆಯಾರಾಗಲು 
ಯಾವ ಸ್ಥಿತಿ ಆವಶ್ಯಕ ಎಂಬುದೂ ಸ್ಪಷ್ಟವಾಗಿ ಗೊತ್ತಿಲ್ಲ; ಯಾವಯಾವ ರಸಾಯನ 
ವಸ್ತುಗಳಿಂದ ಆಯಿತು, ಯಾವಯಾವ ರಸಾಯಕಕ್ರಿಯೆಗಳಿಂದಾಯಿತು ಎಂಬುದು 
. ಸ್ಪಷ್ಟಪಟ್ಟಿಲ್ಲ. ಕತ್ತಲೆಯಲ್ಲಿ ಬೆಳೆದ ಸಸ್ಯಗಳ ಎಲೆಗಳಲ್ಲಿ ಇದು ಇರುವುದಕ್ಕಿಂತ, 
ಬೆಳಕಿನಲ್ಲಿ ಬೆಳೆದ ಎಲೆಗಳಲ್ಲಿ ಇದು ಹೆಚ್ಚು ಇರುತ್ತದೆ. ಆದುದರಿಂದ ಬೆಳಕು ಈ 
ಅನ್ನಾಂಗದ ತಯಾರಿಕೆಗೆ ವೇಗೋತ್ಕೃರ್ಷಕವಾಗಿ ಫೆಲಸಮಾಡುತ್ತದೆಯೆಂದು 
ಕಾಣುತ್ತದೆ. ಆದರೆ ಗೆಜ್ವರಿ ಮುಂತಾದ ಬೇರುಗಳಲ್ಲಿಯೂ ಶೀ ಖರಿಸಲ್ಪಟ್ಟಿರುತ್ತದೆ. 
ಎಲೆಯಲ್ಲಿ ಈ ಅನ್ನಾಂಗ ತಯಾರಾಗಿ, ಅನಂತರ ಬೇರಿಗೆ ಬಂದಿರಬಹುದು ಎಂದು 
ಹೇಳುವುದಕ್ಕಾಗುವುದಿಲ್ಲ. ಕಾರಣ ಈ ರೀತಿ ನೀರಿನಲ್ಲಿ ಕರಗದ ವಸ್ತು ಗಳನ್ನು ಗಿಡದಲ್ಲಿ 
ಸಾಗಿಸಲು ಮಾರ್ಗಗಳಿಲ್ಲ. ನೀರಿನಲ್ಲಿ ಕರಗುವ, ಕೇವಲ ಅಲ್ಪ ಬದಲಾ ಸುಂದ 
ಅನ್ನಾಂಗವಾಗಬಹುದಾದ ರಸಾಯನ ವಸ್ತುಗಳು ಎಲೆಗಳಲ್ಲಿ ತಯಾರಾಗಿ ಅನಂತರ 
ಬೇರಿಗೆ ಹೋಗಿ ಅಲ್ಲಿ ರಸಾಯನಕಿ ಯೆಯಿಂದ ಈ ಸೆಹಅನ್ನಾಂಗವಾಗಿ ಅಲ್ಲಿಯೇ 
ಶೇಖರಿಸಲ್ಪಟ್ಟಿರಬಹುದು . . . ಅಥವಾ ಬೇರಿನಲ್ಲಿಯೇ ತಯಾರಾಗಿರಲೂ ಬಹುದು. 
ಈ ಅನ್ನಾಂಗದ ಅಭಾವದ ಕುರುಹುಗಳನ್ನು ಪರಿಶೀಲಿಸಿದರೆ ಮೊದಲನೆಯದು 
ಶಾತ್ರಿಯ ಕುರುಡು (Night Blindness ಅಥವಾ Nyctotopia). ಬಿಸಿಲಿನಲ್ಲಿ 
ಓಡಿಯಾಡಿ ಮನೆಯೊಳಗೆ ಬಂದಾಗ ಮೊದಲೆರಡು ನಿಮಿಷಗಳು ಸ್ಪಷ್ಟವಾಗಿ ಕಾಣಿಸು 
ವುದಿಲ್ಲ. ಅನಂತರ ನಮ್ಮ ದೃಷ್ಟಿ ಸ್ಪಷ್ಟವಾಗುತ್ತದೆ. ಈ ಅನ್ನಾ ೦ಗ ದೇಹದಲ್ಲಿ 
ಸಾಕಷ್ಟು ಇಲ್ಲದಿದ್ದರೆ ಎಷ್ಟು ಹೊತ್ತಾದರೂ ಈ ಸೃಷ್ಟದೃಷ್ಟಿ ಬರುವುದೇ ಇಲ್ಲ. ರಾತ್ರಿ 
ಮತ್ತು ಬೆಳಕು ಹೆಚ್ಚು ಇಲ್ಲದಿರುವಾಗಲೂ ಹೀಗೆಯೇ ದೃಷ್ಟಿ ಮಸುಕಾಗುತ್ತದೆ. 
ಸಣ್ಣು ಒಂದು ಬಿಂಬಗ್ರಾ ಹಿಯಂತೆ ಕೆಲಸಮಾಡುತ್ತದೆ. ಪಾಪೆಯು ಮಸೊರ 
ದಂತೆರ್ಯೂ ಅದರ koe ಅಕ್ಲಿ ಪಟಿಲವು (Retina) ಫೊಟೋಗ್ರಾ) 
ಪ್ಲೇಟಿನಂತೆಯೂ ಕೆಲಸಮಾಡುತ್ತ ಡೈ ಅಕ್ಷಿ ಪಟಲದ ಮೇಲೆ ಬಿದ್ದ ಪ kA 
ರಸಾಯನಕ್ರಿ ಯೆಗಳು ಉಂಬಾಗುವುವು. pA ಕ್ರಿಯೆಗಳ ಪ್ರಭಾನದಿಂದ ಮೆದುಳಿಗೆ 
ಬೆಳಕಿನ ಅನುಭವವು ದೃಷ್ಟಿಯ ನರಗಳ (pic Non ಮುಖಾಂತರ ತಲುಪುವುದು. 
ಈ ರೀತಿಯ ಕೆಲಸದಲ್ಲಿ, ಬಣ್ಣವನ್ನು ಕಾಣಿಸುವ ಭಾರ ಅಕ್ಲಿ ಪಟಲದಲ್ಲಿರುವ ಶಂಕಾ 
ಸೃತಿಯ ಸ್ನಾಯು (Cones) ಗಳದ್ದು ; ಸ್ಪಷ್ಟವಾಗಿ ಕಾಣಿಸುವ ಭಾರ ಅಕ್ಸಿ ಪಟ 
ದಲ್ಲಿರುವ ಸೆರಳು (Rods) ಗಳದ್ದು 





೧೬೮ ಪ್ಲಬುದ ಕರ್ಣಾಟಕ 
ಅ 


ಈ ಸರಳುಗಳಲ್ಲಿ ಇರುವ ಮುಖ್ಯವಾದ ಬಣ್ಣದ ವಸ್ತು ಬವನ್ನು “ ದೃಷ್ಟಿಯ 
ನೀಲಿಗೆಂಪು” (Visual Purple) PE ಕ ಕ್ಲೊಡೋಸ್ಸಿ ನ್‌” (Rhodospin) 
ಎಂದೂ ಕರೆಯುತ್ತಾರೆ. ಒಂದು ಸಸಾರಜನಕಪದಾರ್ಥವೂ ಅದರೊಂದಿಗೆ "ಎ' 
ಅನ್ನಾಂಗವೂ ಸೇರಿ ಈ ಬಣ್ಣದ ವಸ್ತುವಾಗಿರುವುದು. ಇದು ಬೆಳಕು ಹೆಚ್ಚಾದಾಗ 
ಉತ್ಕರ್ಷಣ ಹೊಂದಿ, ಬಣ್ಣ ಕಳೆದುಕೊಂಡು “ ರೆಬಿನೀನ್‌ '' (Retinene) ಅಥವಾ 
ತ್ತ ದೃಷ್ಟಿಯ ಹಳದಿ'' (Visual Yellow) ಆಗುವುದು. ಕತ್ತಲಿಗೆ ಅಥವಾ ಕಡಿಮೆ 
ಬೆಳಕಿಗೆ ಬಂದಾಗ ಈ ಹಳದಿಯು ಮತ್ತೆ ದೃಷ್ಟಿಯ ನೀಲಿಗೆಂಪಾಗಬೇಕು. ಹಾಗೆ 
ಆದರೆ ಮಾತ್ರ ಕತ್ತಲೆಯಲ್ಲಿ ದೃಷ್ಟಿ ಸ್ಪಷ್ಟ ವಾಗಿರುವುದು, ಈ ಬದಲಾವಣೆ ಮರು 
ಬದಲಾವಣೆ pe ಸ್ವಲ್ಪ ಭಾಗ "ಎ' ಅನಾ ್ಲಿಂಗವು ನಾಶವಾಗುವುದು. ಈ 
ರೀತಿ ನಾಶವಾದ ಅನ್ನಾ ೦ಗದ ಜಾಗವನ್ನು ರಕ್ತದಲ್ಲಿನ "ಎ' ಅನಾ ್ಲಿಂಗವು ತುಂಬು 
ತ್ತದೆ. ಅನ್ನಾ ೦ಗದ ಅಭಾವದಲ್ಲಿ ಈ ಅರಳೆಯು ತುಂಬದೆ ಈ ತ್ರಿಯ ಕುರುಡು 


ಬರುವುದು. ಸ ರಸಾಯನ ಕ್ರಿಯೆಗಳನ್ನು ಈ ರೀತಿ ಭಾಸನ ದ, 


"ಎ` ಅನ್ನಾ ಗಾ ರತ್ತ ರಾ ಎ.ಅನ್ನಾಂಗ ರ್‌ ರ್ಹೊಡೊಜ್ರಿಷೆ 


ಅಢದ್‌ * ಸಸಾರಜುನಶ ದೃಷ್ಟಿಯ ನೀಲಗೇಪ್ರ 
ತ್ಯಾಕೊಟೀನು ಪತ್ತು 
ಪಿತ್ರಕೋಕ ನೆಟಿಫೀಣೆ 
(ಅನ್ಟಾಂಗ ತೇಖರಿಸಿಟ್ಟುಕೊಂಡಿರುವ ಅಂಗ) (ದೃ ಪ್ಹಿಯ ರುಳದ) 


ಸಮ್ಮ ಎಲ್ಲಾ ಅಂಗಾಂಗಗಳಿಗೂ ಮೃದುವಾದ ಹೊದಿಕೆ (Epithelium) 
ಉಂಟು. ಈ ಹೊದಿಕೆಯ ಕೆಲಸ ತುಂಬ ಜವಾಬುದಾರಿಯದು. ಆ ಅಂಗವನ್ನು 
ಮೃ ದುವಾಗಿ ಇಡುವುದೂ, ಒಣಗದಿರುವಂತೆ ನೋಡಿಕೊಳ್ಳುವುದೂ ಅದರ ಕೆಲಸ. 
ಸ್ವಲ್ಪ ಒಣಗಿದರೂ ಆ ಅಂಗವು ತನ್ನ ಕೆಲಸವನ್ನು ಸೆರಿಯಾಗಿ ಮಾಡಲೂ, ತಾನು 
ಆರೋಗ್ಯವಾಗಿರಲೂ ಆಗುವುದಿಲ್ಲ. ಎಪಿಥೀಲಿಯಂ ಈ ರೀತಿ ಕೆಡುವುದಕ್ಕೆ 
ಮೆಟಿಪ್ಲಾ ಸಿಯ (116೧018518) ಎ೦ದು ಹೆಸರು. 

ತೀರ ಒಣಗಿ ಒರಟಾದ ಚರ್ಮ ಈ ಅನ್ನಾಂಗದ ಅಭಾವವನ್ನು ತೋರಿಸುತ್ತದೆ. 
ಈ ಅನ್ನಾಂಗ ಸಾಕಷ್ಟು ಇರದೆ ಈ ಎಪಿಥೀಲಿಯಂ ತನ್ನ 'ಸೈಜರೀತಿಯನ್ನು 
ಕಳೆದುಕೊಂಡು ಸ್ಯಾ ತರು: ಹೀಗಾಗಿ, ಚರ್ಮಕ್ಕೆ, ಅದನ್ನು ಮೃದುವಾಗಿ 


ಕೆ 





"ವಿ' ಅನ್ನಾಂಗ ' ೧೬೯ 


ಇಡಲು ಬರುವ ಎಣ್ಣೆಗಳು ಬರಲು ಮಾರ್ಗವಿಲ್ಲದೆ, ಚರ್ಮ ತನ್ನ ಮೃದುತ್ವವನ್ನು 
ಕಳೆದುಕೊಂಡು ಸಣ್ಣ ಗುಳ್ಳೆಗಳು ಮೇಲೆದ್ದು, ಕಪ್ಪೆಯ ಚರ್ಮದ (Toad Skin). 
ರೂಪ ತಾಳುವುದು. ಈ ಖಾಯಿಲೆಗೆ ಕೆರರೊಮಲೇಷಿಯಾ (Kerotomalacia), 
ಎಂದು ಕರೆಯುತ್ತಾರೆ. ಇದಿಷ್ಟೇ ಅಲ್ಲ. ಈ ಹೊದಿಕೆಯು ಕೆಟ್ಟ ಮೇಲೆ, ಅಲ್ಲಿಯ 
ರೋಗಕಾರಕ ಜೀವಾಣುಗಳನ್ನು ನಾಶಮಾಡಿ, ಆ ಭಾಗವನ್ನು ಶುದ್ಧ ಮಾಡುವ. 
ರಸಗಳು (Secretions) ಅಲ್ಲಿಗೆ ಹರಿದು ಬರುವುದಿಲ್ಲ. ಆ ಭಾಗದಲ್ಲಿ” ಈ ವಿಷ. 
ಜೀವಾಣುಗಳು (Pathogenic Bacteria) ಸೇರಿ ಬೆಳೆಯಲು ಇನ್ನೂ ಅನುಕೂಲ: 
ವಾಗುವುದು. ಆದುದರಿಂದ ಈ ಅನ್ನಾಂಗದ ಅಭಾವ ಇರುವವನು, ಈ ರೋಗ. 
ಕಾರಕ ಜೀವಾಣುಗಳಿಗೆ ಸುಲಭವಾಗಿ ಬಲಿಯಾಗುವನು. ಅದರಲ್ಲೂ ಶ್ವಾಸಕೋಶದ. 
ರೋಗಗಳಿಗೆ ತುತ್ತಾಗುವನು. 

ಆದರೆ ಈ ಅನ್ನಾಂಗ ಉಳಿದ 'ಜೀವಾಣುನಾಶಕಗಳಂತೆ ಕೆಲಸಮಾಡುವುದಿಲ್ಲ. 
ಮ ಅನ್ನಾ ೦ಗವನ್ನು ತೆಗೆದುಕೊಂಡರೆ ಜೀವಾಣು ಜನ್ಮರೋಗಗಳಿಂದ ಸಂಪೂರ್ಣ 
ವಾಗಿ ತಪ್ಪಿಸಿಕೊಳ್ಳಲು ಆಗುತ್ತದೆಯೆಂದಲ್ಲ. ಎಪಿಥೀಲಿಯಂಗೆ ಶತ್ರುಗಳೊಡನೆ ಹೊಡೆ 
ದಾಡುವ ಶಕ್ತಿಯನ್ನೂ, ಉತ್ಸಾ ಹವನ್ನೂ ಈ ಅನ್ನಾಂಗ ಕೊಡುತ್ತದೆ ಅಷ್ಟೆ. 

3 ಅನ್ನಾಂಗದ ಅಭಾವದಿಂದ ಎಲ್ಲಾ ಭಾಗಗಳನ್ನೂ ಸರಿಯಾಗಿ ಅಡಲು 
ಆವಶ್ಯಕ ಎಂದು ಮೊದಲೇ ಹೇಳಿದೆಯಸೆ ಸ ಇದರ ಅಭಾವದಿಂದ ಕಣ್ಣೂ ಕೆಡುವುದು. 
ಮೊದಲು ರೆಪ್ಪೆ ಊದುವುದು. ಕಣ್ಣಿನ ಗುಡ್ಡೆ ಯನ್ನು ತಂಪಾಗಿ, ಮೃದುವಾಗಿ 
ಇಡುವ ಕಣ್ಣೀರು ಹರಿಯುವುದು ನಿಂತು ಗುಡ್ಡೆ ಗಳು ಒಣಗುವುವು. ಕಿಗೆ ಕಣ್ಣಿ 
ನಲ್ಲಿಯೇ ಹುಣ್ಣಾಗಿ, ಅದು ಒಡೆದು ಕಣ್ಣು ಕುರುಡಾಗುವುದು. ಈ ಖಾಯಿಲೆಗೆ 
ಒಣಗಿದ ಕಣ್ಣು (Dry Eyes) ಅಥವಾ " ಜಿಕೊಫ್ಪಾ ಲಿಯಾ '' (Kerophthalmia) 
ಎಂದು ಹೆಸ! ರ ಬೆಳೆಯುವ ಮಕ್ಕಳು ಈ 'ಭಾಯಕೆಗಿ opm ತುತ್ತಾಗುವರು. 
ಇಂಡಿಯಾದಲ್ಲಿ ಈ ರೋಗ ಹೆಚ್ಚು. ಇರುವ ಕುರುಡರಲ್ಲಿ ಹೆಚ್ಚುಜನ ಈ ಕಾರಣ 
ದಿಂದಲೇ ಕುರುಡಾಗಿರುವರು. 

ಹಲ್ಲು ಬೆಳೆಯಲು, ಅದರಲ್ಲಿಯೂ ಹಲ್ಲಿನ ಮೇಲಿನ ಹೊಳಪು ಪೊರೆಯು (Enamel) 
ಸರಿಯಾಗಿ ಬೆಳೆಯಲು, ಈ ಅನ್ನಾಂಗದ ಅವಶ್ಯಕತೆಯುಂಟು. ಈ ಜೀವಸತ್ವ ಕಡಿಮೆ 
ಯಾದಾಗ ಈ ಹೊಳವು ಪೊರೆ ತೆಳ್ಳಗಾಗುತ್ತದೆ. ಅದೂ ಅಲ್ಲದೆ ಒಂದೇ ಸಮನಾಗಿರದೆ 
ಹಲ್ಲು ಕೆಡಲು ಅವಕಾಶ ಉಂಟಾಗುವುದು. ಇದಲ್ಲದೆ ದೇಹದ ಬೆಳವಣಿಗೆಯೂ ಸರಿ 
ಯಾಗಿರುವುದಿಲ್ಲ. ದೇಹದ ತೂಕ ಗಾತ್ರಗಳು ಇರಬೇಕಾದಷ್ಟು ಇರುವುದಿಲ್ಲ. ಎಳೆಯ 
ಇಲಿಗಳಿಗೆ "ಎ ' ಅನ್ನಾಂಗವಿಲ್ಲದ ಆಹಾರವನ್ನು ಕೊಡುತ್ತಾ, ಬಂದರೆ ಬೆಳವಣಿಗೆಯು 





“೧೭೦ ಪ್ರಬುದ್ಧ ಕರ್ಣಾಟಕ 
ಪ್‌ 


'ಬರಬರುತ್ತಾ ಕಡಿಮೆಯಾಗಿ ಮೂವತ್ತೆ ದು ದಿನಗಳಲ್ಲಿ ನಿಂತುಹೋಗುತ್ತದೆ. ಆಗ 
ಆಹಾರದಲ್ಲಿ "ಎ ' ಅನ್ನಾಂಗ ಸೇರಿಸಿದರೆ ಬೆಳವಣಿಗೆ ಮತ್ತೆ ಸರಿಯಾಗುತ್ತದೆ. 

"ಪಿ ಅನ್ನಾ ಂಗವು ಘನರೂಪದಲ್ಲಿರುತ್ತದೆ. ಇದರ ಕರಗುವ ಬಿಂದು 
೬ 8೬೪೮, ಇದು ಆಲ್ಕೊಹಾಲ್‌ ರಸಾಯನ ಗುಂಪಿಗೆ ಸೇರಿದುದು. ಆದುದರಿಂದ 
ಆಲ್ಕೊ ಹಾಲಿನ ಗುಣಗಳಾದ, ಆಮ್ಲಗಳೊಂದಿಗೆ ಸೇರಿ ಎಸ್ಟರಾಗುವುದು ಮುಂತಾದ 
ಗುಣಗಳನ್ನು ಹೊಂದಿರುತ್ತದೆ. ಬೀಟಾಕ್ಯಾಕೋಟೀನು ೧೮೭5೮ ನಲ್ಲಿ ಕರಗುವ 
ಘನಪದಾರ್ಥ. ಅದರ ಬಣ್ಣ ಹಳದಿ. 

ಮ ಅನ್ನಾಂಗ ಮತ್ತು ಕ್ಯಾರೋಟೀನುಗಳೆರಡೂ ಸುಲಭವಾಗಿ ಉತ್ಕೃರ್ಷಕ 
ಹೊಂದಿ ನಾಶವಾಗುವುದು. ಬೆಳಕಿನಲ್ಲಿಯೂ ಹೀಗೆಯೇ. ಇವೆರಡರಲ್ಲಿ "ಎ' 
ಅನ್ನಾಂಗವೇ ಈ ವಿಷಯದಲ್ಲಿ ಉತ್ತಮ. ಇವೆರಡನ್ನು ಆಮ್ಲ ಜನಕವಿಲ್ಲದಿರುವಾಗ 
ಕಾಯಿಸಿದರೂ ಅವುಗಳ ಶಕ್ತಿ ನಾಶವಾಗುವುದಿಲ್ಲವಾದರೂ, ಆಮ್ಲ ಜನಕವಿರುವಾಗ 
ಸುಲಭವಾಗಿ ಉತ್ಕೃರ್ಷಕ ಹೊಂದುವುವು. ಈ ರೀತಿ ಸುಲಭವಾಗಿ ಉತ್ಕೃರ್ಷಕ 
ಹೊಂದಿ ಹಾಳಾಗುವುದನ್ನು "ಇ? ಅನ್ನಾಂಗವು ತಡೆಗಟ್ಟುವುದು, ನಾಶವಾಗದಂತೆ 
ರಕ್ಷ ಸುವುದು. ಈ ಸಂರಕ್ಷ ಣಾಕಾರ್ಯಭಾರ "ಇ.' ಅನ್ನಾಂಗದ ಮುಖ್ಯಕಾರ್ಯ 
ಗಳಲ್ಲೊಂದು. ಈ ರಕ್ಷಣೆಯ ಕಾರ್ಯವನ್ನು ಈ ಅನ್ನಾ ಂಗದೊಂದಿಗೆ ಇರುವ ಎಲೆಯ 
ಹಸುರೂ ಮಾಡುತ್ತದೆಯೆಂದು ಕಾಣುತ್ತೆ. 

ಈ ಅನ್ನಾಂಗಗಳು “ಪಾಲಿಯೀನ್ಸ್‌ ” ಗುಂಪಿಗೆ ಸೇರಿದ ರಸಾಯನ ವಸ್ತುಗಳು. 
ಈ ಪಾಲಿಯೀನ್ಸ್‌ಗಳ ಅಣುವಿನಲ್ಲಿ ಇಂಗಾಲದ ಪರಮಾಣುಗಳು ಒಂದಕ್ಕೊಂದು 
ಸೇರಿಕೊಂಡು ಉದ್ದವಾದ ಸರಪಳಿಯಂತಿರುತ್ತದೆ. ಇಂತಹ ಸರಪಳಿಯಲ್ಲಿ ದ್ವಿಬಂಧ 
ಗಳು* (Double Bonds) ಮತ್ತು ಏಕಬಂಧಗಳು (Single Bonds) ಒಂದು ಬಿಟ್ಟು 
ಒಂದು ಬರುತ್ತವೆ. 

ತ ಇಂಗಾಲಕ್ಕೆ ಸಂಯೋಜನಾಶಕ್ತಿ (೪೬10707) ನಾಲ್ಕು ; ಅಂದರೆ ಒಂದು ಇಂಗಾಲದ 
ಪರಮಾಣುವು ನಾಲ್ಕು ಜಲಜನಕದ ಪರಮಾಣುಗಳೊಂದಿಗೆ ಸೇರಬಲ್ಲುದು; ಹಾಗೆ ಸೇರಿದಾಗ 
ಆಗುವ ಅಣುವಿಗೆ ಶಕ್ತಿ ಹೆಚ್ಚು. ಆ ಅಣುವನ್ನು ಒಡೆಯುವುದು ಸುಲಭಸಾಧ್ಯವಲ್ಲ. ಉತ್ಕರ್ಷಕ, 
ಮತ್ತು ಅಪಕರ್ಷಕಗಳು ಅವನ್ನು ಏನೂ ಮಾಡಲಾರವು. ಈ ರೀತಿ ನಾಲ್ಕು ಸಂಯೋಜನಾಶಕ್ತಿ 
ಗಳು ಪೂರ್ಣವಾಗಿ ತೃಪ್ತಿ ಪಡದೆ ಇದ್ದೂ, ಆಗಿರುವ ಅಣುಗಳು ಉಂಟು. ಈ ರೀತಿಯ ಅಸ್ಥಿತ್ವವನ್ನು 
ಸೊಡುವ ಶಕ್ತಿ ಇಂಗಾಲಕ್ಕೆ ಮಾತ್ರ ಉಂಟು. ತೃಪ್ತಿಹೊಂದಿದ ಶಕ್ತಿಯನ್ನು ಒಂದು ದಂಡದಿಂದಲೂ 
ತೃಸ್ತಿಪಡೆಯದ ಸಂಯೋಜನಾಶಕ್ತಿಯನ್ನು ಅದರ ಕೆಳಗೆ ಮತ್ತೊಂದು ದಂಡ ಬರೆದೂ ಸೂಚಿಸು 


ತ್ತಾರೆ. ಅವುಗಳಿಗೆ ದ್ವಿ ಬಂಧಗಳೆಂದು (ಐಂಬ)1ಆ Bonds) ಹೆಸರು. ಈ ದ್ವಿಬಂಧಗಳು ಸ್ಥಿರತೆಯ 
ಗುರುತಲ್ಲ. ಅಸ್ಥಿರತೆಯ ಗುರುತು. 


"ವಿ? ಅನ್ನಾಂಗ 


x 
' 
| 
I 
1 
| 
( 

% 


ಶ್ರ Cu 


ಶಿ 
ಬೀಟಾ ಶ್ಯಾರೋಟೀಸು 


ಳೆ 


೧೭೧ 





೧೭೨ ಪ್ರಬುದ್ಧ ಕರ್ಣಾಟಕ 


"ಎ' ಅನ್ನಾಂಗ ಮತ್ತು ಬೀಟಾಕ್ಯಾರೋಟೀನಿನ ಅಣುರಚನೆಯನ್ನು ಈ 
ಹಿಂದೆ ಕೊಟ್ಟಿದೆ. 

ಈ ಅಣುರಚನೆಯಲ್ಲಿ ದಿ ನ್ರಿಬಂಧಗಳು ಹೆಚ್ಚಾ ಗಿ ಇರುವುದನ್ನು ಕಾಣಬಹುದು. 
ಆದುದರಿಂದಲೇ ಇವಕ್ಕೆ ಅಸ್ಸು ಸ್ಥಿ ರತೆಯಿಲ್ಲದೆ, “ಸುಲಭವಾಗಿ ಉತ್ಕರ್ಷಣ ಹೊಂದ 
ಬಲ್ಲುದಾಗಿದೆ. ಅದಲ್ಲದೆ ಈ ಎರಡು ಅಣುಗಳನ್ನು ಹೋಲಿಸಿ ನೋಡಿದರೆ, ಬೀಟಾ 
ಕ್ಯಾರೋಟೀನಿನ ಅಣುವನ್ನು ೫ , « ಎಂಬಲ್ಲಿ ಒಡೆದಾಗ "ಎ' ಅನ್ನಾ ೦ಗದ 


ಎರಡು Sera ವಿ ಆಲ್ಫಾ ಕ್ಯಾರೋಟೀನಿನ ಅಣು, 


ರಚನೆಯು ಬೀಟಾದರಂತೆಯೇ ಇದ್ದರೂ "4'ಯಲ್ಲಿ ದ್ವಿಬಂಧವು ಇರದೆ "ಕಿ'ಯಲ್ಲಿ 
ಇರುವುದರಿಂದ, ಆ ಅಣುವನ್ನು ಒನೆಯುವುಡರಿಂದ ' ಫ್ರಿ ಅನ್ನಾ ೦ಗದ ಒಂದೇ 
ಒಂದು ಅಣು ದೊರೆಯುತ್ತ ದೆ ಈ ಅನ್ನಾಂಗದ ಶಕ್ತಿ ಯನ್ನು ಹೊಂದಿಸಲು M 
ಚೌಕದಲ್ಲಿ ತೋರಿಸಿರುವ ಬೀಬಾ' ಎಮಾನ್‌ ಭಾಗವು ಅಣುವಿನಲ್ಲಿ ಇರ. 
ಬೇಕೆಂಬುದು ಸ್ಪಷ್ಟಪಟ್ಟಿದೆ. 

"ಎ' ಅನ್ನಾಂಗ ಮತ್ತು ಕ್ಯಾರೋಟೀನುಗಳು ನೀರಿನಲ್ಲಿ ಕರಗುವುದಿಲ್ಲ. ಆದರೆ. 
ಸಾವಯವ ದ್ರಾವಕಗಳಾದ ಇಕ್ಲೋರೋಫಘಾರಂ, ಈಥರ್‌ (೫%೮7) ಮುಂತಾದವು 
ಗಳಲ್ಲಿ ಕರಗುತ್ತವೆ. ಈ ಅನ್ನಾಂಗದ "ದ್ರಾವಣಕ್ಕೆ (5010008) ಆಂಟಿಮೊನಿ 
ಟ್ರಿ ಎಕ್ಲೊ (ರೈಡ್‌ (Antimony Trichloride) ಹಾಕಿದರೆ ನೀಲಿ ಬಣ್ಣ ಬರುತ್ತದೆ. 
ಆದರೆ ಬಂದ ಬಣ್ಣ ಸ್ಪಲ್ಪ ಹೊತ್ತಿನಲ್ಲಿಯೆ ಹಸುರಾಗುವುದು. ಈ ರಸಾಯನ ಕ್ರಿಯೆ 
ಯನ್ನು, "ಎ' ಅನ್ನಾಂಗದ ಇರವನ್ನು ಕಂಡುಹಿಡಿಯಲು ಉಪಯೋಗಿಸುತ್ತಾರೆ. 

"ವ ಅನ್ಭಾ ೦ಗವು ಪಿತ್ತಕೋಶದಲ್ಲಿ, ರಕ್ತದಲ್ಲಿ ಮತ್ತು ಹಾಲು ಮೊಟ್ಟೆ 
ಮುಂತಾದವುಗಳಲ್ಲಿ ಇದೆಯೆಂದೂ, ಕ್ಯಾರೋಟೀನುಗಳು ಹಸಿರು ಸೊಪ್ಪಿ ನಲ್ಲಿಯೂ, 
ಗೆಜ್ಜರಿ ಮುಂತಾದ ಗಡ್ಡೆಗಳಲ್ಲಿಯೂ, ಟೊಮಾಟೊ ಮುಂತಾದ ಹಣ್ಣುಗಳಲ್ಲಿಯೂ 
ಇದೆಯೆಂದು ತಿಳಿಸಿದೆಯಷ್ಟೆ. ಯಾವಯಾವುದರಲ್ಲಿ ಎಷ್ಟು ಅನ್ನಾಂಗವಿದೆಯೆಂದು 
ತಿಳಿಯುವುದು ಆವಶ್ಯಕ. 

ಈ ರೀತಿ ಎಷ್ಟು ಇದೆ ಎಂಬುದನ್ನು ಕಂಡುಹಿಡಿಯಲು ಒಂದು ಅಳತೆಗೋಲು-- 
ಒಂದು ಮಾನ--ಬೇಕಷ್ಟೆ. ಈ ಅನ್ನಾಂಗಕ್ಕೂ ಬೆಳವಣಿಗೆಗೂ ಇರುವ ಸಂಬಂಧವನ್ನು 
ಉಪಯೋಗಿಸಿಕೊಂಡು, ಬೆಳೆಯುವ ಇಲಿಗಳಲ್ಲಿ ವಾರಕ್ಕೆ ಮೂರು ಗ್ರಾಂ ತೂಕ 
ಹೆಚ್ಚಿ ಸೆಲು ಬೇಕಾಗುವಷ್ಟು ಅನ್ನಾಂಗವನ್ನು “ಒಂದು ಮಾನ (2810) ಎಂದು 
ಪರಿಗಣಿಸಿದ್ದರು. ಆದರೆ ಈಗ ಬೀಟಾ ಕ್ಯಾರೋಟೀನು ಶುದ್ಧ ರೀತಿಯಲ್ಲಿ ದೊರತಿರು 
ವುದರಿಂದ ಅದನ್ನೇ ಆಧಾರವಾಗಿಟ್ಟುಕೊಂಡಿದ್ದಾರೆ. ೦.೦೦೦೬ ಮಿಲಿಗ್ರಾಂ ಬೀಟಾ 


“ 


PX 


"ವ? ಅನ್ಯಾಂಗ ೧೭೩ 


ಸ್ಯಾರೋಟೀನಿನಲ್ಲಿರುವ ಶಕ್ತಿಯನ್ನು ಒಂದು ಅಂತರರಾಷ್ಟ್ರಿ ಯ ಮಾನ (Inter- 
national Unit) ಎ೦ದು ನಿರ್ಧರಿಸಲಾಗಿದೆ. ಅಂದರೆ ೧ ಗ್ರಾಂ ಶುದ್ಧ ಬೀಟಾ 
ಸ್ಯಾರೋಟೀನಿನಲ್ಲಿ ೧,೬೬೬,೬೬೭ ಮಾನಗಳಿವೆ ಎಂದಾಯಿತು. ಈ ಮಾನವಲ್ಲದೆ, 
ಇನ್ನೂ ಕೆಲವು ಮಾನಗಳು ಬಳಕೆಯಲ್ಲಿವೆ. 

ಬೀಟಾ ಕ್ಯಾರೋಟೀನು, ಅಥವಾ ಅದಕ್ಕೆ ಸರಿಸಮನಾದ ಶಕ್ತಿ ಆಹಾರದಲ್ಲಿ 
ಎಷ್ಟು ಇದೆಯೆಂಬುದನ್ನು ದೇಹದ ಹೊರಗಡೆ ಕಂಡುಹಿಡಿದರೆ ಸಾಲದು. ಏಕೆಂದರೆ 
ನಾವು ತೆಗೆದುಕೊಂಡ ಕ್ಯಾರೋಟೀನು ಎಲ್ಲವೂ, ಅಂದರೆ ನೂರಕ್ಕೆ ನೂರು ಭಾಗವೂ, 
ಮಿ ಅನ್ನಾ ೦ಗವಾಗಿ ಪರಿವರ್ತಿತವಾಗುವುದಿಲ್ಲ - ಆದ ಅನ್ನಾ ೦ಗವೆಲ್ಲ ವೂ 
ಸಂಪೂರ್ಣವಾಗಿ ಹೀರಿಕೊಳ್ಳಲ್ಪಡುವುದೂ ಇಲ್ಲ. ಈ ರೀತಿ ಪರಿವರ್ತನ ಮತ್ತು 
ಹೀರಿಕೊಳ್ಳುವುದು ಆಹಾರದಲ್ಲಿನ ಉಳಿದ ರಸಾಯನ ವಸ್ತುಗಳನ್ನು ಅವಲಂಬಿಸಿರು 
ತ್ತದೆ. ಇದಲ್ಲದೆ ಆಹಾರವಿರುವ ಸ್ಥಿತಿಯನ್ನು ಅನುಸರಿಸಿರುತ್ತದೆ. ಉದಾಹರಣೆಗೆ 
ಹಸಿಯ ಗೆಜ್ಜರಿಯಲ್ಲಿನ ಅನ್ನಾಂಗದಲ್ಲಿ ಕೇವಲ ಶೇಕಡ ಒಂದರಷ್ಟು ಅನ್ನಾ ೦ಗವನ್ನು 
ಮಾತ್ರ ದೇಹ ಬಳಸಿಕೊಳ್ಳಬಲ್ಲುದು. ಅದೇ ಬೇಯಿಸಿದ ಗೆಜ್ಜರಿಯಿಂದ ಶೇಕಡ 
೩೫ ರಷ್ಟು ಉಪಯೋಗಿಸಿಕೊಳ್ಳಬಲ್ಲುದು. ಇದರೊಂದಿಗೆ ಮನುಷ್ಯರು "ಎ' 
ಅನ್ನಾ ೦ಗವನ್ನು ಉಪಯೋಗಿಸಿಕೊಂಡಹಾಗೆ ಕ್ಯಾರೋಟೀನನ್ನು ಬಳಸಿಕೊಳ್ಳ 
ಲಾರರು. ಆದುದರಿಂದಲೇ ಒಂದು ಮಿಲಿಗ್ರಾಂ ಶುದ್ಧ ವಾದ "ಎ ಅನ್ನಾಂಗಸ್ಕೆ 
ಎರಡು ಮಿಲಿಗ್ರಾಂ ಬೀಟಾ ಕ್ಯಾರೋಟೀನಿನ ಶಕ್ತಿಯುಂಟು. 

ಬೀಟಾ ಕ್ಯಾರೋಟೀನಿನ ಶಕ್ತಿ ೧೦೦ ಇದ್ದ ರೆ ಅದೇ ತೂಕದ ಉಳಿದವುಗಳ 
ಶಕ್ತಿಯನ್ನು ಹೋಲಿಸಲು ಈ ಪಟ್ಟಿಯನ್ನು ಕೊಟ್ಟಿದೆ. 


"ವಿ ಅನ್ನಾಂಗ (ಆಲ್ಕೋಹಾಲ್‌ ಅಥವ ಎಸ್ಕೈರಿನ ರೂಪದಲ್ಲಿ) ೨೪೦ 


ಬೀಟಾ ಕ್ಯಾರೋ ಟೀನು ೧೦೦ 
ಆಲ್ಪಾ ‘ ಜಿಪ್ಸಿ 
ಗ್ಯಾಮ 33 ೨೮ 
ಕ್ರಿಪ್ಕೊ ಡೆ ಜಾನ್‌ ಥೀನ್‌ (Crypto Xanthine) ೫೭ 


ಈ ಅನ್ನಾಂಗ ಎಷ್ಟು ಇದೆಯೆಂಬುದನ್ನು ಕಂಡಿಹಿಡಿಯಲು ಎರಡು ಮಾರ್ಗ 
ಗಳಿವೆ. ಅದರ ರಸಾಯನಗುಣವನ್ನು ಅವಲಂಬಿಸಿರುವ ಮಾರ್ಗ ಮೊದಲನೆಯದು. 
ಪ್ರಾಣಿಗಳಿಗೆ ಕೊಟ್ಟು, ಅವುಗಳ ಬೆಳವಣಿಗೆ, ಮುಂತಾದವುಗಳನ್ನು ಪರೀಕ್ಷಿ ಸು 
ವುದರ ಮೂಲಕ ಎಷ್ಟು ಇದೆಯೆಂಬುದನ್ನು ಕಂಡುಹಿಡಿಯುವುದು ಎರಡನೆಯ 
ಮಾರ್ಗ. 





೧೭೪ ಪ್ರಬುದ್ಧ ಕರ್ಣಾಟಕ 
ಅ ಇ 


ವಸ್ತುವನ್ನು, ಗೊತ್ತಾದ ತೂಕದಷ್ಟು ತೆಗೆದುಕೊಂಡು, ಅದನ್ನು ಪೊಟ್ಯಾ 
ಸಿಯಂ ಹೈಡ್ರಾಕ್ಸೆ ಎಡ್‌ (Potassium Hydroxide)ನೊಂದಿಗೆ ಶುದಿಸಿ, ಎಸ್ಟರ್‌ 
ರೂಪದಲ್ಲಿರುವ ಅನ್ನಾ ೦ಗವನ್ನು ಆಲ್ಕೋಹಾಲ್‌ ರೂಪಕ್ಕೆ ತಂದು ಅನಂತರ ಈಥರ್‌ 
ಮುಂತಾದ ದ್ರ್ರಾವಕಗಳನ್ನು ಉಪಯೋಗಿಸಿಕೊಂಡು, ಉಳಿದ- ಈಥರ್‌ನಲ್ಲಿ ಕರಗದ- 
ವಸ್ತುಗಳಿಂದ ಬೇರ್ಪಡಿಸಬಹುದು. ಈ ರೀತಿ ಬಂದ ಅನ್ನಾಂಗವನ್ನು ಅಥವಾ 
ಕ್ಯಾರೋಟೀನನ್ನು ಕ್ಲೋರೋಫಾರಂ (€h!ಂrಂಕಂrm)ನಲ್ಲಿ ಕರಗಿಸಿ ಅದಕ್ಕೆ 
ಸ್ಲೊ «ರೋಘಾರಂನಲ್ಲಿ ಕರಗಿದ ಆಂಟಮೊನಿ ಟ್ರೈಕ್ಲೋರೈಡನ್ನು ಹಾಕಿದರೆ ಬರುವ. 
ನೀಲಿಯ ಬಣ್ಣವನ್ನು ; ಗೊತ್ತಾದಷ್ಟು ಅನ್ನಾಂಗ ಹೊಂದಿರುವ ಮತ್ತೊಂದು. 
ದ್ರಾವಣಕ್ಕೂ, ಇಷ್ಟೇ ಇದೇ ರಸಾಯನ ವಸ್ತುವನ್ನು ಹಾಕಿ ಬಂದ ನೀಲಿಯನ್ನೂ , 
ಹೋಲಿಸಿ ಎಷ್ಟು ಇದೆಯೆಂಬುದನ್ನು ಕಂಡುಹಿಡಿಯುತ್ತಾರೆ. ಈ ರೀತಿ ಬಣ್ಣಗಳನ್ನು 
ಹೋಲಿಸಲು ವಿಶೇಷ ಉಪಕರಣಗಳಿವೆ. 

ಬಿಳಿಯ ಇಲಿಯ ಜೀರ್ಣಾಂಗಗಳೂ, ಮತ್ತು ಅದರ ದೇಹದ ಉಳಿದ 
ಕ್ರಿಯೆಗಳೂ ಮನುಷ್ಯರಲ್ಲಿರುವಂತೆಯೇ ಇವೆ. ಇದರೊಂದಿಗೆ ಅದು ಕೇವಲ ಕೆಲವಾರು 
ತಿಂಗಳಲ್ಲಿಯೇ ಮನುಷ್ಯರಲ್ಲಿ ಹತ್ತಾರು ವರ್ಷಗಳಲ್ಲಿ ಆಗುವ ಬದಲಾವಣೆಗಳನ್ನು 
ಹೊಂದುತ್ತದೆ. ಆದುದರಿಂದಲೇ ಬಿಳಿಯ ಇಲಿಗಳನ್ನು ಪ್ರಯೋಗಕ್ಕೆ ವಿಶೇಷವಾಗಿ 
ಬಳಸಿಕೊಳ್ಳುವರು. ಒಂದು ದೊಡ್ಡ ಗುಂಪು ಇಲಿಗಳನ್ನು ಒಂದೇ ಸಮನಾದ ಎರಡು. 
ಗುಂಪುಗಳನ್ನಾಗಿ ಮಾಡಿ, ಎರಡು ಗುಂಪಿನ ಇಲಿಗಳಿಗೂ "ಎ' ಅನ್ನಾಂಗವಿಲ್ಲದ. 
ಆಹಾರ ಕೊಟ್ಟು ಅವುಗಳ ದೇಹದಲ್ಲಿ ಶೇಖರವಾಗಿದ್ದ ಅನ್ನಾಂಗನೆಲ್ಲವೂ ವೆಚ್ಚ 
ವಾದಮೇಲೆ, ಒಂದು ಗುಂಪಿಗೆ ಪ್ರತಿದಿನವೂ ಉಳಿದ ಆಹಾರ ಮತ್ತು ಗೊತ್ತಾದ 
ತೂಕದಷ್ಟು ಈ ಆಹಾರವನ್ನು ಕೊಡುತ್ತಾರೆ. ಇನ್ನೊಂದು ಗುಂಪಿಗೆ ಗೊತ್ತಾದ 
ತೂಕದಷ್ಟು ಬೀಟಾ ಕ್ಯಾರೋಟೀನನ್ನು, ಉಳಿದ ಆಹಾರದೊಂದಿಗೆ ಕೊಡುತ್ತಾರೆ. 
ಒಂದೆರಡು ವಾರಗಳು ಕಳೆದ ಅನಂತರ, ಆ ಎರಡು ಗುಂಪುಗಳ ತೂಕವನ್ನೂ ಮತ್ತು 
ಉಳಿದ ಅಳತೆಗೆ ಸಿಕ್ಕಬಹುದಾದ ಬದಲಾವಣೆಗಳನ್ನೂ ಹೋಲಿಸಿ ಆ ವಸ್ತುವಿನಲ್ಲಿ 
ಎಷ್ಟು ಅನ್ನಾ ೦ಗನಿದೆಯೆಂದು ಕಂಡುಹಿಡಿದಿದ್ದಾರೆ. 

ಬೇರೆಬೇರೆಯ ಆಹಾರಗಳಲ್ಲಿ ಈ ಅನ್ನಾಂಗ ಎಷ್ಟು ಇದೆಯೆಂಬುದನ್ನು ಈ 
ಕೆಳಗೆ ಕೊಟ್ಟಿದೆ :-- 

ಒಂದು ಗ್ರಾಂ ಆಹಾರದಲ್ಲಿ ಎಷ್ಟು "ಎ' ಅನ್ನಾಂಗನಿದೆಯೆಂಬುದು ಈ ಪಟ್ಟಿಯಲ್ಲಿದೆ 

ಕಾಡ್‌ ಲಿವರ್‌ ಎಣ್ಣೆ ಶ್‌ ೬೦೦- ೨,೦೦೦ ಅಂತರರಾಸ್ಟ್ರಿೀಯ ಮಾನಗಳಲ್ಲಿ 
ಷಾರ್ಕ್‌ಲಿವರ್‌ ಎಣ್ಣೆ ಸ ೪,೦೦೦-೧೫,೦೦೦ 5 





ಹಾಲಿಬಟ್‌ಲಿವರ್‌ ಎಣ್ಣೆ 
ಹಾಲು (ನೂರು ಗ್ರಾಂನಲ್ಲಿ | ಹ 
ಮೊಟ್ಟೆ ( 105 


ಚ್ಟ, ಭಾ 1 


"ಎ' ಅನ್ನಾಂಗ ೧೭೫ 


೧೯,೦೦೦-೩೯,೦೦೦ ಅಂತರರಾಷ್ಟ್ರೀಯ ಮಾನಗಳಲ್ಲಿ 
೧೬೦- ೨೨೫ 33 
೧,೦೦೦. ೨,೦೦೦ js 


೩.೫೦೦- ೫,೦೦೦ sa 


ಸಸ್ಯಗಳಲ್ಲಿ, ಸಹ ಅನ್ನಾಂಗದ ರೂಪದಲ್ಲಿ ನೂರು ಗ್ರಾಂ ಆಹಾರದಲ್ಲಿ ಎಷ್ಟು 
ಅನ್ನಾ ೦ಗವಿದೆ ಎಂಬುದನ್ನು ಈ ಕೆಳಗೆ ಕೊಟ್ಟಿದೆ: 


ಹಸಿರು ಸೊಪ್ಪುಗಳು: 
ಎಳೆ ದಂಟು 
ಬಸಲೆ ಸೊಪ್ಪು 
ಮೆಂತ್ಯ 
ಅಗಸೆ 
ಎಲೆಕೋಸು 
ನುಗ್ಗೆ ಸೊಪ್ಪು 
ಕೊತ್ತುಂಬರಿ 
ಪುದೀನಾ 
ಕರಿಬೇವು 
ಬೇವು 
ವಿಳ್ಳೆಯದೆರೆ 


ಉಳಿದವುಗಳು: 
ಗೆಜ್ಜರಿ 
ಮಾವಿನಹಣ್ಣು 
ಪರಂಗಿಹಣ್ಣು 
ಟೊಮ್ಯಾಟೊ 
ಕಿತ್ತಳೆ 
ಗೋಧಿ 
ಜೋಳ 
ರಾಗಿ 
ಅಕ್ಕಿ 
ಕಡಶೇಬೇಳೆ 
ಹುರಳಿ 
ತೊಗರಿ 
ಸೊಯಾಬೀನ್‌ 


3೨,೫೦೦-೧೧,೦೦೦ ಅಂತರರಾಷ್ಟ್ರೀಯ ಮಾನಗಳಲ್ಲಿ 
೨೬.೦೦. ತ್ರಿ೫೦೦ 3 
೨,೭೦೦ 3 
೯,೦೦೦ ಭಾ 
೨,೦೦೦ : 83 
೧೧,೩೦೦ 33 
೧೦,೪೬೦೨_೧೨,೬೦೦ ೨3 
೨,೭೦೦ »» 
೧೨,೬೦೦ 3೨ 
೪.೬೦೦ 1೨ 
೯,೬೦೦ 2೨ 


೨,೦೦೦-೪,ಶಿ೦೦೦ 23 
೪,೮೦೦ 33 
೨,೦೨೦ ತತ 

ಶ೨೦ 22 
೩೫೦ »» 
೧೦೮ »» 
೧೩೬ 3 
೭೦ 33 
ಅತ್ಯಲ್ಪ 33 
೩್ಲಿ೧೬ »» 
೧೧೯ »> 


೧೭೬ ಪ್ರಬುದ್ಧ ಕರ್ಣಾಟಕ 
ಛಿ 


ಕೆಂಪುತಾಳೆ ಎಣ್ಣೆ (Red Palm 
Oil ಎ. ೪೦,೦೦೦-೫೦,೦೦೦ ಅಂತರರಾಷ್ಟ್ರೀಯ ಮಾನಗಳಲ್ಲಿ 
_(೧೦೦೩ಾ೮.೬೨ ತೊಲವ೩.೫ ಔನ್ಸು) 


ಈ ಅನ್ನಾಂಗ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ಬೇಕು ಎಂಬ ವಿಷಯದಲ್ಲಿ 
'ಹಲವಾರು ಅಭಿಪ್ರಾಯಗಳಿವೆ. ಬೆಳೆಯುವ ಮಕ್ಕಳಿಗೂ, ಗರ್ಭವತಿ ಮತ್ತು 
'ಬಾಣಂತಿಯರಿಗೂ ಸಹಜವಾಗಿಯೇ ಹೆಚ್ಚು ಬೇಕು. ನಮ್ಮ ಆಹಾರದಲ್ಲಿ ನಮಗೆ 
ಬೇಕಾದುದಳ್ಳಿಂತ ಸ್ವಲ್ಪ ಹೆಚ್ಚಾ ಗಿಯೇ ಅನ್ನಾ೦ಗವಿರುವುದು ಸ್ಸ €ಮ. ಆದುದರಿಂದ 
'ನಮ್ಮ ದೇಹ ಆರೋಗ್ಯವಾಗಿರುವುದಕ್ಕೆ ಮತ್ತು ಬೆಳವಣಿಗೆ ಸರಿಯಾಗಿರುವುದಕ್ಕೆ 
ಎಷ್ಟು ಬೇಕೆಂಬುದನ್ನು ತಿಳಿಯಬೇಕು. ಎಲ್ಲಾ ಸಸ್ಮನಿಗಳಿಗೂ, ಹಕ್ಕಿಗಳಿಗೂ ಮತ್ತು 
ಮೀನುಗಳಿಗೂ ಈ ಅನ್ನಾಂಗ ಆವಶ್ಯಕ. ಹಾಗೆಂದರೆ ಎಲ್ಲಾ ಪ್ರಾಣಿಗಳಿಗೂ 
`ಅವಶ್ಯ ಕವೆಂದಲ್ಲ. ಉದಾಹರಣೆಗಾಗಿ--ಜಿರಲೆಗಳಿಗೆ ಈ ಅನ್ನಾ ೦ಗದ ಆವಶ್ಯಕತೆಯಿಲ್ಲ. 

ಮನುಷ್ಯ, ದನ, ಕುದುರೆ, ಕುರಿ, ಇವೆಲ್ಲಕ್ಕೂ ಕನಿಷ್ಠಪಕ್ಷ ಎಷ್ಟು ಬೇಕೆಂಬು 
ದನ್ನು ನಿರ್ಧರಿಸಿದ್ದಾರೆ. ಎಲ್ಲವುಗಳಲ್ಲಿಯೂ ಪ್ರತಿಯೊಂದು ಕಿಲೋಗ್ರಾಂ ತೂಕಕ್ಕೂ 
(೨0 ಪೌಂಡು) "ಎ' ಅನ್ನಾಂಗದ ೨೦ ಮಾನಗಳು ಸಾಕು. "ಎ' ಅನ್ನಾಂಗ 
“ದಷ್ಟು ಚೆನ್ನಾಗಿ ಬೀಟಾ ಕ್ಯಾರೋಟೀನನ್ನು ದೇಹ ಉಪಯೋಗಿಸಿಕೊಳ್ಳವುದಿಲ್ಲ 
-ವಾದುದರಿಂದ ೪೦ ಮಾನಗಳಷ್ಟು ಬೀಟಾ ಕ್ಯಾರೋಟೀನು ಬೇಕು. ಇಷ್ಟು 
'ಕಡೆಯಪಕ್ಟ ಆಹಾರದಲ್ಲಿ ಇದ್ದೇ ಇರಬೇಕು. ಇಷ್ಟಿದ್ದ ರೆ ಅನ್ನಾಂಗ ಶೇಖರವಾಗು 
ವುದಿಲ್ಲ. ಅಂದಿನ ಬಳಕೆಗೆ ಮಾತ್ರ ಸಾಕು. ಇವೆಲ್ಲವನ್ನೂ ಪರಿಶೀಲಿಸಿ ಸುಮಾರು 
ನೂರಿಪ್ಪತ್ತು ಪೌಂಡಿನ ವೆಯಸ್ವೆನಿಗೆ ದಿನಕ್ಕೆ ಸುಮಾರು ೪,೦೦೦ ೩.೫. ಗಳು 
{International Units) ಸಾಕು.  ಗರ್ಭವತಿಯರಿಗೆ ಸುಮಾರು ೫೦೦೦ ದಿಂದ 
‘4,000 LU. ಗಳು ಬೇಕು. ಬೆಳೆಯುವ ಮಕ್ಕಳಿಗೆ ಇಪ್ಪತ್ತು ವರುಷದ ವರಿವಿಗೂ, 
-ಸುಮಾರು ೩೦೦೦-೪,೦೦೦ 1.0. ಗಳು ಬೇಕು. ಅನ್ನಾಂಗ ಅಭಾವದಿಂದ ನರಳು 
-ತ್ರಿರುವವರಿಗೆ ೨೫,೦೦೦ 1.೦. ಗಳಷ್ಟು ಸ ಕೆಲವು ದಿನವಾದರೂ ಕೊಡಬೇಕಾಗುವುದು. 

ಈ ಅನ್ನಾಂಗವನ್ನು ಹೆಜ್ಜೆ ಗೆ ತೆಗೆದುಕೊಂಡರೆ ವಿಷವಾದೀತು ಎಂಬ ಹೆದರಿಕೆ 
ಯೇನೂ ಇಲ್ಲ. ತೀರ ಹೆಚ್ಚಿ ಗೆ ತೆಗೆದುಕೊಂಡರೆ ಹಾಗೆ ಆದೀತು. ಆದರೆ ಔಷಧದಂತೆ 
ತೆಗೆದುಕೊಳ್ಳಬೇಕಾದಾಗಲೂ ಆ ಮಟ್ಟಿವನ್ನು ಮುಟ್ಟುವುದಿಲ್ಲ. 

ಕ್ಯಾರೋಟೀನನ್ನು ಅದು ಸಿಗುವ ಆಹಾರದಿಂದ ಪ್ರತ್ಯೇಕಿಸುವುದು, ಹೆಚ್ಚು 
ಅನ್ನಾ೦ಗವುಳ್ಳ ಎಣ್ಣೆ (Concentrate) ಯನ್ನು ತಯಾರಿಸುವುದು, ಉಳಿದ ಅನ್ನಾಂಗ 
-ಗಳ ಪ್ರತ್ಯೇಕಿಸುವಿಕೆ ಮತ್ತು ತಯಾರಿಕೆಗಿಂತ ಸುಲಭಸಾಧ್ಯ. ಗೆಜ್ಜರಿ ಅಥವಾ 





"ವಿ? ಅನ್ನಾಂಗ | ೧೭೭ 


ಹುಲ್ಲು, ಬೀಜದ ಎಣ್ಣೆಗಳು ಮತ್ತು ಕೆಂಪು ತಾಳೆ ಎಣ್ಣೆ ಮುಂತಾದವುಗಳು ಈ 
ತಯಾರಿಕೆಗೆ ಪ್ರಾರಂಭದ ವಸ್ತುಗಳು. 

ಇದನ್ನು ಪ್ರತ್ಯೇಕಿಸಲು ಆ ಎಲೆಗಳ ಅಥವಾ ಎಣ್ಣೆ ಮುಂತಾದವುಗಳೊಂದಿ 
ಗಿರುವ ನೀರು ತುಂಬಾ ತೊಂದರೆ ಕೊಡುತ್ತದೆ. ಆದುದರಿಂದ ಆ ಸಸ್ಯಸಾಮಗ್ಟಿ 
ಯನ್ನು ಒಣಗಿಸಬೇಕು. ಒಣಗಿಸುವಾಗ ಎಚ್ಚ ರಿತ ತೆಗೆದುಕೊಳ್ಳದಿದ್ದರೆ ಪ 
ಅನ್ನಾ ತಸ ಸ್ವಲ್ಪ ಮಟಿ ಗೆ ನಾಶವಾಗುವುದು, ಆದುದರಿಂದ ಒಂದು ವಿಶೇಷರೀತಿಯಲ್ಲಿ 
ಒಣಗಿಸುತ್ತಾ. 3; ಎ ನೀರನ್ನು ಹೀರಿಕೊಳ್ಳುವ ರಸಾಯನ ವಸ್ತು ಗಳನ್ನು 
ಉಪಯೋಗಿಸುತ್ತಾರೆ. ಅನಂತರ ಅದನ್ನು ಈಥರ್‌ ಮುಂತಾದ Ka, 
ದಾ ವಕಗಳಿಂದ ಅನ್ನಾ ೦ಗವನ್ನು ಭಟ್‌ ಈಥರ್‌ನಲ್ಲಿ ಕರಗದ ವಸ್ತುಗಳಿಂದ 
Pi ರ್ಪಡಿಸುತ್ತಾರೆ. ಗ ಕಸದ ತಯಾರಿಸಲು, ಅದರ ರಸವನ್ನು ತೆಗೆದುಕೊಂಡು, 
ಅದನ್ನು ಎಚ್ಚರಿಕೆಯಿಂದ ಕಾಯಿಸುವುದರಿಂದ ಅದರಲ್ಲಿರುವ ಸೆಸಾರಜನಕಪದಾರ್ಥ 
ಗಳು ಆ ದ್ರಾವಣಗಳಿಂದ ಹೊರಗೆ ಹಾಕಲ್ಪಡುತ್ತವೆ. ಹಾಗೆ ಘನರೂಪ ಹೊಂದು 
ವಾಗ ಈ ಸಹ ಅನ್ನಾ ೦ಗವನ್ನೂ ಹೀರಿಕೊಂಡಿರುತ್ತವೆ. ಆದುದರಿಂದ ಆ ಘನ 
ಪದಾರ್ಥವನ್ನು ಶೋಧಿಸಿ ಬೇರ್ಪಡಿಸುವರು. ಸಸಾರಜನಕಪದಾರ್ಥಗಳು ಈಥರ್‌ 
ನಲ್ಲಿ ಕರಗದಿರುವುದರಿಂದ ಈ ರೀತಿ ಬಂದ ಘನಪದಾರ್ಥದಿಂದ ಈಥರ್‌ನ್ನು 
ಉಪಯೋಗಿಸಿಕೊಂಡು ಕ್ಯಾರೋಟೀನನ್ನು ಸುಲಭವಾಗಿ ಪ್ರತ್ಯೇಕಿಸುವರು. 

"ಎ' ಅನ್ನಾ ೦ಗದ ತಯಾರಿಕೆಗೆ ಕಾಡ್‌, ಹಾಲಿಬಟ್‌, ಮೀನುಗಳ ಮತ್ತು 
ಪಾರ್ಕ್‌ನ ಪಿತ್ತ ತ್ರ ಕೋಶದ ಎಣ್ಣೆಗಳೇ ಪ್ರಾ ಶ್ರಾರಂಭದ ಸಾಮಗ್ರಿಗಳು. ಪ್ರಯೋಗಶಾಲೆಗೆ 
ಮಾತ್ರ ಈ ಅನ್ನಾ: ೦ಗವನ್ನು ಶುದ್ಧ ರೂಪದಲ್ಲಿ ಜಾ ಈ ಉಪಯೋಗ 
ಚನ ಆ ಎಣ್ಣೆ ಗಳಲ್ಲಿರುವ. ಉಳಿದ ವಸ್ತುಗಳನ್ನು ತೆಗೆದು "ಎ ' ಅನ್ನಾಂಗ ಹೆಚ್ಚಾಗಿ 
ಇರುವ ಎಣ್ಣೆ ಯನ್ನು (Concentrate) ತಯಾರಿಸುವರು. ಪು ತಯಾರಿಕೆಗೆ ಹೂವು 
ಮಾರ್ಗಗಳಿವೆ. ಮೊದಲು ಎಣ್ಣೆಯಲ್ಲಿ ಅನ್ನಾ೦ಗವನ್ನು ಆವಿಯ ರೂಪಕ್ಕೆ ತಂದು, 
೮ ಆವಿಯನ್ನು ಬೇರ್ಪಡಿಸಿ, ಅನಂತರ ಅದನ್ನು ಪಂಪುಮಾಡಿ ಮತ್ತೆ ದ್ರವರೂಪಕ್ಕೆ. 
ತರುವರು. ಈ ಎಲ್ಲ ಕಾರ್ಯಗಳ ನನ್ನು ಎಚ್ಚ ರಕೆಯಿಂದ ಮಾಡಬೇಕು. ಇಲ್ಲದಿದ್ದರೆ 
ಅನ್ನಾ ೦ಗ ನಾಶವಾಗುವುದು. ಅದಕ್ಟೋಸ್ಕೆರ ಒಂದು ವಿಶೇಷರೀತಿಯ ಉಪ 
ಮೀ (Cyclic 1 Molemlar Still) ಸೆಹಾಯದಿಂದ ಈ ರೀತಿ ಪ ಪ್ರತ್ಯೇಕಿಸುವರು. 
ಹೀಗೆ ಬಂದ ಎಣ್ಣೆಗಳಲ್ಲಿ ೧ ಗ್ರಾಮಿಗೆ ೧೦ ಲಕ್ಷದಿಂದ ೨೦ ಲಕ್ಷ್ಮ 1.0. ನಷ್ಟು 
ಶಕ್ತಿಯಿರುವುದು. 

ಈ ರೀತಿ ತಯಾರಿಸಿದ ಎಣ್ಣೆ ಯ ವಾಸನೆಯನ್ನು ಕಡಿಮೆಮಾಡಲು ಅನೇಕ 


12 





೧೭೮ ಪ್ರಬುದ್ಧ ಕರ್ಣಾಟಕ 


ಪ್ರಯತ್ನ ಗಳು ನಡೆದಿರುವುವು. ಆದರೆ ಯಾವ ಪ ರ್ರಯತ್ನ ಗಳೂ ಅಷ್ಟು ಸಫಲವಾಗಿಲ್ಲ 
ಎಂದು ಎಲ್ಲರಿಗೂ ಗೊತ್ತೇ ಇದೆ. ಈ ಎಣ್ಣೆ ಗಳನ್ನು ಕೊಬ್ಬರಿ ಎಣ್ಣೆ » ಆಲಿವ್‌ ಎಣ್ಣೆ 
ಮುಂತಾದವುಗಳೊಂದಿಗೆ ಚೆರಸುವುದರಿಂದ ಅದರ ವಾಸನೆ ಸ್ಮಲ್ಪಮಟ್ಟಿಗೆ ಕಡಿಮೆ 
ಯಾಗುವುದು ಮತ್ತು ಈ ಎಣ್ಣೆಗಳಿಗೆ ಅನ್ನಾಂಗ ಉತ್ಕರ್ಷಣಹೊಂದಿ ಹಾಳಾಗ 
ದಂತೆ ತಡೆಯುವ ಶಕ್ತಿಯುಂಟು. 


ಗ್ರಂಥಯಣ 


1. Vitamins : A Digest of Current Knowledge—Lrpstie J. 1148815. 
2. Vitominology— Walter H. Eppy. 
3. Vitamins—RosENBERG. 
4. Chemistry of Food and Nutrition — SHERMAN, 11. C. 
5. Health Bulletin : The Nutritive Value of Indian Foods— 
NuTRITION RESEARCH LABORATORIES, COONOOR. 
ವಿ ಸುಬ್ಬರಾವ್‌ 


1 


ವಸ್ತುಕೋಶ 


ಸಮ್ಮೇಳನಾಧ್ಯಕ್ಷರ ಭಾಷಣದಿಂದ ಆಯ್ದ ಮುಖ್ಯಾಂಶಗಳು 

ಕನ್ನ ಡದೇಶದ ಇತಿಹಾಸ ವಿಸ್ತಾರವಾದ ಜೀವನದಲ್ಲಿ, ಒಂದೇ ನಾಡಿನವರಾಗಿ 
ಶತಮಾನ, ಶತಮಾನಗಳ ಕಾಲ ಬಾಳಿ ಬದುಕಿದ ಕನ್ನ ಡ ಜನರು, ಇಂದು ಭಿನ್ನ 
ಭಿನ್ನ ರಾಜಕೀಯ ಪ್ರಾಂತಗಳಲ್ಲಿ ಉಳಿದುಕೊಂಡು, ತಮ್ಮ ಆರ್ಥಿಕ, ಸಾಂಸ್ಕ್ರ ಎತಿಕ, 
ಇಲ್ಲವೆ ಸಾಮಾಜಿಕವಾದ ಯಾವ ಆಶೋತ್ತರಗಳನ್ನೂ ಕಾಲಕ್ಕೆ ತಕ್ಕಂತೆ ಬೆಳೆಯಿಸಿ 
ಕೊಳ್ಳಲಾರದೆ ನರಳುತ್ತಿರುವ ಈ ಕಾಲದಲ್ಲಿ ಈ ಕನ್ನಡ ಸಾಹಿತ್ಯಪರಿಷತ್ತಿನಂತಹ 
ಒಂದು ಸಂಸ್ಥೆ ರಾಜಕೀಯ ಅಡಚಣೆ ಮತ್ತು ಮೇರೆಗಳನ್ನು ಮುರಿದು, ಹರಿದು ಹಂಚಿ 
ಹೋದ ಕರ್ಣಾಟಕವನ್ನು ಒಂದುಗೂಡಿಸಿ ನಾಡಿನ ಮಕ್ಕಳ ದನಿಗಳಲ್ಲಿ ಒಂದೇ ಶ್ರುತಿ 
ಹುಟ್ಟಿ ಬರುವಂತೆ, ಶ್ರಮಿಸುತ್ತಿರುವ ಸಂಸ್ಥೆ ಯಾಗಿದೆ. ಜೀವನದ ಇತರರಂಗಗಳಲ್ಲಿ ತಾವು 
ಬೇರೆಬೇರೆಯ " ಗುಂಪು, "ಬಣ ' ಎಂದು ತಿಳಿದು, ಕಲಹ ಸೆಣಸಾಟಿಗಳು ನಡೆಯು 
ತ್ರಿದ್ದರೂ, ಈ ಸಾಹಿತ್ಯಕ್ಷೇತ್ರದಲ್ಲಿ, ಈ ಸಮ್ಮೇಳನದ ಆಸರೆಯಲ್ಲಿ " ಕನ್ನಡಿಗರು' 
ಹಲರಲ್ಲ ; ಕನ್ನಡದ ಕುಲ ಒಂದು; ಜನ ಒಂದು; ನುಡಿ ಒಂದು ಎಂದು ನಮ್ಮ 
ಸಾಹಿತಿಗಳು ಹಿಂದಿನಿಂದಲೂ ಹೇಳುತ್ತ ಬಂದಿದ್ದಾರೆ. ಯಾರು ಎಷ್ಟೇ ಮೂದಲಿಸಿ 
ದರೂ, ರಾಜಕಾರಣಿಗಳು ಎಂತಹ ವಾದ ಮಂಡಿಸಿದರೂ, ನಮ್ಮ ಕನ್ನಡ ಸಾಹಿತಿಗಳು 
ಮಾತ್ರ "ಕನ್ನಡ ನಾಡು ಒಂದುಗೂಡಬೇಕು ' ಎಂಬ ಹಂಬಲವನ್ನು ಇರಿಸಿಕೊಂಡೇ 
ಬಂದಿದ್ದಾರೆ. ಅದಕ್ಕಾಗಿ ನಾಡಿನಲ್ಲಿ ತೊಳಲಾಡಿದ್ದಾರೆ. ಅವರು ಎಂದೂ ಆ 
ಸವಿಗನಸನ್ನು ಬಿಟ್ಟುಕೊಟ್ಟವರಲ್ಲ; ಕೊಡುವವರೂ ಅಲ್ಲ. ಸಾಹಿತ್ಯಕ್ಷೇತ್ರದಲ್ಲಿ 
ದುಡಿಯುವ ಜನಗಳಿಗೆ ರಾಜಕೀಯದ ಜಾಣ್ಮೆ, ಚಾತುರ್ಯ, ತಂತ್ರ ಹೆಚ್ಚಾಗಿ 
ತಿಳಿಯದು. ಕನ್ನಡದ ವಿವಿಧ ಭಾಗಗಳನ್ನು ಅವರು ಚೆನ್ನಾಗಿ ಬಲ್ಲರು. ಸ್ಟೆಲಾಭ 
ಸ್ವಕಾರ್ಯ ಸಾಧನೆಗಳ ಆಸೆಯಿಲ್ಲದೆ, ಕನ್ನಡ ಜನಗಳ ಶ್ರೇಯಸ್ಸು ಎಲ್ಲಿದೆ ಎಂಬುದ 
ನ್ನ ವರು ಊಹಿಸೆಬಲ್ಲರು. ಅಂತಹವರಲ್ಲಿ ಸದಾ ಸಂಚಾರಿಯಾದ ನಾನೂ ಒಬ್ಬನೆಂದು 
ಧೈರ್ಯವಾಗಿ ಹೇಳುತ್ತೇನೆ. ನಾನು ತುಸು ರಾಜಕೀಯವನ್ನೂ ಬಲ್ಲೆ, ಅರ್ಥಶಾಸ್ತ್ರದ 
ರೂಪರೇಖೆಗಳಾದರೂ ಗೊತ್ತು. ನಮ್ಮ ಜನಗಳ ಕಡುದಾರಿದ್ರ ಹ ಸ್ಥಿತಿ, ಗತಿ, 
ಕುಂದುಕೊರತೆ--ಎಲ್ಲವನ್ನೂ ಸಾಕಷ್ಟು ತಿಳಿದಿದ್ದೇನೆ. ನನ್ನ ಸಂಚಾರಗಳಾಗಲಿ, ನನ್ನ 
ವಿವಿಧಾನುಭವಗಳಾಗಲಿ, ಕರ್ಣಾಟಕ ಏಕೀಕರಣದ ವಿಚಾರದಲ್ಲಿ ಎಂದೂ ನನ್ನನ್ನು 





೧೮೦ ಪ್ರಬುದ್ಧ ಕರ್ಣಾಟಕ 


ತಪ್ಪುದಾರಿಗೆ ಒಯ್ದಿರಲಿಲ್ಲ; ಒಯ್ಯಲಾರವು. ಹತ್ತು, ಹದಿನಾರು ಶತಮಾನಗಳ 
ಕಾಲವೇ ಒಂದುಗೂಡಿದ್ದ ದೇಶ ಇದು. ಹಾಗೆ ಬಾಳಿ--ಹಿರಿದಾದ ಸಂಸ್ಕ ತಿ 
ಇತಿಹಾಸೆಗಳನ್ನು ಕಟ್ಟಿಕೊಂಡು ಬಂದು, ಭಾರತದ ಇತಿಹಾಸದಲ್ಲಿಯೇ ಸುವರ್ಣ 
ಯುಗವನ್ನು ಕಟ್ಟಿದ ಕನ್ನಡದ ಜನಗಳು- ಇಂದು ಮಾತ್ರ ಒಂದಾಗಿ ಬಾಳುವುದಕ್ಕೆ 
ಅಯೋಗ್ಯರು, ಹಾಗೆ ಬಾಳಲು ಹಂಬಲಿಸಿದರೆ, " ಅದು ಭಾರತಕ್ಕೆ ಸೆಯುವ ದ್ರೋಹ' 
ಎನ್ನು ವುದಾದರೆ, ಅಂಥ " ದ್ರೋಹ' " ಪವಿಶ್ರವಸ್ತು'ವೆಂದು ನಾನು ತಿಳಿಯುತ್ತೇನೆ. 
ದೇಶಪ್ರೇಮಿಯಾದವನು ತನ್ನ ಹೆಂಡತಿ ಮಕ್ಕಳನ್ನೂ ತಾಯಿ ತಂಡೆಯರನ್ನೂ ಪ್ರೀತಿಸ 
ಬಾರದು- ಎಂಬ ಅವಿಚಾರ ಇದು. ನಮ್ಮಲ್ಲಿ ರಾಜಕೀಯ ಮುಖಂಡರೆನ್ನಿ ಸಿಕೊಂಡ 
ಕೆಲವರು ತಂತಮ್ಮ ವ್ಯಕ್ತಿ ಇಲ್ಲವೆ ಗುಂಪಿನ ಸ್ವಾರ್ಥಕ್ಕಾಗಿಯೋ, ಅಧಿಕಾರ 
ಕ್ಯಾಗಿಯೋ ಹಸಿದು, ನಾಡು ಒಂದುಗೂಡುವ ಈ ಹಿರಿಯ ಸಂಧಿಯನ್ನು ಕಳೆದು 
` ಕೊಂಡರೆ, ಅದಕ್ಕೆ ವಿಘ್ನ ತಂದರೆ, ನಾಳಿನ ಇತಿಹಾಸದಲ್ಲಿ ನಮ್ಮ ಮಕ್ಕಳು, ಮೊಮ್ಮ 
ಕ್ಯಳು, ಅಂಥವರನ್ನು, ಉಂಡಮನೆಗೆ ಎರಡೆಣಿಸಿದವರೆಂದು ಸ್ಪಷ್ಟವಾಗಿ ಸಾರಿಯಾರು. 
ಈ ನಾಡಿನ ಯಾವ ಕವಿಯೂ, ಬರಹಗಾರನೂ, ರಾಜಕೀಯದಿಂದ ಲಾಭವನ್ನು 
ಗಳಿಸಿಕೊಂಡು, ಪುಟ್ಟ ಪಾಳೆಯಗಾರನಾಗಲು ಬಯಸುತ್ತಲಿಲ್ಲವೆಂದೂ, ನಾಡಿನ 
ಹಿತವೇ ಒಟ್ಟು ರಾಷ್ಟ್ರ )ದ ಹಿತ; ಅದೇ ತನ್ನ ಹಿತ ಎಂದು ತಿಳಿದು ವರ್ತಿಸು 
ತ್ತಿದ್ದಾ ನೆಂದೂ ನಿಮ್ಮೆಲ್ಲರ ಪರವಾಗಿ ನಾನು ಆಶ್ವಾಸನೆ ಕೊಡಬಲ್ಲೆ ಈ 

ನಮ್ಮ ರಾಜಕಾರಣಿಗಳು ಗಳಿಗೆಗೊಂದು ತೆರನಾಗಿ ಮಾತನಾಡುತ್ತಿದ್ದಾರೆ ; 
ಗಾಳಿಗೆ ತಕ್ಕಂತೆ ಹಾಯಿ ತೂರಿಸುತ್ತಿದ್ದಾ ರೆ. ಒಂದೊಂದು ವೇಳೆಗೆ ಒಂದೊಂದೇ 
ತತ್ತ್ವ ಬೋಧೆ ಮಾಡುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಅಧಿಕಾರ ತಿರುಕನ 
ಸ್ವಪ್ನ ದಂತೆ. ಅದು ಅಷ್ಟು ಅಲ್ಪಕಾಲದ ಸುಖ ಎಂಬುದನ್ನು ಅವರು ಮರೆತು 
ಬಿಡುತ್ತಾರೆ. ಕನ್ನಡ ಏಕೀಕರಣದ ವಿಚಾರ ಬಂದಾಗಲೆಲ್ಲ " ಆಡಳಿತೆಯ ಸೌಕರ್ಯ 'ದ 
ಮಾತು ಹೇಳುತ್ತಾರೆ; "ಹಣಕಾಸಿನ ಭಯ' ತೋರಿಸುತ್ತಾರೆ ; ಜಾತಿ ಕೋಮುಗಳ 
ಭೂತ ದೆವ್ವಗಳನ್ನು ಎತ್ತಿ ಹಿಡಿಯುತ್ತಾರೆ. 

ಇವುಗಳಲ್ಲಿ ಒಂದೊಂದರ ಸತ್ಯ, ತಥ್ಯ ಎಷ್ಟು ್ರ? ಏನು--ಎಂದು ನಾವು ವಿಚಾರಿಸ 
ಬೇಡವೆ? 

ಆಡಳಿತೆಯ ಸೌಕರ್ಯ ; ಯಾರ ಸಲುವಾಗಿದೆ? ಜನಗಳಿಂದ ಅಧಿಕಾರ 
ಪಡೆಯುವ ಜನ, ಯಾರ ಸಲುವಾಗಿ ದುಡಿಯಬೇಕು ? ಯಾರ ಹಿತ ನೋಡಬೇಕು? 
ಏಳು ಸಾವಿರ ಮೈಲು ದೂರದ ಬ್ರಿಟಿನಿನಿಂದ ಬಂದು ಆಳಿದವರ ಆಡಳಿತೆಯ ದೃಷ್ಟಿ, 
ಅದಕ್ಕೆ ಒದಗಿಬಂದ ಭಾಷೆ, ಮೇರೆಗಳು- ಇನ್ನೂ ಉಳಿಯಬೇಕೆ ದೇಶದಲ್ಲಿ? 


* 


ವಸ್ತುಕೋ ಶ ೧೮೧ 


ಸಮಾಜ ಬೆಳೆಯುವುದು, ಹುಟ್ಟುವುದು ಸಂಪರ್ಕದಿಂದ ಮತ್ತು ವಿಚಾರವಿನಿಮಯ 
ದಿಂದ. ನೆರೆಮನೆ ನೆಕೆಮನೆಗಳೊಳಗೆ ಗೋಡೆ ನಿಲ್ಲಿಸಿ "ನೀವು ಬೇರೆ', "ನಾವು 
ಬೇರೆ' ಎನ್ನು ವುದು ಆಡಳಿತೆಯ ಸೌಕರ್ಯವೆ? ಬರಿಯ ಸೇಕಡ ಹದಿನೈದರಷ್ಟು 
ಓದುಬರಹವನ್ನ ರಿತ ಜನರುಳ್ಳ ಈ ದೇಶದಲ್ಲಿ, ಆಡಳಿತೆಯ ಭಾಷೆ ಯಾವುದಾಗಬೇಕು? 
ಆಡಳಿತೆಯ ಭಾಷೆ ಯಾವುದು? ವಿದ್ಯಾಭ್ಯಾಸದ ಭಾಷೆ ಯಾವುದು? ಕೋರ್ಟು 
ಕಜೇರಿಗಳ ಭಾಷೆ ಯಾವುದು? ಪ್ರಜಾಪ್ರಭುತ್ವವನ್ನು ಯಶಸ್ವಿಯನ್ನಾ ಗಿ ಮಾಡಬಲ್ಲ 
ಭಾಷೆ ಯಾವುದು? ಕನ್ನಡ ಜನಗಳ ಪಾಲಿಗೆ ಅದು ಕನ್ನಡ; ಅದೊಂದೇ. ಇಂಗ್ಲಿಷ್‌ 
ಅಲ್ಲ. ಹಿಂದೀ ಅಲ್ಲ. ಕನ್ನ ಡನಾಡಿನ ಜನಕ್ಕೆ ಕನ್ನ ಡವೊಂದೇನೆ. ವಿಚಾರ ವಿನಿಮಯ 
ದಿಂದ ಸಮಾಜ ಹುಟ್ಟುತ್ತದೆ--ಬೆಳೆಯುತ್ತದೆ ಎಂದೆ. ನಾಗರಿಕತೆ ಹುಟ್ಟಿದ್ದು ಅದ 
ರಿಂದಲೇ ; ಬೆಳೆದುದು ಅದರಿಂದಲೇ. ಅಂಥ ವಿಚಾರವಿನಿಮಯ ನಡೆಯಬೇಕಾದ್ದು 
" ಭಾಷೆ 'ಯ ಮೂಲಕ, ಮಾತಿನ ಮೂಲಕ. ನಾಟ್ಯದಿಂದಲ್ಲ, ಚಿತ್ರಕಲೆಯಿಂದಲ್ಲ, 
ಹಾಗಾದುದರಿಂದ ಕನ್ನಡದ ಜನಕ್ಕೆ, ಕನ್ನಡ ಭಾಷೆ ಬದುಕಿನ ಉಸಿರು. ಅದನ್ನು 
ಬೇರೊಂದು ಭಾಷೆ ಬಂದು, ಉತ್ಪಾಟನೆ ಮಾಡಿ, ಅದರ ಸ್ಕಾ ನವನ್ನು ಕಸಿದುಕೊಂಡು, 
ಅದು ಸಲ್ಲಿಸುವ ಸೇವೆಯನ್ನು ತಾನು ಎಂದೂ ಮಾಡಲಾರದು. ಸನ್ನಡ ಹಿಂದೆ ಆಳಿದ 
ಭಾಷೆಯಾಗಿತ್ತು ; ಇನ್ನೂ ಆಳುವ ಭಾಷೆಯಾಗಬಲ್ಲದು. ಆಗಬೇಕು. ಭಾರತದ 
ರಾಷ್ಟ್ರ ಭಾಷೆ ಹಿಂದೀ ಆಗಲಿ; ನಮಗೆ ಸಂತೋಷವೇ. ಆದರೆ ನಮ್ಮ ಪ್ರಾಂತೀಯ 
ಆಡಳಿತೆಯ ಭಾಷೆ ಕನ್ನ ಡವಾಗಿಯೇ ಉಳಿಯಬೇಕು. ಕ 

" ಎರಡು ಕನ್ನಡ ನಾಡುಗಳಾಗಲಿ' ಎನ್ನುವ ಪ್ರಭೃತಿಗಳುಂಟು ಈ ದೇಶದಲ್ಲಿ. 
" ಮಂತ್ರಿ 'ಗಳಾಗುವ ಹೆಬ್ಬಯಕೆಯೊಂದೇ ರಾಜಕೀಯದಲ್ಲಿ ತಾಂಡವವಾಡುವಂತಿದ್ದರೆ 
ಎರಡಲ್ಲ, ಮಂತ್ರಿಸದಕಾಂಕ್ಸಿ ಗಳಿಗೆ ಸಮನಾದ ಸಂಖ್ಯೆಯಲ್ಲಿ, ಬಹುಖಂಡ ಕರ್ಣಾಟಕ 
ವಾಗಬೇಕಾದೀತು. ಹದಿನಾರು ಶತಮಾನಗಳ ಕಾಲವೇ ಒಟ್ಟಾಗಿ ಬಾಳಿ ಕಷ್ಟಸುಖ 
ಅನುಭವಿಸಿದ ಕನ್ನಡ ಜನಪದಕ್ಕೆ, ರಾಜಕಾರಣಿಗಳೇ--ದಯವಿಟ್ಟು ಈ ತಿರುಮಂತ್ರ 
ಕಲಿಸಲು ಬರಬೇಡಿ. ಅದು ನಿಮ್ಮ ಒಳಿತಿಗಲ್ಲ; ನಮ್ಮ ಒಳಿತಿಗೂ ಅಲ್ಲ--ಅನೇಕರ 
ಅಂತರಂಗದಲ್ಲಿ--ಜಾತಿ, ಬಣ, ಕೋಮುಗಳ ಭಯವಿರುವುದನ್ನು ನಾನು ಬಲ್ಲೆ, 
ಹಿಂದೆಯೂ ನಮ್ಮಲ್ಲಿ ಜಾತಿ ಬಣಗಳಿದ್ದವು. ನಾಳೆಯೂ ಅವು ಬೇರೆ ಬೇರೆ ರೂಪದಲ್ಲಿ 
ಇರಬಹುದು. ಇಂದು ಜಾತಿದ್ವೇಷವನ್ನು ಬೇಕೆಂದೇ ಬೆಳೆಯಿಸುತ್ತಿದ್ದಾರೆ. ಸರಕಾರಿ 
ನೌಕರಿಗಳಿಗಾಗಿ ಪೈಪೋಟಿ, ರಾಜಕೀಯ ಪಟ್ಟಿಗಳಿಗಾಗಿ ಸ್ಪ ರ್ಧೆ-ಇವು ಇದರ 
ಮೂಲ. 

ಸರಕಾರದ ಕೆಲಸಗಳಿಗೆ ಜೋತುಬಿದ್ದೇ ತಮ್ಮ ಜೀವನ ಸಾಗಬೇಕು; 


“ 


೧೮೨ ಪೃಬುದ ಕರ್ಣಾಟಕ 
Y ಛಿ 


ರಾಜಕೀಯವೊಂದೇ ಗೌರವ ಪಡೆಯುವ ದಾರಿ-ಎಂಬ ಭ್ರಮೆ ನಮ್ಮಿಂದ 
ದೂರವಾಗಬೇಕು. ತ 

ಆದರೆ ಯಾವುದೇ ಒಂದು. ಸ್ವತಂತ್ರದೇಶವು ಅಭಿವೃದ್ದಿಗೆ ಬರಬೇಕಾದರೆ, 
ಎಲ್ಲ ಜನಗಳೂ ಸೆರಕಾರಿ ನೌಕರಿಗಳಿಗಾಗಿ ಮೊರೆಯಿಡುವ ದುಃಸ್ಥಿತಿ ತಪ್ಪಬೇಕು. 
ಜಾತಿದ್ವೇಷ ಹೊಡೆದಟ್ಟುವ ಒಂದೇ ಉಪಾಯ- ಎಲ್ಲರಿಗೂ, ಜೀವನದ ಅವಕಾಶ 
ಕಲ್ಪಿಸುವುದು; ಎಲ್ಲ ಉದ್ಯಮಗಳಲ್ಲೂ ಸಮಾನಗೌರವವಿದೆಯೆಂದು. ನಡೆದು 
ತೋರಿಸುವುದು, ಬುದ್ಧಿ ಯುಳ್ಳ ಪ್ರತಿಯೊಬ್ಬನೂ, ಪ್ರ ಜಾತಿದ್ವೇಷದ ಬೆಂಕಿಯನ್ನು 
ತುಳಿದು ನಂದಿಸಬೇಕು. ಆ ನೆಪದಿಂದ ಸ್ವಾರ್ಥಸಾಧಿಸುವ ಪ್ರಯತ್ನ ನೀಚತನ 
ಎಂದು ತಿಳಿಯಬೇಕು. ಈ ವಿಷವು, ಉಳಿಯುವಲ್ಲಿ - ಖಂಡ ಕರ್ನಾಟಕದಲ್ಲಿಯೂ 
ಉಳಿಯುತ್ತದೆ; ಅಖಂಡ ಕರ್ನಾಟಕದಲ್ಲಿಯೂ ಉಳಿಯುತ್ತದೆ. ದೇಶವನ್ನು 
ಯಾವ ರೀತಿ ಒಡೆದು ವಿಭಾಗಮಾಡಿದರೂ ಉಳಿದೇ ಉಳಿಯುತ್ತದೆ. 

ಕರ್ಣಾಟಕ ಒಂದುಗೂಡಿದರೆ ಅದು " ಬಡರಾಜ್ಯ 'ವಾಗುತ್ತದೆ ಎನ್ನುವವ 
ರುಂಟು. ಬುದಿ ಬಡವಾದ ಜನಗಳಿಂದ ದೇಶ ಬಡವಾದೀತೇ ಹೊರತು ಬಗ್ಗ ಟ್ವಿನಿಂದ 
ಬಡತನ ಬರಲಾರದು. ಹಿಂದೆ ಲೆಕ್ಕಬಲ್ಲ ಪಂಡಿತರು ಸಂಯುಕ್ತ ಕರ್ನಾಟಕವು 
ಸ್ವಾಯತ್ತ ಪ್ರಾಂತವಾಗುವ ಶಕ್ತಿಯುಳ್ಳದ್ದು ಎಂದಿದ್ದಾರೆ. ಆ ಪರಿಸ್ಥಿ ತಿ ಇಂದು 
ಬದಲಿಸಿದ್ದರೆ, ಭಾರತಕ್ಕೇ ಬದಲಿಸಿದೆ; ಬರಿಯ ಕರ್ಣಾಟಕವೊಂದಕ್ಕೆ ಅಲ್ಲ. 

: ದುಡಿಯುವ ಜನರು ಈ ನಾಡಿನಲ್ಲಿ ಎಲ್ಲೆಲ್ಲೂ ಇದ್ದಾರೆ; ದುಡಿಯಲು 
ಬೇಕಾದ ವಿಸ್ತಾರ LA ತ್ರವೂ ಇದೆ; ನಿಸರ್ಗ ಹರಸಿ ತೆತ್ತಂತಹ- ವಿಸ್ತಾರವಾದ 
ಕಡಲು ; ಪರ್ವತಾವಳಿ ; ಅರಣ್ಯದ ಸೆರಗು, ಬಯಲುಸೀಮೆಗಳು ನಮಗಿವೆ. ಹಲವು 
ನದಿಗಳು ಇದ್ದಾವೆ. ಈ ಕನ್ನ ಡ ದೇಶದಲ್ಲಿ, ಇನ್ನೂ ಐವತ್ತು ವರ್ಷಗಳ ತನಕ, 
ಅರ್ಧ ಭರತಖಂಡಕ್ಕೇ ವಿದ್ಯುತ್‌ಶಕ್ತಿಯನ್ನು ಒದಗಿಸಬಲ್ಲಷ್ಟು ಸಂಖ್ಯೆಯಲ್ಲಿ ಜಲ 
ಪಾತಗಳ ನೆರವು ನಮಗಿದೆ. ಅದು ಸಂಪತ್ಯಲ್ಲವೆ? ನೆಲದಲ್ಲಿ ಹುದುಗಿಬಿದ್ದ ಖನಿಜ 
ಸಂಪತ್ತಿದೆ ; ನಮ್ಮ ಅರಣ್ಯಗಳು ನಮಗೆ ವಿವಿಧ ಸಂಪತ್ತನ್ನು ಕೊಡಬಲ್ಲವು. ನಾಡಿನಲ್ಲಿ 
ಹುಟ್ಟಿದ ನಮ್ಮ ವಿಜ್ಞಾ ನಿಗಳನ್ನು » ಸಂಕುಚಿತ ಭಾವನೆಯಿಂದ ನಾವು ಪರನಾಡುಗಳಿಗೆ _ 
ಅಟ್ಟಿದಿದ್ದ ಕೆ ಅವರ ನೆರವಿನಿಂದ ಸಮನಾದ ರಾಜಕೀಯ ದರ್ಶನದಿಂದ, ಧೋರಣೆ 
ಯಿಂದ, ಕೃಷಿ ಉದ್ಯಮಗಳಲ್ಲಿ ಮಾರ್ಗದರ್ಶನ ಮಾಡಬಲ್ಲ ತಜ್ಞ ರಿಂದ--ನಾಡು 
ಸಂಪದಭಿವೃದ್ಧಿ ಪಡೆದೀತು. ಅಖಂಡ ಕರ್ನಾಟಕ ಎಂದೂ ಬಡದೇಶವಾಗಬೇಕಿಲ್ಲ. 
ಹೊಯ್ಸ ಳ ಸಾಮ್ರಾಜ್ಯದ, ವಿಜಯನಗರ ಸಾಮಾ ತ್ರಜ್ಯದ ಜನಗಳ ಅನುವಂಶಿಕರಾದ 
ನಾವು ಬೀದಿಯ ಭಿಕಾರಿಗಳಾಗಬೇಕಿಲ್ಲ. ಒಟ್ಟು ಕನ್ನ ಡನಾಡಿನಲ್ಲಿರುವ ನೈಸರ್ಗಿಕ 


ವಸ್ತುಕೋಶ ೧೮೩ 


ಸಂಪತ್ತೊಂದೇ ಎರಡು ಕೋಟಿ ಜನತೆಗೆ ತಿಂದು ತೇಗಲು ಸಾಕು. ಸೆಂಪತ್ತು- 
ಎಂದರೆ ಬರಿಯ ಕರೆನ್ಸಿ ನೋಟುಗಳೇನು ? ಜನರಿಂದ ಒಟ್ಟುಮಾಡಿ ವೆಚ್ಚಮಾಡುವ 
ತೆರಿಗೆಯ ಮೊತ್ತವೇನು? ಕಾರ್ಯರೂಪಕ್ಕೆ ತರಬಲ್ಲ-ನೈಸರ್ಗಿಕಶಕ್ತಿ, ಉತ್ಪನ್ನ 
ಶಕ್ತಿಗಳು ಸಂಪತ್ತು. ಅದು ಜನಶಕ್ತಿ ; ಮನಃಶಕ್ತಿ. 

ಸಂಯುಕ್ತ ಕರ್ಣಾಟಕವು--ದರಿದ್ರಕರ್ಣಾಟಕ ಎನ್ನುವ ಜನ, ನಾಡಿನ 
ನಾಲ್ದೆಸೆ ಒಮ್ಮೆ ಅಲೆದಾಡಿ ಬರಲಿ; ನಮ್ಮ ನೆಲ, ಜಲ, ಜನ, ಮನ ಇಣಿಕಿ 
ನೋಡಲಿ--ಅನಂತರ ಅಮಂಗಳದ ನಾಲಿಗೆಯನ್ನು ಕುಣಿಸಲಿ. 

ಕರ್ನಾಟಕ ಒಂದಾಗಿ, ಕನ್ನಡ ಜನಗಳೊಂದಾಗಿ ತಮ್ಮ ಭವಿಷ್ಯವನ್ನು 
ರೂಪಿಸುವ ಸುದಿನಕ್ಕಾಗಿ ಸಾಹಿತಿಗಳು ಕಾದಿದ್ದಾ ಕೆ. ಜನ ಸುಖಿಯಾದರೆ ಸಾಹಿತಿ 
ಸುಖಿ; ಅವರು ದುಃಖಿಗಳಾದರೆ ಅವರಿಗಿಂತಲೂ ಹೆಚ್ಚಿನ ದುಃಖ ಸಾಹಿತಿಗೆ. 

* ೫ 8K x 

ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದಿರುವುದೇನೋ ನಿಜ. ಅದು ಬರುವ 
ಮುಂಜೆಯೂ ನಾವು ಬರೆಯುತ್ತಿದ್ದೆವು; ಇಂದೂ ಬರೆಯುತ್ತಿದ್ದೇವೆ; ನಾಳೆಯೂ 
ಬರೆಯುವವರೇ. ಯಾರಿಗೆ ಯಾರೂ "ಬರೆಯಬೇಡಿ ' ಎನ್ನು ವ ಅಧಿಕಾರವೂ ಇಲ್ಲ* 
ಬರೆಯುವುದು ನಮ್ಮ ಸ್ವಾತಂತ್ರ್ಯ; ಜನ್ಮಸಿದ್ಧ ಹಕ್ಕು. ನಿಜ, ನಾವು ನಿರಂಕುಶರು ; 
ನಿರಂಕುಶಮತಿಗಳು ; ನಿರಂಕುಶವಾಣಿಗಳು. ಆದರೆ ನಾವು ಬರೆದುದೆಲ್ಲ ಸಾಹಿತ್ಯ 
ವಾಗುತ್ತದೆ, ಆಗಬೇಕು, ಅದನ್ನು ಜನ ಓದಬೇಕು, ಓದಿ ಮೆಚ್ಚ ಲೇಬೇಕು--ಎಂಬ 
ಚಪಲ ಮಾತ್ರ ಬೇಡ. ಆ ಬಯಕೆ ನಮ್ಮಲ್ಲಿದ್ದರೆ, ಆಗ ನಾವು ಓದುಗರನ್ನು ಆಶ್ರಯಿ 
ಸಿದ್ದೇವೆ ಎಂಬುದು ಸ್ಪಷ್ಟವಾಗುತ್ತದೆ. ನಮ್ಮ ಸ್ವಾತಂತ್ರ ಕೊಂದು ಮಿತಿ ಬಂತೇ 
ಬಂತು. ಆ ಜನರಿಗೆ ಓದದಿರುವ ಸ್ವಾತಂತ್ರ ಸವಿದೆ! ಓದಿ ರೇಗುವ ಸ್ವಾತಂತ್ರ್ಯವಿದೆ ! 
ಒದಿ, ರೇಗಿ, ಉಗುಳುವ ಸ್ಪಾತಂತ್ರ್ಯವೂ--ಇದೆ. ಓದಿ, ಓದಿದುದು ತಿಳಿಯದೆ 
ತೆಪ್ಪಗಿರುವ ಸ್ವಾತಂತ್ರ ಕ ವೂ ಅವರಿಗಿದೆ. " ಓದುಗ ಓದಲೇಬೇಕೆಂ 'ಬ ಕಡ್ಡಾಯವಿಲ್ಲ. 
ಅದು ಹೇಗೆ ಬರಬೇಕು? ನಮ್ಮ ಇಂದಿನ ಹಲವು ಬದಲಾವಣೆಗಳೂ ಈ ತತ್ತ್ವ ಎವನ್ನು 
ಸಿದ್ಧಮಾಡಿ ತೋರಿಸುತ್ತವೆ. ಹೊರಗಿನ ಅಂಕುಶ ನಮಗಿಲ್ಲದೆ ಹೋದರೂ, 
ಸದಸದ್ವಿವೇಕದೃಷ್ಟಿಯನ್ನು ನಾವಾಗಿ ಬೆಳಸಿಕೊಳ್ಳದೆ, ಅದರ ಅಂಕುಶಕ್ಕೆ ಒಳಗಾಗಿ 
ಸಾಹಿತ್ಯ ನಿರ್ಮಾಣಮಾಡದೆ ಹೋದಲ್ಲಿ, ಅದರಿಂದ ಕಸದ ಬುಟ್ಟಿಗಳು ತುಂಬಬಹುದೇ 
ಹೊರತು ಸಾಹಿತ್ಯವೂ ತುಂಬುವುದಿಲ್ಲ, ಬದುಕೂ ತುಂಬುವುದಿಲ್ಲ. ಅಂತಹ ಬರವಣಿಗೆ 
ಗಳಿಂದ ಬಚ್ಚಲು ಬೆಳಗಬಹುದೇ ಹೊರತು, ಬದುಕು ಬೆಳಗಲಾರದು. 

ಸಾಹಿತ್ಯ ಮತ್ತು ಬದುಕು ಹತ್ತಿರ ಹತ್ತಿರ; ಅವು ಅವಳಿ ಬವಳಿ; ಒಂದರ 


ಕೆ 





೧೮೪ ಪ್ರಬುದ್ಧ ಕರ್ಣಾಟಕ 


ಉಸಿರು ಇನ್ನೊ ೦ದರ ಉಸಿರು; ಒಂದರ ಜೀವ ಇನ್ನೊ ೦ದರ ಜೀವ. ಬದುಕು 
ಪ್ರೇರಿಸದ ಸಾಹಿತ್ಯ ಜೊಬ್ಬಾ ಟಿ. ಬದುಕಿನಿಂದ, ಬದುಕಿನ ಅನುಭವದಿಂದ ಸ್ಫೂರ್ತಿ; 
ಸೊಗಸು ಶಕ ಕ್ಕಿಗಳನ್ನು ಗಳಿಸಡೆಯೇ ಸುರಿಸುವ ಮಾತಿನ ಮಳೆ, ಜನತೆಯ ಕವ ಕಣ್ಣು 
ಗಳಿಗೆ ಕೊಡುವ ಕರಕಕೆ. ಸಾಹಿತ್ಯಸೃಷ್ಟಿ ಯೆಂಬುದು ಕಾರ್ಪಾನೆಗಳಲ್ಲಿ ಉತ್ಪನ್ನ 
ಮಾಡುವಂತಹ ಸರಕು, ಸರಂಜಾಮು ಅಲ್ಲ. "ಆರ್ಡರಿ'ಗೆ ತಕ್ಕಂತೆ, ಗಿರಾಕಿಗಳಿಗೆ 
ತಕ್ಕಂತೆ, ಗಿರಾಕಿಯ ಅಭಿರುಚಿಗೆ ಸಲುವಂತೆ, ಕಿಸೆಯ ಕಾಸಿಗೆ ಒಪ್ಪು ವಂತೆ-- 
ಮಾರ್ಕೆಟ್‌ ಪರಿಸ್ಥಿ ಸತಿಯನ್ನು ಗಮನಿಸಿ ಮಾಡುವ ಉತ್ಪ ನ್ದ ವಲ್ಲ. ಸಾಹಿತ್ಯಸೃಷ್ಟಿ | 
ಒಳ್ಳೆಯ ಬದುಕಿನ ಪ ಪ ರ ತಿಘವಾಗಿ ಹುಟಿ ಸೈ ಬಹುದಾದ ಸವಿಗೆ ಎಲ್ಲರಂತೆ ಸಾಹಿತಿ 
ಮ ಜೀವನ ಮಾಡುತ್ತಾನೆ. ಕೆಲವರಂತೆ ಆತ ಈ ಜೀವನ ನವನ್ನು ಆದಷ್ಟು 
ವಿಶಾಲವಾಗಿ, ಸೂಕ್ಷ ಕ್ರಿವಾಗಿ ನೋಡಲು ಕಲಿಯುತ್ತಾನೆ. ಅದರಲ್ಲಿ ಅವ ಪಾಲಿಗೆ 
ತಿಳಿಯುವುದೆಷ್ಟೊ ( ೌೆಯಲಾರದುದೆಷ್ಟೋ, ಜೀವನ ಎಂಬುದೇನು? ತನ್ನ ಅದರ 
ಸಂಬಂಧವೇನು “ಎಂದು ತಿಳೆಯಲು ಪ ಪ್ರಯತ್ನಿ ಸಿ, ಬಾಳಲು ಪ ಪ್ರಯತ್ನಿ ಸುವ: ಸಿ: 
ಸಂಗ್ರಾಮವು, ಅವನಿಗೆ ತಂದೊಡ್ಡುವ" ವಿವಿಧ ಅನುಭವ, ಘಾ ಅವೇತಗಳ ಭ 
ವಾಗಿ, ಸಾಹಿತ್ಯಕಲೆಗಳು ಹುಟ್ಟುತ್ತ ತ್ತೆ. ತನ್ನ ಬದುಕಿನಲ್ಲೆಷ್ಟು ಅವನು ಪಾಲು. 
ಗಾರನೋ, ಇತರರ ಬದುಕಿನಲ್ಲೂ ಅಷ್ಟೇ ನಿಗ ಸಾಹಿತಿಯೂ 
ಕಲಾವಿದನೂ ತನ್ನ ದೃಷ್ಟಿಯನ್ನು ವಿಶಾಲಿಸಬೇಕು. ತನ್ನ ಅನುಕಂಪವನ್ನು ವಿಸ್ತಾರ 
ವಾಗಿ ಹರಡಬೇಕು. “ನ್ನ ತನ 'ವನ್ನು ಮರೆಯುತ್ತ.. ಬಂದು, ಅನ್ಯರ ಕಣ ನ 
ಗಳಿಂದಲೂ ನೋಡಲು, $i ತ ನಯತಿ ಸಬೇಕು. ಈ ಪ್ರಯತ್ನ ದೊಡ್ಡ 
ಬದುಕಿನಿಂದ ಮಾತ್ರ ಸಾಧ್ಯವಾದುದು. ನಮ್ಮ ಬದುಕು ದೊಡ್ಡ. ಮಾಗಿ ನಮ್ಮ 
ಸಾಹಿತ್ಯ ಎಂದೂ ಡೊಡ್ಡ ದಾಗಲಾರದು. ನಮ್ಮ ಅನುಕಂಪ ದೊಡ್ಡ! ್ಲದಾಗದೆ, ಬದುಕಿ 
ನಲ್ಲಿ ಗೋಚರಿಸುವ-ಸರಸೆ ವಿರಸಗಳ, ಸುಖದು8ಖಗಳ, ಅರ್ಥ, ಬೆಲೆ ನಮಗೆ ಸಮನಾಗಿ 
ತಿಳಿಯಲಾರದು. ಅವನ್ನು ಸಮನಾಗಿ ತಿಳಿಯುವ ತನಕ, ನಾವೂ ಚೆನ್ನಾಗಿ ಬೆಳೆಯ 
ತಾ ಬರಿಗಿ ಸೆಯ ಭಿಸಾರಿಯೊಬ್ಬ » ಇನ್ನೊಬ್ಬ ಭಿಕ್ಕು ಕನಿಗೆ ಏನು ಕೊಡಬಲ್ಲ? ತನ್ನ 

ಪ್ಟಿಯನ್ನು ಬೆಳೆಯಿಸಿಕೊಳ್ಳದ ಸಟ ಜಗತ್ತಿ, A ಜೇಗೆ ದಾರಿ ತೋರಿಸಬಲ್ಲ? ತಾನು 
Lo ಕಗ ಶುಂಠ ಪರರಿಗೆ ಏನು ಬೋಧನೆ ಕೊಡಬಲ್ಲ ?-- 
ಅಲ್ಲಿಯ ತನಕ ಅವನು ಕೊಡುವುದು ಶಬ್ದ, ವಾಕ್ಯ, ಪುಟಗಳೇ ಹೊರತು- ಸಾಹಿತ್ಯ 
ವನ್ನ ಲ್ಲ. 


ಐ ೫ x ೫ 
ನಮ್ಮ ಕಲ್ಪನೆ, ನಮ್ಮ ಅನುರಕ್ತಿ, ನಮ್ಮ ರಾಗದ್ರೇಷ, ನಮ್ಮ ಮಾತುಗಾರಿಕೆ 
ಅಥವಾ ಬರಹಗಾರಿಕೆ- ಇವು ನಮ್ಮ ಸಾಹಿತ್ಯಜೀವನಕ್ಕೆ ನೆರವು ಕೊಡುತ್ತವೆ; ಪುಟ 





ವಸ್ತುಕೋಶ ೧೮೫ 


ಕೊಡುತ್ತವೆ. ಕಲ್ಪನಾಶಕ್ತಿಯಿಲ್ಲದವನು ಇತರರ ಮನಸ್ಸನ್ನು ಅಷ್ಟೊಂದು ಸಮರ್ಥ 
ವಾಗಿ ಕೆರಳಿಸಲಾರ ; ಅರಳಿಸಲಾರ. ಆದರೆ ತನ್ನ ಕೊಠಡಿಯ, ತನ್ನ ಶುರ್ಜಿಯ, ತನ್ನ 
ಊರಿನ, ತನ್ನ ಅಭಿನಂದಕರ ಗುಂಪಿನ ಮೇರೆಯಲ್ಲಿ ಆವೃತವಾಗಿ ಹಾರಾಡುವ ಕಲ್ಪನಾ 
ವಿಲಾಸಕ್ಕೆ, ವೈಖರಿಗೆ ಅಷ್ಟೇ ಮಿತಿಯುಂಟು. ಅದು ಪ್ರೇರಿಸಬಲ್ಲ ಶಕ್ತಿ ಉತ್ಸಾ ಹ 
ಗಳಿಗೂ ಆ ಮಿತಿಯುಂಟು. ಎಳೆಯರಾಗಿದ್ದಾಗ ನಾವೆಲ್ಲರೂ ಇಂಥ ಅನೇಕ ಕಲ್ಪನಾ 
ವಿಲಾಸಗಳಲ್ಲಿ ಮೈಮರೆತು ಘಂಟಿ, ದಿನಗಳನ್ನು ಕಳೆದಿದ್ದೆವು. ನಮ್ಮ ಜೀವನ ಬೆಳೆದು. 
ಬಂದಂತೆ ಏನಾಯಿತು? ನಮ್ಮಷ್ಟೇ ಸ್ವಾರ್ಥಪರವಾದ ಅನೇಕ ಜೀವಗಳು-ನಮಗೆದು 
ರಾದವು. ಬದುಕಿನ ಪ್ರಶ್ನೆಗಳು ಎದುರುಬಂದವು ; ಕಷ್ಟಕಾರ್ಪಣ್ಯಗಳಿಗೆ ಗುರಿ. 
ಯಾದೆವು. ಒಂದು ಕಾಲದ ಸಲ್ಪನೆಯ ಹೂವಿನ ಹಾಸಿಗೆಯು ಕಲ್ಲುಮುಳ್ಳುಗಳಿಂದ. 
ತುಂಬಿದ ಕಠಿಣ ಮಾರ್ಗವಾಗಿ ಕಾಣಿಸತೊಡಗಲಿಲ್ಲವೆ ? ದಾರಿಯ ಕಲ್ಲುಮುಳ್ಳುಗಳನ್ನು 
" ಪುಷ್ಪಸದೃಶ'ವಾಗಿ ಮನಸ್ಸಿನಲ್ಲಿ ತಿಳಿದುಕೊಂಡುದರಿಂದಲೇ ದಿನ ಸಾಗಲಾರದು. 
ಬದುಕು ನಡೆಯಲಾರದು. ಕಲ ನಾಲೋಕಕ್ಕೂ ವ ವಾಸ್ತವ ಬದುಕಿಗೂ ಇರುವ ಅ೦ತರ- 
ಕಡಿಮೆಯಾಗದೆ ಹೋದರೆ, : ನಾವು ಸುಖಸ್ವೆಪ್ನ ಕಥಾನಕಗಳನ್ನು ಹೇಳಬಲ್ಲೆ ವೇ 
ಹೊರತು ಬದುಕಿನ ಅರ್ಥವನ್ನು FRE p NR 

ನಾವು ದುಡಿಯುತ್ತಿರುವ ಕ್ಲೇತ್ರ ಗದ್ಯವಿರಲಿ, ಪದ್ಯವಿರಲಿ--ಅದು ಸಾಕಷ್ಟು 
ಆಳವಾದ ಬದುಕಿನ ಅನುಭವಗಳಿಂದ ಪ್ರೇರಣೆಗೊಳ್ಳದೆ ಹೊರಡುವ ಕಲ್ಪನಾವಿಲಾಸ 
ವಾದರೆ ಅದಳ್ಳೆಷ್ಟು ಬೆಲೆ? ಇಂದು,--ಕಾದಂಬರಿಗಳ ಮಹಾಪೂರವೇ ಕಾಣಿಸುತ್ತಿರುವ 
ಈ ಕಾಲದಲ್ಲಿ ನಾನು ಈ ಸಂಗತಿಯನ್ನು. ಇನ್ನಷ್ಟು ಒತ್ತಿ ಹೇಳಿದರೂ ತಪ್ಪಿಲ್ಲ. 
ಕನ್ನ ಡದ ಮುನ್ನ ಡೆ ನಮ್ಮ ಜನಸಂಖ್ಯೆಯ ಮಾನದಿಂದ ಗೆ ಸಿದ ವಾಗುವುದಿಲ್ಲವೋ, 
ಪುಟ, ಪುಸ್ತ ಕಗಳ ಸಂಖ್ಯೆ, ಬೆಡಗಿನ ಶಿರೋನಾಮೆ ರಕ್ಸಾಪತ್ರ ಗಳೆಂದಲೂ ಅದು ಸಿದ್ದ 
ವಾಗುವುದಿಲ್ಲ. ತನ್ನ ಸತ್ವದಿಂದ, ಸತ್ಯದಿಂದ, ತಂದ ಬ 0 ಅದರ ಯೋಗ್ಯತೆ 
ನಿರ್ಮಾಣವಾಗಬೇಕು. ತ್ಮ ಪ ಪ್ರಸಂಶೆಯಿಂದಲ್ಲ; "ಉಭಯ ಕುಶಲೋಪರಿ 
ಸಾಂಪ್ರತ 'ದಿಂದಲ್ಲ. 

ಜೇ ಬ ೨ ಸೇ 

ಬದುಕಿನಲ್ಲಿ ಗಂಡು ಹೆಣ್ಣುಗಳ ಸಮಸ್ಯೆ ಅನಾದಿಯಿಂದಲೂ ಬಂದದ್ದು ; 
ಬಹು ಮುಖ್ಯವಾಗಿ ಬಂದದ್ದು. ಜೀವನದ ಬಹು ದೊಡ್ಡ ಭಾಗ ಅದರಲ್ಲಿಯೇ 
ಮುಳುಗಿ ತೇಲುತ್ತದೆ, ಸುಖದುಃಖಗಳಿಗೊಳಗಾಗುತ್ತದೆ ಎಂಬುದರಿಂದ--ಅಂಥ 
ಬೃಹತ್ಸ ಕ್ಲಿ ಎಲ್ಲಾ ದೇಶಗಳ, ಎಲ್ಲಾ ಜನಗಳ ಸಾಹಿತ್ಯದಲ್ಲಿ ಪ್ರಧಾನ ವಸ್ತು 
ವಾಗಿಯೇ ಕಾಣಿಸಿಕೊಂಡಿದೆ. ಬದುಕನ್ನು ಕೆಣಕುವ ಈ ಪ್ರಶ್ನೆಯು ಸಾಹಿತ್ಯಕ್ಕೆ 





೧೮೬ ಪ್ರಬುದ್ಧ ಕರ್ಣಾಟಕ 


ವಸು ್ಲಿವಾಗದಿದ್ದರೆ ಇನ್ನಾ ್ಲ ವುದಕ್ಟಾಗಬೇಕು? ಈ ಲ್ಫೈ ೦ಗಿಕಪ್ರ ಕ ಗಳಿಗೆ ಸಂಬಂಧಿಸಿ 
ದಂತೆ, ನೀತಿಯ ಪ ಪ್ರಶ್ತೆ ಶಿ ಯೊಂದಿದೆ. ಇದು ಕಾಂಗಾಲಕ್ಕ, ಬನಬನಕ್ಕ ಮಾರ್ಪಟ್ಟಿ ದೆ. 
ಬೇರೆಬೇರೆ ಅರ್ಥಕೊಟ್ಟ. ಸಾಹಿತಿಯಾದವನು "ನೀತಿ, ಅನೀತಿ 'ಗಳಿಗೆ Ke 
ನಾಗಿ ನಿಂತು ನಿರೀಕ್ಷಿಸಿ ನೋಡಬೇಕಾದ ಪ ಪ್ರಶ್ನೆ ನನು. ಕಲೆ ಮತ್ತು ಸಾಹಿತ್ಯಗಳ 
Rs hod, ೈಂಗಿಕ ಪ ರ್ರಶ್ನೆ ಗಳಲ್ಲಿ ಮಾತ್ರವಲ್ಲ, ಪ್ರಪಂಚದ ಮನವನ್ನು ಕೆಣಕುವ 
ಪಶ್ನೆ ಗಳಲ್ಲೂ” ಈ ಬಸೆಯಿಂದಲೇ ರ್‌ ಆತ ಪಕಾ ನುವರ್ತಿಯಾಗ 
ಕೂಡದು. ಅದರಲ್ಲಿಯೂ ಲೈಂಗಿಕ ಪ್ರಶ್ನೆ ಗಳ ವಿಚಾರದಲ್ಲಿ, ಶೃಂಗಾರ, ಒಲುಮೆ, 
ಸ್ನೇಹಗಳ ವಿಚಾರದಲ್ಲಿ, ಜನತೆ, ಹೇಳುತಿ. ರುವ ಆದರ್ಶ ಚ ಸಾರುವ ನೀತಿ 
ಆಂಡಿ ನಡಸುತ್ತಿರುವ ಜೀವನ ಮತ್ತೊಂದು. ಈ ವಿಷಯದಲ್ಲಿ ಜನಗಳದು. 
ಇಬ್ಬ ಗೆಯ ಬಾಳು. ಬಹುಕಾಲದಿಂದಲೂ ನಡೆದುಬಂದ ವಿಷಯವಿದು. ಅದನ್ನು 
ಕಕ್ಕ: ತ್ತರಿಸಿ, ಚುಚ್ಚಿ, ಎತ್ತಿ ತಿತೋರಿಸಿ--ಸತ್ಯಕ್ಕೆ ಕನ್ನಡಿ ಹಿಡಿಯುತ್ತೇವೆಂದು ನಮ್ಮ 
ಸಾಹಿತಿಗಳು ಹೇಳುತ್ತಾ ರೆ. ಸೋಜಿಗವೇನಿಲ್ಲ. ಆದರೆ ಈ ಸತ್ಯ ಎಷ್ಟು ವಿಸ್ತಾರಕ್ಕೆ 
ಹರಡಿ ಜೆಲ್ಲಿ ಬದ್ದಿದೆ ; ಎಷ್ಟು ಮನೋಧರ್ಮಗಳ ಪರಿಪಾಕದಿಂದ Fs 
ಎಷ್ಟು ಕಟಿ ಕೆಗಳ ಸೆರಗಿನಲ್ಲಿ ಸಿಕ್ಕಿಕೊಂಡಿದೆ--ಎಂಬುದನ್ನು ತಿಳಿಯುವುದಕ್ಕೆ 
Wi. ವಿಷು: ಪ ಪ್ರಯತ್ನ ಮಾಡುತ್ತಿದೆ ಸೇವೆ? ಅದರ ಚತು ಸೆರಗೂ ಹಲವಾರು 
ಕನಸು, ಯಾತ kf ದುಃಖಗಳನ್ನು ಕೆರಳಿಸಬಲ್ಲುದು. ನಮ್ಮ ಬರವಣಿಗೆಗಳಿಗೆ 
ನಃಶ್ಯಾಸ್ತ್ರದ ಆಧಾರ ಹೇಳಿ-ಎಡ್ಣರ್‌, ಯುಂಗ್‌, ಫ್ರೋಯಿಡ್‌ ಇವರುಗಳು 
ತೋರದ ಬೇತಾಳರೂಪವನ್ನು ಜನಕ್ಕೆ ತೋರಿಸಿ, ಜನಗಳನ್ನು ಬೆದರಿಸಬೇಕಾ 
ದರೂ ಏಕೆ? ಮನಃಶ್ಕಾಸ್ತ ಸ್ರೈವೆಂಬುದು ಲೈಂಗಿಕ ವಿಚಾರದಲ್ಲಿ ಅಷ್ಟು ಸಂಳವಾದ, 
ಸುಲಭವಾದ--ಶಾಸ್ತ್ರ ವೆಂದು ನಾನಂತೂ ತಿಳಿದಿಲ್ಲ. ಸ್ವತಃ ಗೆಂಡಹೆಂಡಿಕೇ ತಮ್ಮೊಂದು 
ಜೀವನದಲ್ಲಿ ದಾಂಪತ್ಯ, ಕಾಮ, ಪ್ರೇಮಗಳ ಪ್ರಕ್ತೆ ಯನ್ನು ಸಹಜವಾಗಿ, ಸರಳವಾಗಿ: 
ಸಂಕೋಚವಿಲ್ಲದೆ ಚರ್ಚಿಸಲು ಅಳುಕುತಿ ಚಚ, ಆಧರ ಸತ್ಯದ ಹಿನ್ನೆ ಲೆಯನ್ನು 
ತಿಳಿಯುವುದು ಕಷ ಸೈವಾಗಿರುವಾಗ- ಒಬ್ಬ ಸೂಳೆಯ, ವೈಯಾರಿಯ, ಬೀದಿ 
ಹುಡುಗಿಯ, ಪ್ರಮದೆಯ, ತಾಯಿಯ, ಮಗಳ ಅಥವಾ ಹ ನೂರಾರು ವಿಭಿನ್ನ 
ile. ಜೀವರುಗಳ ಮನಸ್ಸಿ ನ ತೆರೆಯಲ್ಲಿ ಮೂಡಿ ಮಾಯವಾಗುವ, ಜಾ 
ದಲ್ಲಿ ಅವರವರಿಗೇ ಅದರ ನೆಲೆಯ ಗೊತ್ತು ಸಿಗದಂತೆ ನಲಿಯುತ್ತಿರುವ, ಅಷ್ಟು 
ಸುಲಭದಲ್ಲಿ ಪ್ರಕಟವಾಗದ, "ಮನೋಧರ್ಮ 'ವನ್ನು ತಿಳಿದು ಬರೆಯುತ್ತಿದೆ ನೆ 
ಎನ್ನುವುದು ಧಾರ್ಷ್ಯದ ಮಾತು. ಈ ಮಾತು ಸಾಕಾಗದೆಂದೊ ಏನೊ, ನಮ್ಮಲ್ಲಿ 
ಈರ ಈ ದಾರುಣಚಿತ್ರವೇನೆಂದು ಸದು ಪಟ ದುಡ್ಡು ತೆತ್ತು 


ಎಂ 


ಳೆ 








ವಸ್ತು ಕೋಶ ೧೮೭ 


ಗಲ್ಲಿಯ ಗುಡಿಸಲುಗಳಿಗೆ ಹೋದವರುಂಟಂತೆ. ಅಂಥವರ ಅನ್ವೇಷಣೆಯ ಕಾರ್ಯ 
ಮುಗಿಯದ್ದ ರಿಂದ, ನಿತ್ಯವೂ ಹೋಗುತ್ತಲೇ ಇದ್ದಾರೆ--ಎಂದೂ ಕೇಳಿದ್ದೆ ನೆ. 
ಅಂಥವರಾದರೂ ಸರಿಯೇ--ತಮ್ಮ ಮಡದಿಯರೊಡನಾಗಲಿ, ಬೆಲೆಗೆ ಕೊಂಡ 
ಪ್ರೇಯಸಿಯರೊಡನಾಗಲಿ ಈ ಲೈಂಗಿಕ ಮನಃಶ್ಶಾಸ್ತ್ರವನ್ನು ಶುರಿತು ನೇರಾಗಿ ಎಷ್ಟು 
ಚರ್ಚಿಸಿದ್ದಾರಂತೆ? ಮನಃಶ್ಶಾಸ್ತ್ರದ ಏನೇನು ದಾಖಲೆಗಳನ್ನು ಸಂಗ್ರಹಿಸಿದ್ದಾರಂತೆ ? 
ಜನ--ಯಾರನ್ನು ಬೆದರಿಸುವುದಕ್ಕಾಗಿ ಮನಃಶ್ಶಾಸ್ತ್ರದ ಬೆದರಿಕೆ ಹಾಕುತ್ತಾರೋ 
ನಾನು ಬೇರೆ ಕಾಣೆ. 

ಸಾಹಿತ್ಯದಲ್ಲಿ ರುಚಿ ಹೇಗೆ ಬೇಕೋ, ಹಾಗೆ ಶುಚಿಯೂ ಬೇಕು. ಕದ್ದು, 
ಮರೆಯಲ್ಲಿ, ತಮ್ಮ ವರಿಂದ ಅಡಗಿ ಕುಳಿತು ಓದುವ ಸಾಹಿತ್ಯ, ರುಚಿಯಾದ ಸಾಹಿತ್ಯ 
ವಾಗಿರಬಹುದು. ಅದಂತೂ ಶುಚಿಯಾದ ಸಾಹಿತ್ಯದ ಲಕ್ಷ ವಲ್ಲ. 

೫ ೫ ನ x ೫ 

ಇವೊತ್ತಿನ ದಿನ್ನ ಜನಗಳಲ್ಲಿ ವಾಚನಾಭಿರುಚಿ ಹೆಚ್ಚಾಗಿ ಬೆಳೆದಿಲ್ಲ. ಅಥವಾ 
ಸಾಕಷ್ಟು ಬೆಳೆದಿಲ್ಲ--ಎಂಬುದು ನಾವೆಲ್ಲರೂ ಒಪ್ಪುವ ಮಾತು. ನಮ್ಮಲ್ಲಿ ಓದುಬರಹ 
ಕಲಿತವರ ಸಂಖ್ಯೆ ಕಡಿಮೆ (ಸೇಕಡಾ ೧೫ರಷ್ಟು) ಎಂಬುದು ನಿಜ. ಜನಗಳಲ್ಲಿ 
ವಾಚನಾಭಿರುಚಿ ಬೆಳೆಯುವುದಕ್ಕೆ ನಾವು ಏನು ಪ್ರಯತ್ನ ಮಾಡುತ್ತಿದ್ದೇವೆ ; 
ಅದು ಪರಿಣಾಮಕಾರಿಯಾಗಿದೆಯೆ--ಎಂಬುದನ್ನು ಕುರಿತು ವಿಚಾರ ಮಾಡಬೇಕು. 
ನಮ್ಮ ಹೆಚ್ಚಿನ ಬರವಣಿಗೆಗಳು ಅಪ್ರಬುದ್ದತೆಯ ಪ್ರದರ್ಶನವಾಗಿ ಕಾಣಿಸು 
ತ್ಮದೆಯಾದರೂ, ನಾವು ಬರೆಯುತ್ತಿರುವುದೇನೋ ಪ್ರಬುದ್ಧ ರಿಗಾಗಿ. ಆ 
ಪ್ರಬುದ್ಧಾವಸ್ಥೆ ಬರುವ ತನಕ, ಅಂದರೆ, ಐದಾರು ವರ್ಷಗಳಿಂದ ತೊಡಗಿ, 
ಸುಮಾರು ಇಪ್ಪತ್ತು ವರ್ಷ ಪ್ರಾಯ ಆಗುವ ತನಕ, ನಮ್ಮ ಜನರು ಏನನ್ನು 
ಓದಬೇಕು? ಹತ್ತು ಹನ್ನೆರಡು ವಯಸ್ಸಿನ ಬಾಲಕರು ಕೂಡ ಶಾಲೆಯ ವಾಚನಾ 
ಲಯಗಳಿಂದ "ರಮೇಶ ಲಲಿತೆಯರ ಪ್ರಣಯ' ಕಥಾನಕವನ್ನೆ € ಕೊಂಡು ಓದಬೇಕಲ್ಲದೆ, 
ಅಲ್ಲಿ ಬೇರೇನಿದೆ? ಶಿಶುಸಾಹಿತ್ಯವೆಸ್ಟಿದೆ? ಮಕ್ಕಳ ಸಾಹಿತ್ಯದಲ್ಲಿ ಭೇತಾಳ, ಬ್ರಹ್ಮ 
ರಾಕ್ಟ್ಸ ಸ್ತ ಇವರುಗಳೆಲ್ಲ ತುಂಬಿದ್ದ ಕೆ ಸಾಕೆ? ಬೇರೇನೂ ವಿಷಯ, ವೈವಿಧ್ಯಗಳು 
ಬೇಡವೆ ? ಪ್ರಪಂಚವನ್ನು ಕುರಿತು ಅದರಲ್ಲಿ ಆಸಕ್ತಿ, ಅಭಿರುಚಿ ಬೆಳೆಯುವುದಕ್ಕೆ, 
ಅವರ ಮನಸ್ಸು ಅರಳುವುದಕ್ಕೆ, ಅವರಿಗೆ ಫ್ರಿಯವಾದ ಪ್ರಪಂಚದಲ್ಲಿ ಆಸಕ್ತಿ 
ಹುಟ್ಟಿಸುವುದಳ್ಳೆ, ತಕ್ಕ ಪುಸ್ತಕಗಳಿವೆಯೆ ?. ಇರುವವುಗಳ ಅಂದಜೆಂದವಾದರೂ 
ಏನು? 


ತಾರುಣ್ಯದಲ್ಲಿ ಕಾಲಿರಿಸುತ್ತಿರುವ ಹುಡುಗ ಹುಡುಗಿಯರಿಗೆ--ಮನಸ್ಸನ್ನ ರಳಿಸುವ 


೧೮೮ | ಪ್ರಬುದ್ಧ ಕರ್ಣಾಟಕ 
೪ ಛಿ 


ಯಾವ ಕಥೆಗಳುಂಟು ? ಯಾವ ಬಣ್ಣ ನೆಗಳುಂಟು ? ವೈಜ್ಞಾ ನಿಕ ಕುತೂಹಲ ಕೆರಳಬಲ್ಲ 
ಯಾವ ಬರಹ ಉಂಟು? ನಮ್ಮ ಆಬಾಲವೃದ್ದ ರೆಲ್ಲರೂ ಚಂದಮಾಮದ ಕಥೆಗಳಿಂದ, 
ರಮೇಶ ಲಲಿತೆಯರ ಕನಸಿನ ಪ್ರಣಯಗಳಿ೦ದ, ತಮ್ಮ ಹೃದಯ ಮನಸ್ಸುಗಳೆರಡನ್ನೂ: 
ತುಂಬಿಸಿಕೊಂಡು ಬೆಳೆಯಬೇಕಾದಲ್ಲಿ, ಆಗ ಹೇಗೆ ಬೆಳೆದಾರು? ನಾವು ವಾಚನಾಭಿ 
ರುಚಿಯನ್ನು ಬೆಳೆಯಿಸಬೇಕಾದ ಈ ಪ್ರಾಮುಖ್ಯವಯಸ್ಸಿ ನಲ್ಲಿಯೇ ಅವರಿಗೆ ತಕ್ಕ 
ಆಹಾರವನ್ನು ಒದಗಿಸದೆ ಹೋದರೆ, ಅದು ಹೇಗೆ ತಾನೆ ಬೆಳೆದೀತು? 
ಜೇ ೫ ಘೀ pS 

ನಮ್ಮ ವಿಶ್ವವಿದ್ಯಾಲಯಗಳು ಸ್ನಾತಕ ಪದನಿಯ ಕಾರ್ಪಾನೆಯೊಂದನ್ನು 
ಹೊರಡಿಸಿ ಅಷ್ಟರಿಂದಲೇ ತೃಪ್ತಿಗೊಂಡಂತಿದೆ. ಸಂಶೋಧನೆಯಿಲ್ಲ; ಜ್ಞಾನಾರ್ಜನೆಗೆ 
ಬೇಕಾದ ತಕ್ಕ ಪ್ರೋತ್ಸಾ ಹೈ ಪ್ರವೇಶಗಳಿಲ್ಲ; ಜ್ಞಾ ನಕ್ಕೆ ಸಲ್ಲಬೇಕಾದ ಗೌರವವಿಲ್ಲ. 
ಇವೊತ್ತು ಪಾಶ್ಚಾತ್ಯ ರಾಷ್ಟ್ರ )ಗಳಲ್ಲಿ ನಡೆದಿರುವ ೬. ಪ್ರಗತಿಯನ್ನು ಕಾಣು 
ವಾಗ, ನಮ್ಮ ಸ್ನಾತಕ' ಬಿರುದು ಆ ಮಹಾಕೆ ಕ್ಷೇತ್ರ ತ್ರಕ್ಕೆ ವಿದ್ಯಾರ್ಥಿಯಾಗಿ ಪ್ರ ಪ,ವೇಶಿ 
ಸುವುದಕ್ಕಷ್ಟೆ [ ಅಧಿಕಾರಪತ್ರ ಬನ್ನ ಚತ. ಹೊರತು, ಪಾಂಡಿತ್ಯದ ಬಿರುದು 
ಎಂದೆನಿಸುವುದಿಲ್ಲ. ಜ್ಞಾ ನವನ್ನು ಜಾ ನಕ್ಕಾಗಿ, ಪಾಂಡಿತ್ಯವನ್ನು ಪಾಂಡಿತ್ಯಕ್ಕಾಗಿ. 
ಗೌರವಿಸಲು ನಾವು ಬಂಡು ಕರೆಯುತ್ತ ತ್ರೇವೆ? ಈ ನಾಡಿನಲ್ಲಿ ಯಾವುದೇ ವಿಷಯದಲ್ಲಿ 
ಪಂಡಿತನಾದವನಿಗೆ, ಒಬ್ಬ ಸಾಮಾನ್ಯ ಮುನಿಸಿಪಲ್‌ ಕೌನ್ಸಿ ಲರನಿಗೆ ದೊರೆಯಬಹು. 
ದಾದ ಮನ್ನಣೆ, ಗೌರವಗಳಾದರೂ ಉಂಟೆ ? ನಮ್ಮ ಕಣ್ಣೆಲ್ಲ, ಅಧಿಕಾರ ಹಣಗಳ ಕಡೆಗೆ 
ಹರಿದಂತಿದೆ ; ಜೀವನದ ಇತರ ರಂಗಗಳು-ನಮಗೆ ನಿರಾಕರ್ಷಕವೆನಿಸುತ್ತಿವೆ. ನಮ್ಮ 
ಸರಕಾರಗಳ ದೃಷ್ಟಿ, ವಿಶ್ವವಿದ್ಯಾಲಯದ ದೃಷ್ಟಿಗಳಾದರೂ ಈ ವಿಷಯದಲ್ಲಿ ಬಿಳೆ 
ದಿವೆಯೆ ? ನಮ್ಮ ನಮ್ಮ ಜಾತಿಯ ಜನಗಳಿಗೆ--ಅನ್ನ, ಕೆಲಸ ಒದಗಿಸುವ ಚಾಪಲ್ಯದಲ್ಲಿ* 
" ಜ್ಞಾನ' " ಪಾಂಡಿತ್ಯ'ಗಳು ಇವರಿಗೂ ಅಲ್ಪವಿಷಯಗಳಾಗಿ ಕಾಣಿಸುತ್ತಿವೆ. ಕನ್ನಡ 
ನಾಡಿನಲ್ಲಿ ಹುಟ್ಟಿ ಬೆಳೆದ ಅನೇಕ ಸಮರ್ಥರು ತಮ್ಮ ಉಪಜೀವನಕ್ಕಾಗಿ ಎಲ್ಲೆಲ್ಲಿ 
ಉದ್ಯೋಗ, ಭಿಕ್ಲಾ ವೃತ್ತಿಯನ್ನು ಕೈಗೊಳ್ಳುತ್ತಿದ್ದಾ ಕೆ. ಹೀಗಾದಲ್ಲಿ ನಮ್ಮ ಫರ್ಣಾಟಿಕ 
ಬೆಳೆಯಲಾರದು. ಯಾವ ನಾಡಿನಲ್ಲಿ ಯೋಗ್ಯತೆ, ಬುದ್ದಿ ಶಕ್ತಿ, ವಿದ್ವತ್ತು, ಅನೆ (ಷಣಾ 
ಪರತೆಗಳು, ಗೌರವಿಸಲ )ಡುವುದಿಲ್ಲವೋ, ಅದರ ಬದಲು, ಅವು ಸತತ ತಿಳಿಯ 
ಲೃಡುತ್ತ ತ್ರವೆಯೋ, ಆ ಡು ಬರಡಾಗುತ್ತದೆ ; ಬೆಂಡಾಗುತ್ತದೆ. ಕೇವಲ ಹೊಟ್ಟೆ 
ನಳಂದ ತುಂಬಿದ, ಕಾಲಕೆ ಕ್ಲೇಪಿಗಳೆ ದೇಶವಾಗುತ್ತದೆ. ಒಟ್ಟು yy ಜನತೆ ತಾ 
ಈ ಪರಿಸ್ಥಿತಿಯ ಶಾಪದಿಂದ "ನರಳಬೇಕಾಗುತ್ತ ದೆ. 

ಎಣ ಫ್ರಾನದ ಮಾತನ್ನಾ ಡಿದೆ. ಈ ಹೊತ್ತು ನಮಗೆ ಅದರ ಅರಿವಿಗೆ ಇಂಗ್ಲಿಪಿ 





ವಸ್ತು ಕೋಶ ೧೮೯ 


ನಂಥ ಭಾಷೆಯು ತುಂಬಾ ಸಹಾಯಮಾಡಿದೆ. ಅದರಿಂದಾಗಿ ವಿಜ್ಞಾನದ ಶಿಕ್ಚಣ, 
ಪ್ರಚಾರಗಳೆಲ್ಲವೂ ಇಂಗ್ಲಿಷಿನಿಂದಾಗಬೇಕೆಂದು ನಾನೆಂದೂ. ತಿಳಿಯಬಾರದು-- 
ಇಂಗ್ಲಿಷ್‌ ಮಾತೃಭಾಷೆಯಲ್ಲದ ಯಾವ ಸ್ವತಂತ್ರ ರಾಷ್ಟ್ರ )ವೂ ಹಾಗೆ ಮಾಡುವುದಕ್ಕೆ. 
ಸಿದ್ದವಿಲ್ಲ; ಮಾಡಬೇಕಾಗಿಯೂ ಇಲ್ಲ. ನಮ್ಮ po ಶ್ರ ವಿದ್ಯಾಲಯಗಳ ಶಿಕ್ಷಣ 
ಮಾಧ್ಯಮ, ನಮ್ಮ ಯಾವತ್ತು ಶಿಕ್ಷಣದ ಮಾಧ್ಯಮ ಕನ್ನ ನ ಡವೇ ಆಗಬೇಕು. ಟ್ಟ 
ತೆಲಸಕ್ಕೆ, ಶಾಸ್ತಿ ಸ್ತ್ರೀಯ ಶಬ್ದ ಗಳನ್ನು ನಾವು ಅಂತರರಾಷಿ. ಯ ರೂಪಗಳಲ್ಲೆ € ಇರಿಸಿ 
ತೊಳ್ಳಬೇಕಾದ್ದು. ಅನಿವಾರ್ಯ. pe ಹೆಂತದಲ್ಲಿ, ಸೆಮಾಜನಿಜ್ಞಾ ನದಂಥ ಕೆಲವೊಂದು 
ಶಾಸ್ತ್ರಗಳ ವಿಚಾರದಲ್ಲಿ--ಸಮಾನ ಪರಿಭಾಷೆಯನ್ನು ಕನ್ನಡದಲ್ಲಿ ನಿರ್ಮಿಸಿಕೊಳ್ಳಲು 
ಕಷ್ಟವಿಲ್ಲ. ಇವೊತ್ತು.--ಒಡೆದ ಕನ್ನಡ ನಾಡಿನಲ್ಲಿ, ಇರುವ ನಾಲ್ಕು ಶಾಸ್ತ್ರೀಯ 
ಪಠ್ಯ ಪುಸ್ತಕಗಳನ್ನು ಹಿಡಿದುಕೊಂಡರೆ, ಒಂದೊಂದು ಕಡೆ ಒಂದೊಂದು ಪರಿಭಾಷೆ 
ಬಳಕೆಯಲ್ಲಿರುವುದು ಕಾಣುತ್ತದೆ. ಮಂಗಳೂರು, ಮುಂಬಯಿ, ಮೈಸೂರು--ಪ್ರಾಂತ 
ಗಳಲ್ಲಿ ಒಂದೇ ಪದಕ್ಕೆ ಮೂರು ಬೇರೆಬೇರೆ ಪಾರಿಭಾಷಿಕ ಶಬ ಗಳನ್ನು ಕಾಣಬಹುದು. 
ಇದು ಸಾಲದೆಂಬಂತೆ ನಮ್ಮ ಗ್ರಂಥಕರ್ತರು ಶಬ್ದ ನಿರ್ಮಾಣ ಚಾಪಲ್ಯದಿಂದ, 
ಮೂಲದ ಇಂಗ್ಲಿಪಿಗಿಂತಲೂ ಕಷ್ಟವಾದ ಅ ನೇಕಾನೇಕ ಹೊಸಪದಗಳನ್ನು ನ್ನು ನಿರ್ಮಿಸಿ 
ಬಳಸುತ್ತಿದ್ದಾರೆ. ಅಖಂಡ i CES ಈ ವಿಚಾರದಲ್ಲಿ ಒಂದುಗೂಡಿ ನಡೆಯಿಸ 
ಬೇಕಾದ *ೆಲಸ ಬಹುವಾಗಿದೆ. ಭಾಷಾಪಾಂಡಿತ್ಯ, ವಿಜ್ಞಾನಪಾಂಡಿತ್ಯ ಎರಡೂ 
ಉಳ್ಳವರನ್ನು ಕೂಡಿಸಿ ಮಾಡಬೇಕಾದ ಕೆಲಸ ಇದು. ಹೀಗೆ ಮಾಡಿದಲ್ಲಿ ಮಾತ್ರ, 
ಏವಿಧ ಶಾಸ್ತ್ರಗ್ರಂಥಗಳು ಬೆಳಕಿಗೆ ಬರುವುದೂ, ಅವುಗಳಿಂದ ಜನಕ್ಕೆ ಪ್ರಯೋಜನ 
ವಾಗುವುದೂ ಸಾಧ್ಯ. ಕನ್ನಡನುಡಿ ಶಿಕ್ಷಣಮಾಧ್ಯಮವಾಗುವುದು ಸಾಧ್ಯ 
ಕನ್ನಡದಲ್ಲಿ ಈ ಭಾಗದಲ್ಲಿ ಏನೇನೂ ಕೆಲಸೆ ನಡೆದಿಲ್ಲ ಎಂದು ನಾನು ಹೇಳುತ್ತ ಲಿಲ್ಲ. 
ಕೆಲವೊಂದು ಮಹನೀಯರು ಪೊ ಪ್ರೋತ್ಸಾ ಹವಿಲ್ಲದಲ್ಲಿಯೂ ಮುಂದೆ ಬಂದು, ಶಾಸಿ ಸ್ತ್ರೀಯ 

ಗ್ರಂಥಗಳನ್ನು ಬರೆದು ಪ ಪ್ರಕಟಿಸಿದ್ದಾರೆ. ಅವರ ಕೆಲಸ ಅಭಿನಂದನೀಯವಾದುದು. 
ನಾನು ತರ ಕೆಲಸ ಸಾಲದು, ಏನೇನೂ ಸಾಲದು--ಎಂದು. ಈ 
ಬಗೆಯ ಕೆಲಸ ವಿಪುಲವಾಗಿ ನಡೆಯಬೇಕು. ಕೆಲಸೆ ನಡಸುವವರು--ನಾವು ಬರೆದು 
ದನ್ನು ಜನ ಓದುತ್ತಿದ್ದಾರೆಯೆ? ಅದು ಜನರಿಗೆ, ವಿದ್ಯಾರ್ಥಿಗಳಿಗೆ ಅರ್ಥವಾಗು 
ತ್ರಿದೆಯೆ, ಅವರಲ್ಲಿ ಅಭಿರುಚಿ ಬೆಳೆಯಿಸುತ್ತಿದೆಯೆ-ಎಂದು ಪರಿಶೀಲಿಸಬೇಕು. ತಕ್ಕ 
ಪ್ರಯೋಗಗಳಿಂದ, ನಮ್ಮ ಕೆಲಸಗಳಲ್ಲಿನ ಕೊರತೆಯೇನೆಂದು ತಿಳಿದು, ತಿದ್ದಿಕೊಂಡು 
ಮುಂದುವರಿಯಬೇಕು. ಈ ಕೆಲಸದಲ್ಲಿ ನಮ್ಮ ವಿಶ್ವ ಷಃ ಅತಿ ಹೆಚ್ಚಿನ 


`ಶ್ರ ಮ, ಹೊಣೆ ವಹಿಸಬೇಕಾಗಿದೆ. ಖಾಸಗಿ ಲೇಖಕರು, ಪ 4 ಕಾಶಕರು-ಮುಂದಿನ 


1 





೧೯೦ ಪೃಬುದ ಕರ್ಣಾಟಕ 
ರಿ 


ಹಂತಗಳಲ್ಲಿ ಬೇಕಾಗುವ, ಆಧಾರಗ್ರಂಥಗಳನ್ನು ಪ್ರಕಟಿಸುವುದು ಕಷ್ಟ. ವಿಕ್ರಯ 
ವಾಗುವ ಗ್ರಂಥಗಳ ಸಂಖ್ಯೆ ಕಡಿಮೆ ; ಪ್ರಕಟನೆಯ ವೆಚ್ಚ ಅಧಿಕ. 
ಜು ೫ ಜೇ ೫ 

ಶಾಸ್ತ್ರ ಸಾಹಿತ್ಯಗೋಷ್ಮಿಯ ಅಧ್ಯಕ್ಷರ ಭಾಷಣದ ಮುಖ್ಯಾಂಶಗಳು 

ಸೈಯತ್ಯ ಜರ್ಮನಿಯ ಸ್ವಾಬಿಯ ಪ್ರಾಂತದಲ್ಲಿರುವ ಉಲ್ಮ್‌ ಎಂಬ ಒಂದು 
ಹಳ್ಳಿಯಲ್ಲಿ ಒಂದು ಯೆಹೂದ್ಯ ಮನೆತನದಲ್ಲಿ ೧೮೭೯ ನೆಯ ಮಾರ್ಚಿ ೧೪ ರಲ್ಲಿ 
ಆಲ್ಬರ್ಬ್‌ ಐನ್‌ಸ್ಟೈನ್‌ ಜನಿಸಿದನು. ಈತನ ವಿದ್ಯಾಭ್ಯಾಸವು ಮ್ಯೂನಿಚ್‌ ನಗರದ 
ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿಯೂ, ಸ್ವಿಟ್‌ಜರ್ಲೆಂಡಿನ ಜೂರಿಚ್‌ ನಗರದ ಪಾಲಿ 
ಟಿಕ್ನಿ ಕ್‌ನಲ್ಲಿಯೂ ಜರುಗಿತು. ಪಾಲಿಟಿಕ್ಲಿಕ್‌ನ ಡಿಗ್ರಿಯನ್ನು ಐನ್‌ಸ್ಟೈನ್‌ ತನ್ನ 

೧ ನೆಯ ವಯಸ್ಸಿ ನಲ್ಲಿಯೇ ಪಡೆದರೂ ಯಾವ ಅಧ್ಯಾಪಕನೂ ಈತನನ್ನು ಅಂಥ 

ಮೇಧಾವಿ ಎಂದು ಗಣಿಸಿರಲಿಲ್ಲ. 'ಪರೀಕ್ಷೆ ಗಳಲ್ಲಿ ನಂಬರುಗಳನ್ನು ಗಳಿಸುವ 
ಚಾತುರ್ಯ ಆಲ್ಫ್ಬರಿಗಿರಲಿಲ್ಲ. ವಿಷಯಸಂಗ್ರಹಣಕ್ಕಿಂತ ವಸ್ತುಜ್ಜಾ ನಕ್ಕೆ ಹೆಚ್ಚು 
ಜಿಲೆ ಕೊಡುವುದು ಈತನ ಹುಟ್ಟುಗುಣ. ಜಗದ್ಪ್ಯ್ಯಾಪಾರದಲ್ಲಿ ಕಂಡುಬರುವ ನೈಸರ್ಗಿಕ 
ನಿಯಮಗಳನ್ನು ನೋಡಿ ಆಶ್ಚರ್ಯಮಗ್ಗೆ ನಾಗುವ ಸ್ವಾಭಾವ ಈತನದು. ಪರೀಕ್ಷೆ 
ಗಳಲ್ಲಿ ವಿಷಯಗಳ ಪಟ್ಟಿಗೆ ನಂಬರು ದೊರಕುತ್ತದೆ; ಜ್ಞಾನ ಆಶ್ಚರ್ಯಗಳಿಗೆ 
ಯಾವ ಪರೀಕ್ಷ ಕನು ನಂಬರುಗಳನ್ನು ಕೊಟ್ಟಾನು? 

ಪದವೀಧರನಾದ ಮೇಲೆ ಅವನು ಬಯಕೆಪಟ್ಟ ಉಪಾಧ್ಯಾಯವೃತ್ತಿಯನ್ನು 
ದೊರಕಿಸಿಕೊಳ್ಳುವುದು ಐನ್‌ಸ್ಟೆ ಸನ್‌ ಗೆ ಸಾಧ್ಯವಾಗಲಿಲ್ಲ. ಈತನ ಸಹಪಾಠಿಯೊಬ್ಬ ಷ್ಟ 
ಶಿಫಾರಸುಮೇಲೆ ಬರ್ತ್‌ ನಗರದ ಪೇಟೆಂಟ್‌ ಕಛೇರಿಯಲ್ಲಿ ಒಂದು ಗುಮಾಸ್ತೆ ಕಲಸ 
ಸಿಕ್ಕಿತು ಈತನಿಗೆ. ಕಛೇರಿಯ ಕೆಲಸ ಆಲ್ಬರ್ಟ್‌ಗೆ ಹಗುರವಾಗಿಯೇ ಇತ್ತು. ವಿರಾಮ 
ಕಾಲದಲ್ಲಿ ಅವನ ಬುದ್ಧಿ ಜತಗ ಭೌತನಿಯಮಚಿಂತನೆಯಲ್ಲಿ ಹರಿದಾಡು 
ತ್ತಿತ್ತು. ಇದರ ಫಲವಾಗಿ ಬರ್ಲಿನ್‌ನ ಪ್ರಸಿದ್ಧ "“ ಅನಲೆನ್‌ ಡೆರ್‌ ಸಿಜಿಕ್‌ ” ಎಂಬ 
ವೈಜ್ಞಾ ನಿಕ ಪತ್ರಿಕೆಯಲ್ಲಿ ೧೯೦೫ರ ಸ ವರ್ಷದಲ್ಲಿ ಐನ್‌ಸೆ ನ್‌ನ ಐದು 
ಲೇಖನಗಳು ಪ್ರಕಟವಾದುವು. ಅವುಗಳಲ್ಲಿ ಎರಡರಲ್ಲಿ ಈಗ ಜಗದ್ವಿ ಖ್ಯಾತವಾಗಿರುವ 
“ ವಿಶಿಷ್ಟ ಸಾಪೇಕ್ಷ, ತಾತತ್ತ ಎದ (Special Principle of Relativity) ಪ್ರಥಮ 
ಪ್ರತಿಪಾದನೆ ಇದೆ. 

ವಸ್ತುಗಳ ಚಲನೆ ಎಲ್ಲ ಸಾಪೇಕ್ಷ, ನಿರಪೇಕ್ಷ ಚಲನೆ ಎಂಬ ಪದವ್ಯೂಹಕ್ಥೆ 
ಅರ್ಥವೇ ಇಲ್ಲ; ಹಲವು ಕಾಯಗಳು ಅಥವಾ ವ್ಯೂಹಗಳು ಪರಸ್ಪರವಾಗಿ ಸಾಪೇಕ್ಟ 
ಸಮನೇಗಗಳಲ್ಲಿ ಚಲಿಸುತ್ತಿದ್ದರೆ, ಆ ಕಾಯಗಳು ಪಾಲಿಸುವ ಚಲನನಿಯಮಗಳನ್ನು 


ವಸ್ತು ಕೋಶ ೧೯೧ 


ಒಂದು ವ್ಯೂಹದಲ್ಲಿರುವ ವೀಕ್ಷಕನು ಯಾವ ರೂಪದ ಗಣಿತೋಕ್ತಿ ಅಥವಾ ಗಣಿತ 
ಸೂತ್ರಗಳಿಂದ ನಿರೂಪಿಸುತ್ತಾನೆಯೋ ಅದೇ ರೂಪದ ಗಣಿತೋಕ್ತಿಗಳಿಂದಲೇ ಇತರ 
ವ್ಯೂಹಗಳ ವೀಕ್ಷ. ಕರೂ ನಿರೂಪಿಸುತ್ತಾರೆ--ಇವು ಸಂಗ್ರಹವಾಗಿ ವಿಶಿಷ್ಟ ಸಾಪೇ 
ಕ್ಟ ತಾತತ್ರ ಎದ ಪ್ಪ ರ್ರಧಾನಸೂತ್ರಗಳು. 

A ಪದಾರ್ಥವು ನಮ್ಮ ಎಡಳ್ಳಿದೆಯೋ, ಬಲಕ್ವಿದೆಯೋ, ಮೇಲಿದೆಯೋ, 
ಕೆಳಗಿದೆಯೋ ಎಂಬುದು ಪದಾರ್ಥಕ್ಕೆ ಸಾಪೇಕ್ಷ ವಾಗಿ ನಮ್ಮ ಸ್ಥಾ ನವನ್ನ ವಲಂಬಿಸು. 

ತ್ರದೆ ಎಂಬುದು ನಮಗೆಲ್ಲ ತಿಳಿದ ವಿಷಯ, ಆದರೆ ಪದಾರ್ಥದ ಉದ್ದ ವು ವೀಕ್ಚ ಕನ 

ಸ್ಕಾ ನವನ್ನ ವಲಂಬಿಸುವುದಿಲ್ಲ, ಅದು ಅಚಲ ಎಂದೂ ನಮಗೆ ಗೊತ್ತಿದೆ. ಸಾಪೇಕ್ಷ ತಾ 
ತತ್ರ ದಂತೆ ವಸ್ತುವೊಂದರ ಉದ್ದ, ಅಗಲ, ದಪ್ಪ ಗಳೂ ವಸ್ತುವಿಗೆ ಸ ಸಾಪೇಕ್ಷ್ಮವ ವಾಗಿ 
ವೀಕ್ಷ ಕನ ಚಲನವೇಗವನ್ನು ಅವಂಂಬಿಸುತ್ತವೆ.. ಹಾಗೆಯೇ ಒಂದು ವ್ಯೂಹದಲ್ಲಿ 
ಜರುಗುವ ಎರಡು ಘಟಿನೆಗಳಿಗಿರುವ' ಕಾಲಾಂತರವೂ ವೀಕ್ಷ ಕನ ಸಾಪೇಕ್ಷ ವೇಗ: 
ವನ್ನು ಅವಲಂಬಿಸುತ್ತದೆ. ಇದರ ಅರ್ಥ ಒಂದು ಕಡೆ ನಿಂತಿರುವವನಿಗೆ ತನ್ನ 
ಎಡ್ಟಿದ್ದ ೦ತೆ ಕಾಣುವ ವಸ್ತು ಇನ್ನೊ  ಬ್ಬನಿಗೆ ಹೇಗೆ ಅವನ ಬಲಕ್ವಿದ್ದಂತೆ ಬ್ಲ 
ಬಹುದೋ, ಹಾಗೆಯೇ ಒಬ್ಬ ವೀಕ್ಷಕ ಕನಿಗೆ ಎರಡು ಘಟನೆಗಳ ನಡುವೆ ಕಾಲಾಂತರ. 
ವಾಗಿ ಕಂಡುಬರುವ ಅವಧಿಯು ಮತ್ತೊ ್ರ್ರಬ್ಬನಿಗೆ ದೇಶದ-ಸ್ಥಾ ನದ--ಅಂತರವಾಗಿ 
ಕಾಣಬಹುದು. ಹೀಗಿದ್ದಲ್ಲಿ ವಿಡಬಲಗಳ ವಿನಿಮಯವಾದರೂ, ಉದ್ದ ಅಚಲ: 
ವಾಗಿರುತ್ತದೆ ಎಂದು ನಾವು ಸಾಮಾನ್ಯವಾಗಿ ಹೇಳುವಂತೆ ಈ ಸಾಪೇಕ್ಷತಾ 
ತತ್ತ್ವದಲ್ಲಿ ಲ್ಲಿ ಯಾವುದು ಅಚಲ ಎಂಬ ಪ ಶಕ್ತಿ ಬರುತ್ತದೆ. ಎರಡು ಘಟಿನೆಗಳ ದೇಶ 
ಕಾಲ ಸಮಷ್ಟಿಯ ಅಂತರ ಅಚಲ ಸು ಈ ತತ್ತ ದ ಉತ್ತರ. ಹೀಗೆ ವಿಶಿಷ್ಟ 
ಸಾಪೇಕ್ಷ ಹ ಎವೆ ದೇಶಕಾಲಗಳ ಸ್ವರೂಪದ pA ಹೊಸಮುಖವನ್ನು 
ನಮಗೆ ತೋರಿಸಿಕೊಡುತ್ತದೆ. 

ಐನ್‌ಸ್ಟೈನ್‌ ೧೯೦೫ ರಲ್ಲಿ ಪ್ರಕಟಿಸಿದ ಇನ್ನೊಂದು ಲೇಖನವು ಬ್ರೌನಿಯನ್‌ 
ಚಲನೆಯನ್ನು ಕುರಿತದ್ದು. ಈ ಲೇಖನವು ಅಣುಗಳ ಅಸ್ತಿತ್ರವನ್ನು ಪ್ರಾಯೋಗಿಕ 
ವಾಗಿ ಸಾಧಿಸುವ ಮಾರ್ಗವನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟಿ ತು. 

ಇದೇ ವರ್ಷದ ತಂದು ಲೇ ಬನದಲ್ಲಿ ಐನ್‌ಸೆ ನ್‌ 'ಪ್ರಭಾವಿದ್ಯುತ್ವರಿ 
ಣಾಮದ ಖಂಡವಾದವನ್ನು (Quantum ‘Theory of the Photo-electric Effect) 
ಪ್ರತಿಪಾದಿಸಿದ್ದಾನೆ. ಇದಕ್ಕೆ, ಮುಂಜೆಯೇ ಕೋಪನ್‌ಹೇಗನ್ನಿನ ವಿಖ್ಯಾತ ಭೌತಜ್ಞ 
ನೀಲ್ಸ್‌ ಬೋರ್‌ ಖಂಡವಾದವನ್ನು ಮಂಡಿಸಿದ್ದನಾದರೂ ಆತನು ಒಂದು ಬಗೆಯ 
ಅರೆಮನಸ್ಸಿನಿಂದ ಕೃತಕವಾಗಿ--ಹುಡುಗರು ಒಂದೊಂದು ಸಲ ನಿರೀಕ್ಷಿತ ಉತ್ತರ 


೧೯೨ ಪ್ರಬುದ್ಧ ಕರ್ನಾಟಕ 


ಬರಲೆಂದು ಗುಣಾಕಾರ, ಭಾಗಹಾರಗಳನ್ನು ಸ್ಪಷ್ಟವಾಗಿ ಕಾರಣ ತೋರಿಸದೆ 
ಮಾಡುವುದಿಲ್ಲವೆ ? ಹೆಚ್ಚು ಕಡಮೆ ಆ ರೀತಿಯಲ್ಲಿ-ತನ್ನ ಲೇಖನದಲ್ಲಿ: ಈ ಖಂಡವಾದ 
ವನ್ನು ಸೇರಿಸಿದ್ದನು. ಐನ್‌ಸ್ಟೈನ್‌ ಮೊಟ್ಟಮೊದಲಿಗೆ ನಿರ್ಭೀತನಾಗಿ ಖಂಡವಾದ 
ವನ್ನು ಪುಷ್ಟೀಕರಿಸಿ ಅದಕ್ಕೆ ತತ್ತ್ವಸಮರ್ಥನೆಯನ್ನು ಒದಗಿಸಿದನೆಂದು ಹೇಳಬಹುದು. 

ಇಷ್ಟೆಲ್ಲ ಸಾಧಿಸಿದಾಗ ಐನ್‌ಸ್ಟೈನ್‌ಗೆ ಕೇವಲ ೨೬ ವರ್ಷಗಳಾಗಿತ್ತು. 
ಪೇಟೆಂಟ್‌ ಕಛೇರಿಯ ಗುಮಾಸ್ಕನಾಗಿದ್ದ. ಮೂರು ನಾಲ್ಕು ವರ್ಷಗಳಲ್ಲಿ ಇಷ್ಟು 
ಮೂಲಭೂತವಾದ, ಅದ್ಭುತವಾದ ಹೊಸೆ ತತ್ತ್ವಗಳನ್ನು ಪ್ರಪಂಚದ ಮುಂದಿಟ್ಟ 
ವಿಭೂತಿಪುರುಷನ ಪ್ರತಿಭೆಗೆ ತಲೆದೂಗದಿರುವವರು ಯಾರೂ ಇರಲಾರರು. 

ಹೀಗೆ ಕೀರ್ತಿ ಸಂಪಾದಿಸಿದ್ದ ಐನ್‌ಸ್ಟೆ ಏನನ್ನು ಪೇಟೆಂಟ್‌ ಕಛೇರಿಯಲ್ಲಿಯೇ 
ಕೊಳೆಹಾಕಿದ್ದ ರೆ ಲೋಕ ತಮ್ಮನ್ನು ಏನಂದೀತು ಎಂದು ಸ್ವಿಟ್‌ ಕೆ. ೦ಡಿನ ವಿಶ್ವವಿದ್ಯಾ 
ಲಯದ ಅಧಿಕಾರಿಗಳು ನಾಲ್ಕೈದು ವರ್ಷಗಳು ದೀರ್ಥವಾಗಿ ಆಲೋಚಿಸಿ ಆತನನ್ನು 
ಮ್ಯೂನಿಚ್‌ ವಿಶ್ವವಿದ್ಯಾಲಯದಲ್ಲಿ ಅಸಾಧಾರಣ ಪ್ರಾಧ್ಯಾಪಕ (೫:೦6: Extra- 
ordinary)ನ ಕೆಲಸಕ್ಕೆ ನೇಮಕಮಾಡಿಕೊಂಡರು. ಹೆಸರು “ ಅಸಾಧಾರಣ "ವೆಂದು 
ಗೌರವಾಧಿಕ್ಯವನ್ನು ಸೂಚಿಸಿದರೂ ವೇತನ “ ಸಾಧಾರಣ '' ಪ್ರಾಧ್ಯಾಪಕನದಕ್ಕಿಂತ 
-ಈಡಿಮೆ, ಅಷ್ಟೇ ಅಲ್ಲ ಪೇಟೆಂಟ್‌ ಗುಮಾಸ್ತೆಯದಕ್ಕಿಂತ ಕೂಡ ಹೆಚ್ಚಾಗಿರಲಿಲ್ಲ. 
ಹುದ್ದೆಯ ಗೌರವವನ್ನು ಉಳಿಸಿಕೊಳ್ಳಲು ಐನ್‌ಸ್ಟೈನ್‌ನ ಹೆಂಡತಿಯು ಒಬ್ಬಿಬ್ಬರು 
ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಊಟ . ವಸತಿಗಳನ್ನು ಒದಗಿಸಿಕೊಡುವ ಕೆಲಸಕ್ಕೆ 
ಕೈಹಾಕಬೇಕಾಯಿತು. ಈ ಸಂದರ್ಭದಲ್ಲಿ ಆತನು ಒಂದು ಕಡೆ ಹೀಗೆ ಹೇಳಿದ್ದಾನೆ: 
“ ನನ್ನ ಸಾಪೇಕ್ಷ ತಾವಾದದಲ್ಲಿ ನಾನು ದೇಶದ ಪ್ರತಿಯೊಂದು ಬಿಂದುವಿನಲ್ಲಿಯೂ 
'ಒಂದೊಂದು ಗಡಿಯಾರವನ್ನು ಸ್ಥಾಪಿಸಿದೆ. ಆದರೆ ವಾಸ್ತವವಾಗಿ ನನ್ನ ಕೊಠಡಿಯಲ್ಲಿ 
'ಒಂದು ಗಡಿಯಾರವನ್ನು ಇಟ್ಟುಕೊಳ್ಳುವುದೇ ನನಗೆ ಕಷ್ಟವಾಗಿದೆ.” 

ಮ್ಯೂನಿಚ್‌ ವಿಶ್ವವಿದ್ಯಾಲಯದಲ್ಲಿ ಒಂದು ವರ್ಷ ಕಳೆಯುವುದರೊಳಗಾಗಿಯೆ 
ಪ್ರಾಹಾದ ಜರ್ಮನ್‌ ವಿಶ್ವವಿದ್ಯಾಲಯದ ಭೌತಪ್ರಾಧ್ಯಾಪಕ ಪೀಠವನ್ನ ಲಂಕರಿಸಲು 
ಐನ್‌ಸ್ಟೈನ್‌ಗೆ ಆಹ್ವಾನ ಬಂದಿತು. ಈ ಪ್ರಾಧ್ಯಾಪಕತ್ವವು ಅಸಾಧಾರಣವಾದ 
ದ್ಹಾಗಿರಲಿಲ್ಲವಾದ್ದರಿಂದ ವೇತನ ಹೆಚ್ಚಾಗಿತ್ತು, ಇವರಿಗೆ ಹಣಕಾಸಿನ ಮುಗ್ಗ ಟ್ಟು 
ಕಡಿಮೆಯಾಯಿತು. 

ಪ್ರಾಹಾದಲ್ಲಿದ್ದಾಗ ಐನ್‌ಸ್ಟೈನ್‌ ತನ್ನ " ಸಾಮಾನ್ಯ ಸಾಪೇಕ್ಟತಾವಾದ' ದ 
{General Theory of Relativity) ಪ್ರಥಮ ಭಾಗವನ್ನು ಪ್ರಕಟಿಸಿದನು ; 
ಬೆಳಕಿನ ಖಂಡವಾದವನ್ನೂ ಮುಂದುವರಿಸಿದನು. ಪ್ರಾಹಾದಲ್ಲಿ ಎರಡು ವರ್ಷಗಳ 


ವಸ್ತುಕೋಶ ೧೯೩ 


ಪ್ರಾಧ್ಯಾಪಕವೃತ್ತಿಯನ್ನು ಮುಗಿಸುವಷ್ಟರಲ್ಲಿಯೇ ತಾನು ವಿದ್ಯಾರ್ಥಿಯಾಗಿದ್ದ 
ಜೂರಿಚ್‌ ಪಾಲಿಟಿಕ್ಸ ಕ್‌ನಲ್ಲಿ ಪ್ರಾಧ್ಯಾಪ ಪಕನಾಗಬೇಕೆಂದು ಅಲ್ಲಿಂದ ಕರೆ ಬಂದಿತು. 
ಅಲ್ಲಿಯೂ ಒಂದು ವರ್ಷದ ಮೇಲಿರಲ್ಲ--ಬಗ್ಲಿ ನ್‌ನ ಳೆ ಜರ್‌ ವಿಲ್ಡೆಲ್ಮ್‌ ಸಂಸ್ಥೆಯ 

ಪ್ರಾಧ್ಯಾಪಕ ಪೀಠವನ್ನು ನಿಸುಗಾಗಿಯೇ ನಿರ್ಮಾಣವಣಡಿದ್ದೆ Ke; ಜರ್ಮನಿಯ 

ಪ್ರಸಿದ್ಧ ಭೌತಜ್ಞ ರಾದ ಪ್ಲಾಂಕ್‌ ಮತ್ತು ನರ್ನ್‌ಸ್ಟ್ಸ್‌ ರು ಐನ್‌ಸೆ ಸ್ಟೈನನ್ನು ಒತ್ತಾಯ 
ದಿಂದ ಬ ನಾಗೆ ಎಳೆದುಕೊಂಡುಹೋದರು. ಇಲ್ಲಿ ೧೧೫ರಲ್ಲಿ ಐನ್‌ಸ್ಟೈನ್‌ ತನ್ನ 
| ಸಾಮಾನ್ಯ ಸಾಪೇಕ್ಟ ತಾವಾದ ವನ್ನು ಪರಿಷ್ಟುತ ರೂಪಕ್ಕೆ ತಂದನು. 

ಜೀ ೫ ಸೇ ಜೇ 
ಬುಧಗ್ರಹಸಥದ ವೈಪರೀತ್ಯವನ್ನು ಸಮರ್ಪಕವಾಗಿ ವಿವರಿಸಿದ್ದು ಸಾಮಾನ್ಯ 
ಸಾಫೇಕ್ಸ ತಾವಾದದ ಮತ್ತೊಂದು ಮಹಾಸಾಧನೆ ಎಂದು ಹೇಳಬಹುದು. ಭಾರ 
ಕಾಯಗಳು ದೇಶವನ್ನು ವಕ್ರಮಾಡುತ್ತವೆ; ವಸ್ತುಶಕ್ತಿಗಳು ಪರಸ್ಪರ ಪರಿವರ್ತ 
ನೀಯ ; ವಿಶ್ವಕ್ಕೆ ಎಲ್ಲೆ ಇಲ್ಲ, ಆದರೂ ಅದು ಅನಂತವಲ್ಲ; ಮುಂತಾದ ಪ್ರಮೇಯ 
ಗಳೂ ಸಾಫೇಕ್ಷತಾವಾದದಿಂದ ಸಿದ್ಧಿಸುತ್ತ ವೆ. ೧೯೨೨ರಲ್ಲಿ ನ್ಯೂಯಾರ್ಕ್‌ 
ಬಂದರಿನಲ್ಲಿ ಐನ್‌ಸ್ಲೆ ಸ್ಟೈನ್‌ ದಂಪತಿಗಳು ಹಡಗಿನಿಂದ ಇಳಿಯುತ್ತಿರುವಾಗಲೇ ಅಮೆರಿಕದ 
ಪತ್ರಿಕೋದ್ಯೋಗಿಗಳು “ ಸಾಪೇಕ್ಟತಾವಾದದ ತಿರುಳನ್ನು ಒಂದೆರಡು ವಾಕ್ಯಗಳಲ್ಲಿ 
ವಿವರಿಸುವುದು ಹೇಗೆ ?'' ಎಂದು ಕೇಳಿದರು. ಆತನು “ ನನ್ನ ಉತ್ತರಕ್ಕೆ ನೀವು 
ಅತಿಯಾಗಿ ಬೆಲೆ ಕಟ್ಟದಿದ್ದರೆ, ವಿನೋದಕ್ಕಾಗಿ ಈ ರೀತಿ ವಿವರಿಸಬಲ್ಲೆ. ಈ ವಿಶ್ವದಿಂದ 
ಎಲ್ಲ ಪದಾರ್ಥಗಳೂ ಮಾಯವಾದರೆ ದೇಶಕಾಲಗಳು ಉಳಿಯುತ್ತವೆ ಎಂದು ಇದು 
ವರೆಗೆ ನಂಬಿದ್ದರು. ಸಾಪೇಕ್ಟತಾವಾದದಂತಾದರೋ ವಸ್ತುಗಳೊಂದಿಗೇ ದೇಶ 
ಕಾಲಗಳೂ ಮಾಯವಾಗುತ್ತವೆ'' ಎಂದು ಉತ್ತರಕೊಟ್ಟಿನು. ಸಾಪೆ ಪೇಕ್ಸತಾವಾದದ 
ಸೌಂದರ್ಯವನ್ನು ಅನುಭವಿಸಲು ಗಣಿತಜ್ಞಾ ನವು ಅತ್ಯಮಸ್ಯವಾದ್ದ ರಿಂದ ಇಲ್ಲಿ ಹೆಚ್ಚಿಗೆ 
ಹೇಳುವುದು ಅಪ್ಪಕೃತ. 
೧೯೩೨ರ ತತ ಗಾಗಲೆ ಐನ್‌ಸೆ ನ್‌ಗೆ ಜರ್ಮನಿಯ ವಾತಾವರಣ ದುಸ್ಸಹ 

ವಾಗಿ ಕಂಡಿತು. ಬರ್ಲಿ ನ್‌ನ ಲೆನಾರ್ಡ್‌ ಎಂಬ ಭೌತಜ್ಞನು “ ಐನ್‌ಸೆ ನನನ 
ಸಾಪೇಕ್ಷ ತಾಮಾದ ಅನಾರ್ಯವಿಜ್ಞಾನ. ಆ ವಾದದ ಪ್ರಧಾನ ತೀರ್ಮಾನವಾದ 
೫1/0 ಎಂಬ ವಸ್ತು ಶಕ್ತಿ ಸಮತ್ವದ ಸಮೀಕರಣವನ್ನು ಐನ್‌ಸ್ಪೆ ಸೈನ್‌ ಗಿಂತ 
ಮುಂಜೆ ಹಾಸೆನಾಃರ್ಲ್‌ ಎಂಬ ಶುದ್ಧ ಆರ್ಯವಿಜ್ಞಾ ನಿ ಕಂಡುಹಿಡಿದಿದ ಸ 
ಯೆಹೂದ್ಯರು ಮತ್ತು ಅವರ ಬೆಂಬಲಿಗರ ಏತೂರಿಯಿಂದ " ಹಾಸೆನಾಃರ್ಲ್‌ನ ತತ್ರ 
ಎಂದು ಕರೆಯಬೇಕಾದದ್ದನ್ನು ಐನ್‌ಸ್ಟೈನನ ಸಾಪೇಕ್ಷತಾವಾದ ಎಂದು 4 


13 


೧೯೪ ಪ್ರಬುದ್ಧ ಕರ್ಣಾಟಕ 
ಇ 


ಲೋಕ ಕರೆಯುತ್ತಿದೆ'' ಮುಂತಾಗಿ ಪ್ರಚಾರಮಾಡಿದನು. ಐನ್‌ಸ್ಟೈನನ ಮನೆ 
ಮಠಗಳನ್ನು ಸರ್ಕಾರ ವಶಪಡಿಸಿಕೊಂಡಿದ್ದೇ ಅಲ್ಲದೆ ಅವನನ್ನು ಹಿಡಿದುಕೊಟ್ಟವರಿಗೆ 
ಪಾರಿತೋಷಕ ಕೊಡುವುದಾಗಿಯೂ ಹೇಳಿತು. ಆಗ ಐನ್‌ಸ್ಟೆ ಪನ್‌ ಹಾಲೆಂಡ್‌ನ 
ರಾಣಿಯ ಅತಿಥಿಯಾಗಿದ್ದನು. 

ಈ ಎಲ್ಲ ಕಾರಣಗಳಿಂದ ಐನ್‌ಸ್ಟೈನ್‌ ಅಮೆರಿಕದ ಪ್ರಿನ್ಸ್‌ಟನ್‌ನ ಪ್ರೌಢ 
ವ್ಯಾಸಂಗ ಸಂಸ್ಥೆ (Institute of Advanced Studies) ಯಲ್ಲಿ ಪ್ರಾಧ್ಯಾಪಕ 
ನಾಗಿರಲು ಒಪ್ಪಿ ಅದುವರಿಗೆ ಯೂರೋಪಿಯನ್‌ ಆಗಿದ್ದವನು ೧೯೩೩ ರಲ್ಲಿ 
ಅಮೆರಿಕನ್‌ ಆದನು. ಅಷ್ಟಕ್ಕೆ ಮುಂಜೆಯೇ ಆತನು ರಷ್ಯ ಉಳಿದು ಯೂರೋಪಿನ 
ಇತರ ರಾಷ್ಟ್ರ ಗಳಲ್ಲಿಯೂ, ಚೀನಾ, ಜಪಾನ್‌, ಪಾಲೆಸ್ಸೆ ನ್‌, ಅಮೆರಿಕಗಳಲ್ಲಿಯೂ 
ಪ್ರವಾಸೆಮಾಡಿ ಅನೇಕ ವೈಜ್ಞಾ ನಿಕ ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ ಗಳ ಆದರ 
ಸತ್ಕಾರಗಳ ಸವಿಯನ್ನು ಅನುಭವಿಸಿದ್ದನು. ೧೯೩೩ ರಿಂದ ಆತನ ಅಂತ್ಯ ಕಾಲದ. 
ವರೆಗೂ ಈ ಮಹರ್ಷಿಯನ್ನು ತನ್ನಲ್ಲಿಯೇ ಇರಿಸಿಕೊಳ್ಳುವ ಪುಣ್ಯ ಜರ್ಮನಿಯ 
ದೌರ್ಭಾಗ್ಯದಿಂದ ಅಮೆರಿಕಕ್ಕೆ ಲಭಿಸಿತು. 

ಐನ್‌ಸ್ಟೈನ್‌ಗೆ ಇನ್ನೂ ೧೭ ವರ್ಷಗಳಾಗಿದ್ದಾಗಲೇ “ ಪ್ರಕೃತಿಯಲ್ಲಿ ನಮಗೆ 
ಕಾಣುವ ಅತ್ಯಂತ ತೊಡಕಾದ ವಿವಿಧ ಘಟನೆಗಳನ್ನು ಸರಳ ಗಣಿತೋಕ್ತಿಗಳಿಗೆ 
ಇಳಿಸಲು ಹೇಗೆ ಸಾಧ್ಯ?” ಎಂಬ ಪ್ರಶ್ನೆ ಅವನ ಮನಸ್ಸನ್ನು ತುಂಬಿತ್ತು. ಈ 
ಪ್ರಶ್ನೆಗೆ ಉತ್ತರವನ್ನು ಅರಸುತ್ತ ಆತನು ಸಾಪೇಕ್ಷ ತಾವಾದವನ್ನು ಸೃಷ್ಟಿಸಿದನು. 
ಆದರೆ ಈ ಸಾಮಾನ್ಯ ಸಾಪೇಕ್ಷ ತಾವಾದ ಕೂಡ ಅರ್ಧ ಉತ್ತರ ಮಾತ್ರ. ಏಕೆಂದರೆ 
ವಿದ್ಯುದಾಕರ್ಷಣ ಬಲಗಳೂ ಗುರುತ್ವಾಕರ್ಷಣ ಬಲಗಳೂ ಸಾಪೇಕ್ಟ ತಾವಾದದಲ್ಲಿ 
ಪರಸ್ಪರ ಸಂಬಧವಿಲ್ಲದ ಪ್ರತ್ಯೇಕ ಬಲಗಳಾಗಿ ಉಳಿಯುತ್ತವೆ. ಆದ್ದರಿಂದ ಪ್ರಿನ್ಸ್‌ 
ಟನ್‌ಗೆ ಬಂದ ಮೇಲೆ ಐನ್‌ಸ್ಟೈನ್‌ ತನ್ನ ಸರ್ವಶಕ್ತಿಯನ್ನೂ ಗುರುತ್ವ ಮತ್ತು 
ವಿದ್ಯುತ್ವಾಂತ ಸ್ಟೇತ್ರಗಳೆರಡನ್ನೂ ಒಂದೇ ಸೂತ್ರದಲ್ಲಿ ಹೆಣೆಯಬಲ್ಲ ಏಕೀಕೃತ 
KA ೇತ್ರವಾದ (Unified Field Theory) ದ ಸೈಷ್ಟಿಕಾರ್ಯಕ್ಕೆ ಧಾಕಿ ಎರೆದನು. 
ಇಪ್ಪ ತ್ತು ವರ್ಷಗಳ ದೀರ್ಫತಪಸ್ಸಿ ನ ಫಲವಾಗಿ ೧೯೪೯ ರಲ್ಲಿ ಏಕೀಕೃತ ಕ್ಸ ತತ್ರ 
ವಾದದ ಗಣಿತಸೂತ್ರವನ್ನು ಈತನು ಕಂಡನು. 

2 ೫ ೫ ೫ 

ಇಷ್ಟೆಲ್ಲ ಕೇಳಿ, ಐನ್‌ ಸೈ ಎನ್‌ ಅದ್ವಿತೀಯ ಪ್ರತಿಭೆಯ ಮೂಲಭೂತ ಭೌತತತ್ತ ವ 
ಪ್ರಣೇತೃವೆಂದು ತಮಗೆಲ್ಲರಿಗೂ ಮನವರಿಕೆಯಾಗಿರಬೇಕು. ಆದರೆ ಆತನ ಹಿರಿಮೆ 
ಇದಕ್ಕೂ ಮಿಗಿಲಾದದ್ದು. ಏಕೆಂದರೆ ಆತನು ಭೌತತತ್ತ ೨ ದಾರ್ಶನಿಕನೂ ಆಗಿದ್ದಾನೆ. 


ವಸ್ಮುಕೋಶ ೧೯೫ 


ಬಾಹ್ಯ ವಿಶ್ವವರ್ಣನೆಯಲ್ಲಿ ವೈಜ್ಞಾನಿಕ ವಾದ, ತತ್ತ ಗಳಿಗೆ ಈತನು ಹೊಸ 
ಸ್ಥಾ ನವನ್ನು “ಟಿ ದಾನೆ. ಭೌತನಿಯಮಗಳೂ WE ಜಗದಾ ಪ್ರ್ಯಪಾರವನ್ನು 
ಸಂಗ್ರ; ಹವಾಗ ಚಚೀಸು ಗಣಿತಸೂತ್ರಗಳೆಂದು ಹಿಂದಿನ ವಿಜ್ಞಾ ಶ್ಹಿನಿಗಳು ತಿಳಿದಿದ್ದರು. 
ಐನಾಸ್ಟೈ ಎನ್‌ನಂತೆ ಭೌತನಿಯಮಗಳು ಪ ರ)ಯೋಗಗಳಿಂದ ತಾರ್ಕಿಕವಾಗಿ ಸಿದ್ಧಿ ಸುವ 
ತೀರ್ಮಾನಗಳಲ್ಲ, ಮಾನವನ ತರ್ಕಬದ್ದ ಮನಸ್ಸಿನ ಸ್ವತಂತ್ರ ನಿರ್ಮಾಣಗಳು. ಪ್ರ 
ನಿರ್ಮಾಣಗಳ ಬೆಲೆ ಅವುಗಳಿಗೆ ದೊರಕುವ ಪಾ ಪ್ರಾಯೋಗಿಕ ಸಮರ್ಥನೆಯನ್ನ ವ 
ಲಂಬಿಸುತ್ತದೆ. ಭೌತವಿಜ್ಞಾ ನದ ಮೂಲತತ್ತ ಗಳ ರೂಪ ಸರಳವಾದಷ್ಟು, 
ಅವುಗಳ ಆಧಾರಸೂತ್ರಗಳ ಸಂಖ್ಯ ಕಡಿಮೆಯಾದಷ್ಟೂ ತತ್ತ ಎಗಳಿಗೂ ನಮ್ಮ 
ಪ್ರಾಪಂಚಿಕ ಅನುಭವಗಳಿಗೂ ಇರುವ ಅಂತರ ಹೆಚ್ಚುತ್ತ ಹೋಗುತ್ತದೆ. ಭೌತ 
ತತ್ತ್ವಗಳು ಹೀಗೆ ಮಾನವನ ಮನೋನಿರ್ಮಾಣಗಳಾದರೆ ನಿರ್ದಷ್ಟವಾದ ಭೌತ 
ತತ್ತ್ವ SN ಅಥವಾ ಬಾಹ್ಯಜಗತ್ತೂ ನಮ್ಮ ಮನಸ್ಸಿ ನ ಶುದ್ಧ ಕಲ ಬೃನೆಯೇ 
ಪ್ರಶ್ನೆ ಗಳು ಹುಟ್ಟಿ ಕೊಳ್ಳುತ್ತವೆ. ಇದಕ್ಕೆ ಐನ್‌ಸ್ಟೆ ನನನ ಉತ್ತ ಗಾ ಬಾಹ್ಯ 
ಜಗತ್ತು "ಸತ್ಯವೇ ಆದಕ ನಿರ್ದಷ್ಟ ವಾದ ಭೌತತತ್ತ ತ್ತ್ವ ಯಾವುದು ಎಂಬ ಪ್ರಶ್ನೆ 
ವಿಮಾನದ ನಿರ್ದುಷ್ಟವಾದ ಆಕಾರ ಹೇಗಿರಬೇಕು ಎಂಬ ಪ್ರಶ್ನ ಯಂತೆ ''--ಎಂದು. 
"( ಯಥಾರ್ಥವನ್ನು ಗ್ರಹಿಸುವ ಶಕ್ತಿ ಕೇವಲ ಭ್ಯಾನಸ್ಸಿದೆ ಎ೦ದು ನಮ್ಮ ಪುರಾತನರು 
ಕಂಡ ಕನಸು ಒಂದು ದೃಷ್ಟಿ ಯಿಂದ ಸತ್ಯ ಎಂದು ನಾನು ತಿಳಿದಿದೆ ಸೇನೆ ” ಎಂದು 
ಐನ್‌ಸ್ಟೈನ್‌ ಒಂದು ಕಡೆ ಹೇಳಿದ್ದಾನೆ. 
* pS x ೫ 
ಇಷ್ಟನ್ನೆ ಲ್ಲ ಸಾಧಿಸಿದ ಐನ್‌ಸೆ ಸ್ಟನ್‌ ಬಹಳ ಸರಳಜೀವಿ. ಆತನ ಕೋಟು 
ಷರಾಯಿಗಳು ಇಸ್ತ್ರಿ ಮಡಿಕೆಯನ್ನು ಕಂಡನಲ್ಲ, ಟೈಯನ್ನು ಕಂಠಾಭರಣವನ್ನಾ ಗಿ 
ಕಟ್ಟಿಕೊಂಡವನಲ್ಲ ತೆ ಎಷ್ಟೋ. ಸಲ ಕಾಲುಚೀಲಗಳಿಲ್ಲದೆ ಪಾದರಕೆ ಗಳನ್ನು 
ಆ ತಂತು ತಿರುಗಾಡುವ ರೂಢಿ ಆತನದು. ಛಳಿಗಾಲದಲ್ಲಿ ಚರ್ಮದ ಒರಟು 
ಅಂಗಿ ತಗಲುಹಾಕಿಕೊಂಡರೆ ತೊಂದರೆ ತೀರಿತು. ಆತನ ಕೂದಲಂತೂ ಎಣ್ಣೆ 
ಬಾಜಣಿಗೆಗಳನ್ನು ಕಂಡದ್ದಿಲ್ಲ. ಗುರುತ್ವಸ್ಲೇತ್ರ, ವಿದ್ದು ತ್ಯಾಂತ ಕ್ಷೇತ್ರ ಗಳೆರಡೂ 
ಪ್ರತ್ಯೇಕನೆಂದು 8 ಹೇಳಿ ವಿಶ ವರ್ಣನೆಯಲ್ಲಿ ತೂ ತೊಡಕನ್ನು. ತುಡೊಡ್ಡಿ ವೆ 
ಎಂದೆನ್ನುವ ಪ್ರ ಭಾಗ ಸ್ನಾನಕ್ಕೊಂದು ಸಾಬೂನು, ಮುಂಡನ! 
ನ್ನ್ನೊ ಕ ಸಾಬೂನು ಎಂಬ ವಾದ ರುಚಿಸದಿರುವುದರಲ್ಲೆ ೇನಾಶ್ಚ ರ್ಯ! 
ಐನ್‌ಸ್ಟೆ ನನ ವೇಷ ವೋಷಾಕುಗಳು ಎಷ್ಟು ಸರಳವೋ ಆತನ ಹೃದಯವೂ 
ಅಷ್ಟೇ ಸರಳ. ಉನ್ನ ತ ಅಧಿಕಾರಿಯೊಬ್ಬನೊಡನೆ, pk a ವಿಜ್ಞಾನಿ 





೧೯೬ ಪ್ರಬುದ್ಧ ಕರ್ಣಾಟಕ 


ಯೊಡನೆ ಮಾತನಾಡುವಾಗ ಆತನ ತಿಳಿನಗೆಯ ಕಣ್ಣುಗಳು ಎಷ್ಟು ಕುತೂಹಲದಿಂದ 
ಕುಣಿಯುತ್ತಿದ್ದುವೋ, ವಿಜ್ಞಾನದ ಗಂಧವನ್ನೆ € ಆರಿಯದ ಸ ಸಾಮಾನ್ಯರನ್ನು ಅಥವಾ 
ಏನೂ ' ತಿಳಿಯದ ಹಸುಮಗುವನ್ನು ಮಾತನಾಡಿಸುವಾಗಲೂ ಅದೇ ಕುತೂಹಲ 
ದಿಂದ, ಆ ಕಣ್ಣುಗಳು ಅವರನ್ನು ಭೇದಿಸುತ್ತಿದ್ದುವು. ಈತನ ಗೌರವಾರ್ಥವಾಗಿ 
ಏರ್ಪಟ್ಟ ಹಲವು ಅಭಿನಂದನ ಸೆಗಳಲ್ಲಿ ಅನೇಕ ವಿದ್ವಾಂಸರು ಈತನನ್ನು ಪ್ರಶಂಸಿಸಿ 
ಮಾಡಿದ ಭಾಷಣಗಳ ಅನಂತರ, ಆ ಭಾಷಣಗಳಿಗೆ ಉತ್ಕ್ತರರೂಪವಾಗಿ ಈತ ಯಾವ 
ಆಡಂಬರವೂ ಇಲ್ಲದೆ ನಿಸ್ಸಂಕೋಚವಾಗಿ ಕೆಲವು ನಿವಿ-ಷಗಳು ಪಿಟೀಲು ವಾದನಮಾಡಿ 
ಸಭಿಕರನ್ನು ಆನಂದಗೊಳಿಸಿ ಸಭೆಯನ್ನು ಮಾತಿಲ್ಲದೆ ಮುಕ್ತಾಯಮಾಡಿದ್ದುಂಟು. 
ಒಂದು ಸಲ ಸ್ಥೆ ಸ್ನೇಹಿತನ ಮನೆಗೆ ಊಟಕ್ಕ. ಹೋಗಿದ್ದಾಗ ಆತನ ಹೆಂಡತಿಗೆ ಕರುವಿನ 

ಯಕೃತ್ತನ್ನು "(Liver) ಕರಿಯುವ ಸರಿಯಾದ ವಿಧಾನ ಐನ್‌ಸ್ಟೆ ಏನ್‌ ಹೇಳಿ 
ಕೊಟ್ಟಿನು. ಅಂದಿನಿಂದ .ಆಕೆಗೆ ಸಾಪೇಕ್ಸ್ಪತಾವಾದದ ನಿರ್ಮಾತೃವಿನ ಕೀರ್ತಿ 
ಸಾಧಾರವಾದದ್ದೋ ಅಲ್ಲವೋ ಎಂಬ ಶಂಕೆ ಇದ್ದರೂ, ಯಕೃತ್ಪಾಕದ ನಿರ್ಮಾ 
ತೃವಿಗೆ ಕೀರ್ತಿಬರಬೇಕಾದದ್ದು ನ್ಯಾಯವೆಂದು ಆಕೆ ನಿರ್ಧರಿಸಿದಳು. 

ಇಷ್ಟಾಗಿಯೂ ಐನ್‌ಸ್ಟೈನ್‌ ಪ್ರಪಂಚದಲ್ಲಿ ವಿವಿಕ್ಷನಾಗಿಯೇ, ಏಕಾಕಿ 
ಯಜಾಯೇ ಇದ್ದನೆ ನು. ತನ್ನ ಸ್ನ ಸ ಸ್ವಭಾವವನ್ನು ತಾನೇ ಆತ ಹೀಗೆ ವಿವರಿಸಿದ್ದಾನೆ : 

“ ಸಾಮಾಜಿಕ ನ್ಯಾಯ, ಸಾಮಾಜಿಕ ಹೊಣೆಗಳ ವಿಚಾರವಾಗಿ ನಾನು 
ಉತ್ಕ್ರುಟಿ ಆಸಕ್ತಿಯುಳ್ಳವನಾದರೂ, ನೆರೆಹೊರೆಯ ಸ್ತ್ರೀಪುರುಷರೊಂದಿಗೆ ಬೆರೆದು 
ಬಾಳುವ ಉತ್ಸಾ ಹದ ಲವಲೇಶವೂ ನನ್ನ ಲ್ಲಿಲ್ಲದಿರುವುದು ನನ್ನ ಎಿಲಕ್ಷ, ಇಸ್ಟ ಭಾವ. 
ನಾನು ಒಂಟಿ ನೊಗದ ಒಂಟಿ ಎತ್ತಾಗಿ ಎಳೆಯಬಲ್ಲೆ ನೇ ಹೊರತು ಬಲ್ಯ ನೊಗ 
ಕ್ಯಾಗಲಿ ಸಾಲು ಬಂಡಿಗಳಿಗಾಗಲಿ ಬಗ್ಗ. ಲಾಕೆ. ನಾನು ಯಾವ ದೇಶಕ್ಕಾಗಲಿ, 
ರಾಷ್ಟ್ರ )ಕ್ಯಾಗಲಿ, ನನ್ನ ಸ್ನೇಹಿತರ ಗೋಷ್ಠಿ ಗಾಗಲಿ, ಕೊನೆಗೆ ನನ್ನ ಮನೆಯ 
ಸಂಸಾರಕ್ಕಾಗಲಿ 'ಪೂರ್ಣಮನಸ್ಸಿ ನಿಂದ ಸೇರಿಲ್ಲ. ಈ ಬಂಧನಗಳೊಂದಿಗೆ ಯಾವಾ 
ಗಲೂ ಒಂದು ಬಗೆಯ ಅಸೆ ಷ್ಟ ವಿವಿಕ್ಕತೆ ಬೆರೆದೇ ಇರುತ್ತದೆ. ವಯಸ್ಸಾ ದಂತೆಲ್ಲ 

ನನ್ನೊ ಳಗೆ ನಾನೇ ಸರಿದುಕೊಳ್ಳುವ ಪ್ರ ಅಪೇಕ್ಸೆ ಹೆಚ್ಚುತ್ತ ತ್ತಿದೆ. ಹೀಗೆ ಒಬ ್ಬಿ೦ಟಿಗ 
ನಾಗಿರುವುದರಿಂದ ಒಂದೊಂದು ಸಲ ಮನಸ್ಸು ಕಹಿಯಾಗುವುದುಂಟು. ನಿದೆ 
ಇತರ ಜನಗಳ ಸಹಾನುಭೂತಿ ಮತ್ತು, ಒಮ್ಮತಗಳಿಂದ ಹೊರಗಾಗಿರುವುದು ನನಗೆ 
ವ್ಯಥೆ ಉಂಟುಮಾಡುವುದಿಲ್ಲ. ಇದರಿಂದ ನನಗೆ ಸ್ವಲ್ಪ ನಷ್ಟವಾಗಿದೆ ಎಂಬುದು 
ಒಪ್ಪತಕ್ಕದ್ದೆ € ಸೆರಿ ಆದರೆ ಇತರರ ಆಚಾರ, ಅಭಿಪ್ರಾಯ, ಅಪವಾದಗಳು ನನ್ನ ನ್ನು 
ಸೋಂಕುವುದೂ ಇಲ್ಲ, ಅಲ್ಲದೆ ಅಂಥ ನಶ್ಚರವಾದ ಅಸ್ಕಿಭಾರಗಳ ಮೇಲೆ ನನ್ನ 








ವಸ್ತು ಕೋಶ ೧೯೭ 


ಮನಶ್ಶಾಂತಿಯನ್ನು ವಿರಮಿಸುವ ಚಪಲವೂ ನನಗಿಲ್ಲವಾದ್ದರಿಂದ ಆ ನಷ್ಟಕ್ಕೆ ತಕ್ಕ 

ಪ್ರತಿಲಾಭ ನನಗೆ ದೊರಕಿದೆ.” 
ನಮ್ಮ ಯೋಗಿಗಳು ಹೇಳಿರುವ “ ಪದ್ಮ ಪತ್ರಮಿವಾಂಭಸಿ'' ಎಂಬ ಉಕ್ತಿಗನು 

ಸಾರವಾಗಿ ಐನ್‌ಸ್ಟೆ ನ್‌ ತನ್ನೆ ಜೀವನಯಾತ್ರೆಯನ್ನು ಸಾಗಿಸಿದಂತೆ ಕಾಣುತ್ತದೆ. 

" ಮಾನವಕುಲದ ಒಂದು ಗುಂಪು ಮತ್ತೊಂದು ಗುಂಪಿನ ಮೇಲೆ ಹೊರಿಸ 
ಬಯಸುವ ಕೃತಕ ಕಾನೂನುಗಳ ದ್ರೇಷ ಮತ್ತು ನೈಸರ್ಗಿಕ ವಿಶ್ವನಿಯಮಗಳಲ್ಲಿ 
ಅಪಾರ ಭಕ್ತಿ'--ಇವು ಐನ್‌ಸ್ಟ್ರೈನ್‌ನಲ್ಲಿ ರಕ್ಕಗತವಾಗಿದ್ದು ವು. ಆದ್ದರಿಂದ ಆತನು 
ಶಾಂತಿಪ್ರೇಮಿಯಾಗಿದ್ದನು. ಸೈನಿಕ ಮನೋಭಾವ ಕಂಡರೆ ಆತನಿಗೆ ದುರ್ದಮ್ಯ 
ಚುಗುಪ್ಸೆ ಆಗುತ್ತಿತ್ತು. "" ಯುದ್ಧ ಗೀತೆಗಳ ಸ್ವರಕ್ಕೆ ತಾಳವಾಗಿ ಹೆಜ್ಜೆ ಹಾಕಿಕೊಂಡು 
ಸೈನಿಕರ ಸಾಲಿನಲ್ಲಿ ನಡೆಯುವುದರಿಂದ ಆನಂದ ಹೊಂದುವವನು ನನ್ನ ತಿರಸ್ಕಾರಕ್ಕೂ 
ಕೀಳಾದವನು. ಏನೋ ಪ್ರಮಾದದಿಂದ ಅವನು ದೊಡ್ಡ ಮೆದುಳನ್ನು ಪಡೆದ, 
ಮೆದುಳುಬಳ್ಳಿಯೇ ಅವನಿಗೆ ಸಾಕಾಗಿತ್ತು. ಹುಕುಂಗೆ ಅಡಿಯಾಳಾದ ಈ ವೀರ್ಯ, 
ನಿರರ್ಥಕವಾದ ಈ ಕೌರ್ಯ, ದೇಶಭಕ್ತಿಯ ಈ ನಿಖರ ಆಡಂಬರದ ಆರ್ಭಟಿ- ಳೆ, 
ಇವಕ್ಕಿಂತ ತುಚ್ಛವಾದದ್ದೂ ಉಂಟ!” ಎಂದು ಆತನ ಉದ್ಗಾರ. 

ಹುಟ್ಟಿನಿಂದ ಆತನು ಯೆಹೂದ್ಯನಾದರೂ ಐನ್‌ಸ್ಟೈನ್‌ ಸಂಪ )ದಾಯಬದ್ಧ 
ವಾದ ಯಾವ ಮತಕ್ಕೂ ಸೇರಿದವನಲ್ಲ. ಕ್ರ ಸಂರ ಆತ್ಮೀಯ ಈಶ್ವರವಾದವನ್ನೂ 
ಆತ ಒಪ್ಪಲಿಲ್ಲ. ಇದರಿಂದ ಅನೇಕರು ಆತನನ್ನು ನಾಸ್ತಿಕನೆಂದು ಕರೆದದ್ದುಂಟು. 
ಆದರೆ ಇದು ಸರಿಯಲ್ಲ, ಏಕೆಂದರೆ ಆತನು ಕೊಟ್ಟಿರುವ ಪ ಹೇಳಿಕೆಗಳನ್ನು ಕೇಳಿ. 

“ ವಿಶ್ವರಚನೆಯಲ್ಲಿ ನಿಯಮವಿದ್ದೇ ಇದೆ ಎಂಬುದರಲ್ಲಿ ಎಂಥ ಆಳವಾದ ನಂಬುಗೆ, 
ಪ್ರಪಂಚದಲ್ಲಿ ಶ್ರುತವಾಗಿರುವ ನಿಯಮದ ಒಂದು ಸಣ್ಣ ಕಿಡಿಯನ್ನಾ ದರೂ ನೋಡಿ 
ಅರಿತುಕೊಳ್ಳಬೇಕೆಂಬ ಎಂಥ ಉತ್ಕಟವಾದ ಆಕಾಂಕ್ಸೆ ಇದ್ದಿರಬೇಕು--ಆ ಕೆಪ್ಲರ್‌, 
ನ್ಯೂಟನರಲ್ಲಿ ! '' ಮತ್ತು “ ನಾವು ಅನುಭವಿಸಬಲ್ಲ ಭಾವಗಳಲ್ಲೆ ಲ್ಲ ಅತ್ಯಂತ ಸುಂದರ 
ಭಾವ ಅನುಭಾವಿಯದು. ನಿಜವಾದ ಎಲ್ಲ ಕಲೆ ಮತ್ತು ವಿಜ್ಞಾನಗಳೂ ಅದರ ಬಿತ್ತನೆ 
ಯಿಂದಲೆ ಹುಟ್ಟಿಕೊಳ್ಳುವುದು. ಯಾವನು ಈ ಭಾವಕ್ಕೆ ಅಪರಿಚಿತನೋ, ಯಾವನು 
ಭಯಭಕ್ತಿಗಳಿಂದ ಮಗ್ಗ ನಾಗಿ ನಿಂತು ವಿಸ್ಕಿತನಾಗಲಾರನೋ ಅವನು ಸೆತ್ತಂತೆಯೇ 
ಸರಿ ನಮ್ಮಿಂದ ನಿರ್ಭೇದ್ಯವಾದದ್ದು ನಿಜವಾಗಿಯೂ ಇದೆ; ಅದೇ ಅತ್ಯುನ್ನತ 
ಪ )ಜ್ಞೈಯಾಗಿ, ಸುಂದರತಮ ತೇಜಸ್ಸಾ ಗಿ ವ್ಯಕ್ತವಾಗುತ್ತಿದೆ ನಮ್ಮ ಮಂದೇಂದ್ರಿಯ 
ಗಳು ಆ ಪ್ರಜ್ಞೆ ಸೌಂದರ್ಯಗಳ ಅತ್ಯಂತ ಪ್ರಾಕೃತ ರೂಪಗಳನ್ನು ಮಾತ್ರ ಗ್ರಹಿಸ 
ಬಲ್ಲವು--ಈ ತಿಳಿವಳಿಕೆ, ಈ ಚಿತ್ರವೃತ್ತಿಗಳೇ ನಿಜವಾದ ಧರ್ಮಶ್ರದ್ಧೆ. ಯ ತಿರುಳು. 





೧೯೮ ಪ್ರ ಬುದ್ಧ ಕರ್ಣಾಟಕ 


ಈ ಅರ್ಥದಲ್ಲಿ ಮತ್ತು ಈ ಅರ್ಥದಲ್ಲಿ ಮಾತ್ರವೇ ನಾನು ಶ ಶ್ರದ್ಧಧಾನರಾದ ಭಕ್ಕರ 
ಗುಂಪಿಗೆ ಸೇರಿದವನು.” 
ಐನ್‌ಸ್ಟೈನನ, ಅಭಿಪ್ರಾಯದಂತೆ "“ ಭಗವಂತನು ಒಂದೊಂದು ಸಲ ವಿತರ್ಕಿ 
ಯಾದಾನು, ಆದರೆ ಅವನು ಎಂದೂ ಕೇಡಿಗನಲ್ಲ.'' ಇಂಥವನನ್ನು ನಾಸ್ತಿಕನೆಂದು 
ಯಾರೂ ಕರೆಯಲಾರರು. ಈತನು ಕ್ರೈಸ್ತರ ವೈಯಕ್ತಿಕ ಈಶ ರನ್ನು ಒಪ್ಪದಿದ್ದರೂ 
ಭರ್ತೃಹರಿಯ ಈ ಪ್ರಾರ್ಥನಾರೂಪವಾದ ಮಂಗಳಶ್ಲೊ ಕವನ್ನು ಮನಸಾರ ಮೆಚ್ಚು 
ತ್ತಿದ್ದ ನು ಎಂದು ನನ ನಗನ್ನಿ ಸುತ್ತದೆ. 

ದಿಕ್ಕಾ ಲಾದ್ಯನವಚ್ಚಿ ನ್ನಾನಂತ ಚಿನ್ಮಾತ್ರ ಮೂರ್ತಯೇ | 

ಸ್ವಾನುಭೂತ್ಯೇಕಮಾನಾಯ ನಮಶ್ಶಾಂತಾಯ ತೇಜಸೇ || 

೫ x ೫ ೫ 

ಲೇಖಕರ ಗೋಸ್ಮಿಯ ಅಧ್ಯಕ್ಷರ ಭಾಷಣದ ಮುಖ್ಯಾಂಶಗಳು 
ಎಲ್ಲ ಕಲೆಗಳಂತೆ ಲೇಖನವೂ ಒಂದು ಕಲೆಯೆಂಬುದು ನಿಜವಾದರೂ ಉಳಿದ 

ಕಲಾಕರ್ಮಗಳಿಗಿಂತ ಲೇಖಕನ ಕಲಾಕರ್ಮ ಕಷ್ಟ ತರವಾದುದು. ಇದಕ್ಕೆ ಕಾರಣ 
ಲೇಖಕನ ಆತ್ಮಾಭಿವ್ಯಕ್ತಿಯ ಮಾಧ್ಯಮವಾದ "ಮಾತಿನ ಸೈರೂಪ. ಮಾತಿನಲ್ಲಿ 
ಸಾಮಾನ್ಯತೆ ಅಸಾಮಾನ್ಯತೆಗಳೆರಡೂ ಕೆ ಸಾಮಾನ್ಯವಾದ ಮಾತಿನಲ್ಲಿ ಬರೆದರೆ 
ಸಾಹಿತ್ಯವಾಗುವುದಿಲ್ಲ. ಅಸಾಮಾನ್ಯವಾದ ಮಾತಿನಲ್ಲಿ ಬರೆದರೆ ಎಲ್ಲರಿಗೆ ಸುಲಭವಾಗಿ 
ಅರ್ಥವಾಗುವುದಿಲ್ಲ. “ ವಾಚಾಮೇವ ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೇ, 
ಇದಮಂಧಂ ತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ | ಯದಿ ಶಬ್ದಾಹ್ವಯಂ 
ಜ್ಯೋತಿರಾಸೆಂಸಾರಾನ್ನ ದೀಪ್ಯತೇ | ಎಂಬ ಕಾವ್ಯಾದರ್ಶಕಾರನ ನುಡಿ ನಿಜ 
ವಾದರೂ ಮಾತು ಜ್ಯೋತಿಯಾಗುವುದು, ಜ್ಯೋತಿರ್ಲಿಂಗವಾಗುವುದು ಸ ಸಾಮಾನ್ಯ 
ಸಾಧನೆಯಿಂದ ಸಿದಿ ಸುವ ವಿಷಯವಲ್ಲ, ಪಾಠಕರ ಪ ಪ್ರ A ದೂರ ಉಳಿಯಿತು, ಕೆಲವು 
ಲೇಖಕರು ಕೂಡ ಇದನ್ನು ಗಮನಿಸುವಂತೆ ತೋರುವುದಿಲ್ಲ--ಆಿಕ್ಯಿಕೆಯಸ್ನೆ ತ್ರುವ 
ಮೊದಲು ಮಾತಿನ ಮರ್ಮವನ್ನು, ಅದರ ನೂರು ಮುಖಗಳನ್ನು, ಅದರ ಅಂತರಾ ಹ್ಯೆ 
ಸೌಂದರ್ಯಗಳನ್ನು, ಅದರ ಸೂಕ್ಷ ತೆ ತೀಕ್ಷ್ಣ .ಚೆಗಳನ್ನು, ಅದರ ಅನಂತ ಲೀಲಾ 
ವಿನ್ಯಾಸಗಳನ್ನು, ಅದರ ಶಕ್ಯಾಶಕ್ಯತೆ ಸೀಮಾಸೀಮತೆಗಳನ್ನು ಅರಿತುಕೊಳ್ಳುವುದು 
ಆವಶ್ಯಕವೆಂಬುದನ್ನು ಒಪ್ಪುವಂತೆ ತೋರುವುದಿಲ್ಲ. ಎಂತಲೇ ವಸ್ತುವಿನ ಉತ್ತಮಿಕತೆ 
ಅನೇಕ ಸಂದರ್ಭಗಳಲ್ಲಿ ಮಾತಿನ ಅಸಮರ್ಪಕತೆಯಲ್ಲಿ ಅಡಗಿ ರಸೆ ಪ್ರಕಾಶಕ್ಕೆ 
ಪ್ರತಿಯಾಗಿ ರಸಾಭಾಸದಲ್ಲಿ ಪರ್ಯವಸಾನವನ್ನು ಹೊಂದುವುದುಂಟು. “ಅನು 


ದ್ವೇಗಕರಂ ವಾಕ್ಯಂ ಸತ್ಯಂ ಚ ಪ್ರಿಯಹಿತಂ ಚ ಯತ್‌ '' ಎಂಬ ಸರ್ವವ್ಯಾಪಿಯಾದ 





ವಸ್ತುಕೋಶ ೧೯೯ 


ವ್ಯಾಖ್ಯೆಯಲ್ಲಿ ಭಗವಂತನೇ ಮಾತಿನ ನೀತಿಯನ್ನು ಬಿತ್ತರಿಸಿದ್ದಾನೆ. ಈಗಿನ ಎಷ್ಟು 
ಸೃತಿಗಳ ಭಾಷೆ ಈ ಒರೆಗಲ್ಲಿಗೆ ಹತ್ತುತ್ತದೆ? 
ವಾಜ್ಮ ಯಂ ತಪ ಉಚ್ಯತೇ 

ಭಾಷೆಯ ಹುರುಳು ತಿರುಳುಗಳನ್ನ ರಿತುಕೊಂಡ ಮೇಲೂ ತೀರುವುದಿಲ್ಲ ಲೇಖಕನ 
ಫೂರ್ವಸಿದ್ಧ ತೆ. ಸ್ವಾಧ್ಯಾಯ ಅಭ್ಯಸನಗಳೂ ಆ ಪೂರ್ವಸಿದ್ಧ ತೆಯ ಅಪರಿಹಾರ್ಯ 
ಅಂಗಗಳು. "ಮುತ್ತಿನ ಹಾರದಂತೆ, ಲಿಂಗ ಮೆಚ್ಚಿ ಅಹುದೆನುವಂತೆ ' ನುಡಿಯುವು 
ದನ್ನು ಕಲಿಯುವುದರ ಜೊತೆಗೆ ಲೇಖಕನಾಗುವವನಿಗೆ ಜ್ಞಾ ನ, ಅನುಭವ ವಿವೇಕ 
ಗಳೂ ಬೇಕೆಂಬುದನ್ನು ಸ್ವಾಧ್ಯಾಯಪದ ಸೂಚಿಸುತ್ತದೆ ; ಪ್ರತಿಭೆಗೆ ವ್ಯತ್ಸತ್ತಿಯ 
ಸಂಸ್ಕರಣ ಬೇಕೆಂಬುದನ್ನು ಅಭ್ಯಸನ ಪದ ಸೂಚಿಸುತ್ತದೆ--ಭಗವಂತನೇ ಗೈದ 
ವಾಜ್ಮಯತಪದ ವ್ಯಾಖ್ಯೆಯಲ್ಲಿ. ಇವುಗಳಲ್ಲಿ ಒಂದೊಂದು ಪದಕ್ಕೂ ಒಂದು 
ಬ್ರಹ್ಮಾ ೦ಡದಷ್ಟು ಅರ್ಥ. ಜ್ಞಾನವು ಔಚತ್ಯಜ್ಞಾನ, ಪರಿಪೂರ್ಣಜ್ಞಾನ, ವಸ್ತು 
ಜ್ಞಾನ ಇತ್ಯಾದಿ ನೂರು ರೂಪಗಳಲ್ಲಿ ರಾರಾಜಿಸುವ ಜ್ಞಾನ; ಅನುಭವವು ಅಂತ 
ರಂಗದ ರತ್ನ- ಅದರ ಹೊಳಪಿಲ್ಲದ ಬರೆವಣಿಗೆ ಬರಿ ಶಬ್ದ ಸಮುಚ್ಚಯ ; ವಿವೇಕವು 
ಸದಸದ್ವಿವೇಕ, ಹಿತಾಹಿತ ವಿವೇಕ, ಸಾರಾಸಾರ ವಿವೇಕ ಇತ್ಯಾದಿ ಅನೇಕ 
ಮುಖಗಳುಳ್ಳ ವಿವೇಕ. ಇದೇ ವ್ಯುತ್ಪತ್ತಿ. " ಉಚಿತಾನುಚಿತವಿವೇಕೋ ವ್ಯುತ್ತ ತ್ರಿ8' 
“ ವ್ರ್ಯತ್ರತ್ತಿಃ ತದುಪಯೋಗಿ ಸಮಸ್ತ, ವಸ್ತು, ಪೌರ್ವಾಪರ್ಯ ಪರಾಮರ್ಶ ಕೌಶಲಂ.' 
ಈ ವ್ಯ್ಯತ್ಪತ್ತಿ, ಪ್ರತಿಭೆಯೊಡನೆ ಒಡವೆರೆದು ಅನುದ್ವೇಗಳರ, ಹಿತಕರ, ಪ್ರಿಯಕರ 
ಮತ್ತು, ಖತಂಧರ ವಾಕ್ಯಗಳಲ್ಲಿ ವ್ಯಕ್ತವಾದಾಗ ಉತ್ಕಮ, ಉದಾತ್ತ, ಪವಿತ್ರ 
ಸಾಹಿತ್ಯದ ಪ್ರಾದುರ್ಭಾವ. 

೫ x x [3 
ಸಖಾಯಃ, ಕ್ರತುಂ ಇಚ್ಛೃತ ! 

ಇವೆಲ್ಲವನ್ನೂ ಮೇಳವಿಸಿ ಖುಗ್ವೇದದ ಕ್ರತು ಶಬ್ದದಲ್ಲಿ ಅಡಗಿಸಬಹುದು. ಈ 
ಪ್ರತುದರ್ಶನವನ್ನು ಲೇಖಕನು ಮೊದಲು ಪಡೆಯಬೇಕು. ಸ್ವಯಂ ವಾಗ್ದೇವಿಯೇ 
ಸಾರುತ್ತಿದ್ದಾಳೆ, "ಯಂ ಕಾಮಯೇ ತಂ ತಂ ಉಗ್ರಂ ಕರೋಮಿ, ತಂ ಬ್ರಹ್ಮಾಣಂ 
ತಮ್‌ ಯಪಿಂ ತಂ ಸಮೇಧಾಮ್‌ '' ಎಂದು. ಆಕೆಯ ಈ ಅಭಯವಾಣಿಗೆ 
ಓಗೊಟ್ಟು ಬ್ರಹ್ಮಾನಂದ ಸಹೋದರವಾದ ಸಾಹಿತ್ಯ ಸೃಷ್ಟಿಗೆ ಕೈಹಾಕುವ ಮುನ್ನ 
ಸ್ರತುಶಕ್ತಿ ಸಾಕ್ಟಾತ್ಯಾರ ಮಾಡಿಕೊಳ್ಳುವವರೇ ಸಾರ್ಥಕ ಸಾಹಿತಿಗಳಾಗಬಲ್ಲರು. 
ಈ ನಿರ್ಮಾಣಶಕ್ತಿ, ಕ್ರತುಶಕ್ತಿಗಳೇ ವ್ಯಕ್ತಿತ್ವದ ಕೀಲಿಯ ಕೈ. ಸ್ವಂತ ವ್ಯಕ್ತಿತ್ವ 
ದಿಂದ ಸ್ವಂತ ಶೈಲಿ, ಸ್ವಂತ ಶೈಲಿಯಿಂದ ಸ್ವಂತ ಸಾಹಿತ್ಯ. ಸಾಹಿತ್ಯಕ್ಕೆ ಸ್ವಂತಿಕೆ 





೨೦೦ ಪ್ರಬುದ್ಧ ಕರ್ಣಾಟಕ 
© 


ಬರುವುದು ಸ್ವಂತದ ಶಕ್ತಿ ವಿಕಾಸದಿ೦ದ--ಅದರ ಅನುಕರಣದಿಂದಲ್ಲ, ಆತ್ಮಸ್ತುತಿ 
ಸರನಿಂದೆಗಳಿಂದಲ್ಲ, ಉದ್ವೇಗ, ಅಬ್ಬರ, ಉಬ್ಬರಗಳಿಂದಲ್ಲ, ವಿದ್ರೋಹಿ- ವಿಧ್ವಂಸಕ 
ವಿಪರೀತ: ಬುದ್ಧಿ ಗಳಿಂದಲ್ಲ, ವಿಲಾಸಮತಿ--ಪರಾಜಯಮತಿ--ಪಲಾಯನ  ಮತಿಗ 
ಳಿಂದಲ್ಲ- ತನ್ನಲ್ಲಿಯೇ ಸುಪ್ತವಾಗಿರುವ ಶಕ್ತಿಯ ಸಾಕ್ಸಾತ್ಕಾರದಿಂದ. ರಾಜ 
ಶೇಖರನೆಂದಂತೆ, " ಶಕ್ತಸ್ಥ ಪ್ರತಿಭಾತಿ, ಶಕ್ತತ್ವ ವ್ಯುತ್ತದ್ಯತೇ.'' ಉಪನಿಷದ್ರುಷಿಗಳೂ 
ಸಾರಿದ್ದಾರೆ, “ ನಾಯಮಾತ್ಮ್ಮಾ ಬಲಹೀನೇನ ಲಭ್ಯಃ '' ಎಂದು. ಆತ್ಮ ಲಭಿಸದವನಿಗೆ 
ಆತ್ಮಾ ಭಿವ್ಯಕ್ತಿಯಾದ ಸಾಹಿತ್ಯವು ಲಭಿಸುವುದೆಂತು ? 


ಯಸಿಶ್ಚ ಕಲ ದರ್ಶನಾತ್‌ 


ವಾಗ್ಧೇವಿ ನಮ್ಮನ್ನು ಯಪಿಗಳನ್ನಾಗಿ ಮಾಡುವೆನೆಂದು ಅಭಯವೀಯುತ್ತ 
ಲಿದ್ದಾಳೆ. ಖುಷಿಯಾಗದೆ ಕವಿಯಾಗಲಾಕೆ ಅರ್ಥಾತ್‌ ಸಾಹಿತ್ಯ ನಿರ್ಮಾತನಾಗ 
ಲಾರೆಯೆಂದು ಕಲಾದರ್ಶನ ಪರಿಣತರೂ ಪ್ರವಾದಿಗಳೂ ಎಚ್ಚ ರಿಸುತ್ತಲಿದ್ದಾರೆ. 
ಖಷಿ. ಯಾರು? "ನಾರು ಬೇರಿನ ಕುಟಿಲ ಕುಹಕದ ಕಪಟಯೋಗ 'ಕ್ಕೆ ಖಷಿ. 
ಯೆಂಬ ಹೆಸರೆ? ಅಲ್ಲ. ದರ್ಶನವುಳ್ಳವನು ಖುಷಿ. ದರ್ಶನವೆಂದರೇನು? “ ವಿಚಿತ್ರ 
ಭಾವಧರ್ಮಾಂಶತತ್ತ್ವ ಪ್ರಖ್ಯಾ ಚ ದರ್ಶನಂ''--ಜಗತ್ತಿನ ವಿವಿಧ ವಸ್ತುಗಳ 
ಧರ್ಮಾಂಶದ ತತ್ತ ವನ್ನು ಕಾಣುವುದೇ ದರ್ಶನ. ಇದು ಸಾಧ್ಯವಾಗುವುದು 
ಹೇಗೆ? “ಮತಿ ದರ್ಪಣೇ ಕವೀನಾಂ, ವಿಶ್ವಂ ಪ್ರತಿಫಲತಿ.'' ಪ್ರತಿಫಲಿಸಬೇಕು 
ವಿಶ್ವರಹಸ್ಯ ಭೇದನ ಕುತೂಹಲ ಆತ್ಮ ರಹಸ್ಯ ಶೋಧನ ಕುತೂಹಲಗಳ ಸಂಯೋಗದಲ್ಲಿ 
ದರ್ಶನದ ಅವತಾರ. ತಾನು ತನ್ನನ್ನು ತಿಳಿದುಕೊಳ್ಳಬೇಕೆನ್ನು ವ, ತನ್ನ ಸುತ್ತುಮುತ್ತಲಿನ 
ಜನ ಜೀವನವನ್ನು ತಿಳಿದುಕೊಳ್ಳಬೇಕೆನ್ನು ವ, ಇವೆಲ್ಲವುಗಳಿಗೂ ಆಶ್ರಯವಾಗಿ 
ಆವರಿಸಿರುವ ವಿಶ್ವರಹಸ್ಯವನ್ನು ತಿಳಿದುಕೊಳ್ಳಬೇಕೆನ್ನು ವ ಖುತಂಭರ ಪ್ರಜ್ಞೆ ಯ 
ಪರಿಪಾಕವೇ ದರ್ಶನ, ದೃಷ್ಟಿಯು ಎಷ್ಟು ದೊಡ್ಡ ದಾಗಿ ಎಷ್ಟು ಹೆಚ್ಚು ಹೆಚ್ಚು 
ಜೀವನವನ್ನೂ, ಜಗತ್ತನ್ನೂ ನೋಡಿ ಅವುಗಳ ಅಗಲಕ್ಕೆ ಹಬ್ಬಿ, ಆಳಕ್ಕೆ ಇಳಿದು, 
ಎತ್ತರಕ್ಕೆ ಏರಲು ಹವಣಿಸುವುದೋ ಅಷ್ಟು ದರ್ಶನವೂ ವಿಶಾಲ. ವ್ಯಾಪಕ ಮತ್ತು 
ಅರ್ಥಪೂರ್ಣವಾಗುತ್ತದೆ. ಲೇಖಕ ಯಾವುದನ್ನು ನೋಡಲೂ ಒಲ್ಲೆ ನೆನ್ನ ಲಾರ. 
God gave all men all earth to 1016. ನಾವೇಕೆ ಎಲ್ಲವನ್ನೂ ಕಣ್ಣೆರೆದು 
ನೋಡುವ ಅವಕಾಶವನ್ನು ಕಳೆದುಕೊಳ್ಳಬೇಕು ? " ಅಷ್ಟಕೋಟಿ ರೋಮಗಳ 
ಕಂಗಳಾಗಿ ' ಜೀವನವನ್ನೂ ಜಗತ್ತನ್ನೂ ಮತ್ತು ತನ್ನನ್ನೇ ತಾನು ನೋಡುವುದ 
ರಲ್ಲೆ ಫೆ ಕೊರತೆಮಾಡಬೇಕು--ಕೃಪಣತನ ತೋರಬೇಕು? 





ವಸ್ತುಕೋಶ ೨೦೧ 


ಇದೂ ಸಾಲದು. ಯುಗಯುಗಗಳಿಂದ ಬೆಳೆದುಬಂದಿರುವ ಜ್ಞಾ ನಭಾಂಡಾರ 
ವನ್ನೂ ಸೂರೆಗೊಳ್ಳಬೇಕವನು. ಇದು ನನ್ನ ಶ್ಲೇತ್ರವಲ್ಲ, ಇದರೊಡನೆ ನನ್ನ 
ಸಂಬಂಧವಿಲ್ಲ. ಇದರಗೊಡವೆ ನನಗೇಕೆ--ಎಂಬ ಸೊಲ್ಲು ಹೊಲ್ಲ. ಹೆಗೆಲ್‌ ಹೇಳಿದಂತೆ 
ಸಾಹಿತ್ಯವು, “ The comprehensive essence of the intellectual life of 
a nation '' ಆಗಬೇಕಾದರೆ, "“ The whole mind-life of the successive 
generations of men,” ಆಗಬೇಕಾದರೆ ಎಲ್ಲ ವಿದ್ಯೆಗಳ ಎಲ್ಲ ಶಾಸ್ತ್ರಗಳ, ಎಲ್ಲ 
ಕಲೆಗಳ ಸಾರಸತ್ವಗಳೂ ನನ್ನ ವೆಂಬ ಮನೋಧರ್ಮ ಲೇಖಕನದಾಗಬೇಕು. 
KA (ಮೇಂದ್ರ ಮೊದಲಾದ ಲಾಕ್ಟ ಣಕರು ಏನೇನು ಅರಿತಿರಬೇಕೆಂಬುದನ್ನು ವಿವರಿ 
ಸಿರುವುದನ್ನು ನೋಡಿದರೆ ಅದಕ್ಕೆ ಇತಿಮಿತಿಗಳಾವುವೂ ಇಲ್ಲವೆಂದೆನಿಸುತ್ತದೆ. ನಿಜ, 
ಜ್ಞಾನದ ಜಗತ್ತಿನಲ್ಲಿ ಗಡಿಗೆರೆಗಳಿಲ್ಲ. ಸ್ಪೃಶ್ಯಾಸ್ಪೃಶ್ಯತೆಗಳಿಲ್ಲ, ವಾಂಛನೀಯ 
ಅವಾಂಛನೀಯಗಳಿಲ್ಲ. ಯ 

ಲೇಖಕನ ದೃಷ್ಟಿಯಲ್ಲಿ, ತತ್ಪರಿಣಾಮವಾದ ಸೃಷ್ಟಿಯಲ್ಲಿ ಏಕಾಗ್ರತೆ ಸಮಗ್ರತೆ 
ಗಳ, ಅಂತರ್ಮುಖತೆ, ಬಹಿರ್ಮುಖತೆಗಳ, ಸಾಮಯಿಕತೆ ಸಾರ್ವಕಾಲಿಕತೆಗಳ, 
ಪ್ರತಿಭೆ ಪ್ರಜ್ಞೆ ಗಳ, ಅನುಕರಣ ನಿರ್ಮಾಣಗಳ, ಆತ್ಮ ನಿಷ್ಕತೆ ವಸ್ತುನಿಷ್ಠ ತೆಗಳ, 
ನೂತನ ಸನಾತನಗಳ, ಸಂಪ್ರದಾಯ ಹೊಸ ರೀತಿಗಳ, ವ್ಯಷ್ಟಿ ಸಮಸ್ಟಿಗಳ 
ಹೃದಯಂಗಮ ಸಂಗಮವಾದಾಗ ಅವನು ರಸಖುಷಿಯಾಗುವನು ; ಅವನದೇ ಆದ 
ದಿವ್ಯದರ್ಶನವು ರೂಪುಗೊಳ್ಳುವುದು ; ಅವನ ವೈಯಕ್ತಿ,ಕವಾಣಿ ವಿಶ್ವವಾಣಿಯಾಗಿ, 
ಮನುಕುಲದ ಮಂಗಲಗೀತೆಯಾಗಿ ಹೊರಹೊಮ್ಮುವುದು. 

ದರ್ಶನವೆಂದೊಡನೆ ಅದು ಎಲ್ಲ ಲೇಖಕರಿಗೆ ಸಮಾನವಾದ ಜೀವನ ದರ್ಶನ 
ವಾಗಿರಬೇಕೆಂದು ಹೇಳಲಾಗದು. ಅದು ಯಾವುದೇ ಒಂದು ಹಳೆಯ ಇಲ್ಲವೆ ಹೊಸ 
ಧರ್ಮ, ಮತ, ತತ್ತ್ವ, ಸಂಪ್ರದಾಯ, ವಿಚಾರಪ್ರಣಾಲಿ, ನಂಬಿಕೆಗಳ ಅಂಧಾನು 
ಕರಣ ಇಲ್ಲವೆ ಸ್ವೀಕರಣವಲ್ಲ. ಅದು ಲೇಖಕನ ಸ್ವಂತ ಜೀವನಾನುಭವ ರಸಾನು 
ಭವಗಳಿಂದ ರೂಪಗೊಂಡ ಜೀವನದೃಷ್ಟಿ, ರಸದೃಷ್ಟಿ, ಅದು ಪ್ರತಿಯೊಬ್ಬ ಲೇಖಕನ 
ವಿಶಿಷ್ಟ ಪರಿಸರ, ಸಂಸ್ಕಾರ ಮನೋಧರ್ಮ, ಅನುಭವ, ಆವರಣ, ವ್ಯಕ್ತಿ-ಯುಗ- 
ಪ್ರಭಾವಗಳಿಂದ ವ್ಯಕ್ತಿ ವ್ಯಕ್ತಿಯಲ್ಲಿ ವಿವಿಧರೂಪ ತಾಳುತ್ತದೆ. ಎಲ್ಲ ಲೇಖಕರೂ 
ತಮ್ಮ ತಮ್ಮ ಜೀವನದರ್ಶನವನ್ನು ತಾವೇ ಕಂಡುಕೊಳ್ಳಬೇಕು. ಹೀಗೆಂದ 
ಮಾತ್ರಕ್ಕೆ ಎಲ್ಲರೂ ಹೊಸ ದರ್ಶನವನ್ನೆ € ಹುಡುಕಲು ಹಟಿತೊಡಬೇಕೆಂದಲ್ಲ. ತನ್ನ 
ಅನ್ವೇಷಣೆಯ, ಆವಿಷ್ಕಾರದ, ಪೃಥಕ್ಯರಣದ, ಚಿಂತನದ, ಮಂಥನದ, ಜೀವಾನು 
ಭವದ, ಸೌಂದರ್ಯಾನುಭೂತಿಯ, ರಸಪ್ರಜ್ಞಿಯ, ಕಲಾಜೇತನದ, ವಿಶಿಷ್ಟ ರುಚಿಯ, 


“ 


೨೦೨ ಪ್ರಬುದ್ಧ ಕರ್ಣಾಟಕ 


ನೋಟದ, “ನಿಲುಮೆಯ, ಹಂಬಲದ, ಹಾರೈಕೆಯ ಸಹಜ ಸಿದ್ಧಿಯಾಗಿ ಈಗಿರುವ 
ದರ್ಶನಗಳಲ್ಲಿಯೇ ಯಾವುದೋ ಒಂದು ಅವನ ದರ್ಶನವಾಗಿ ಪರಿಣಮಿಸಿ, ಅವನ 
ವ್ಯಕ್ತಿತ್ವದ ಮುದ್ರೆ ಧರಿಸಿ, ಅವನ ಕಾಂತಿಯನ್ನು ತಳೆದು ಜೆಲುವಾಗಿ ಮೈದುಂಬಿ 
ನಿಂತರೆ ಅದು ಅವನ ದರ್ಶನವೇ. 
ಸರಸ್ವತ್ಯಾಸ್ತತ್ತ್ವಂ ಕವಿ ಸಹೃದಯಾಖ್ಯಂ 

ಲೇಖಕರು ಎದುರಿಸಬೇಕಾದ ಸಮಸ್ಯೆಗಳು ಅನೇಕ. ಅವರ ಮಾಧ್ಯಮದ 
ಸಮಸ್ಯೆಯ ಬಗ್ಗೆ ಈ ಮೊದಲು ಉಲ್ಲೇಖಿಸಲಾಗಿದೆ. ಲೇಖಕರ ಮುಖ್ಯ ಸಮಸ್ಯೆ 
ಪಾಠಕ. ಲೇಖಕರು ಎಂಥ ಸತ್ಯೃತಿಗಳನ್ನು ರಚಿಸಿದರೇ ನಾಯಿತು, ಅವುಗಳನ್ನು 
ಅವಲೋಕಿಸಿ ಆಸ್ವಾದಿಸುವ ಸಹೃದೆಯರಿಲ್ಲದಿದ್ದರೆ py ಕಟ್ಟಿಯುಮೇನೊ? ಮಾಲೆ 
ಗಾಅನ ಪೊಸಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗಡೇ! ” ಎಂದು 
ಜನ್ಮ ನಂತೆಯೂ, " ಕವಿಯಧಿಕನಿರ್ದೊಡೇಂ ತವೆ ಕೇಳ್ವರಿಲ್ಲದೊಡೆ ?'' ಎಂದು ರಾಘ 
ವಾಂಕನಂತೆಯೂ ಉದ್ಗಾರ ತೆಗೆಯಬೇಕಾಗುತ್ತದೆ. ಆದುದರಿಂದಲೇ ಸರಸ್ವತೀ 
ತತ್ತವು ಕನಿ-ಸೆಹೃದಯರಿಬ್ಬರನ್ನೂ ಒಳಕೊಂಡಿದೆಯೆಂದು ಅಭಿನವಗುಪ್ತರು 
ಸಾರಿದ್ದಾರೆ. 

ಸಹೃದಯನಾರು? ಲೇಖಕನ ಹೃದಯಕ್ಕೆ ಸಮಾನವಾದ ಹೃದಯವುಳ್ಳವನೇ 
ಸಹೃದಯ. ಅವನು ಹಾಗಿಲ್ಲದಿದ್ದರೆ ಸಾರಸ್ವತ ತೆತ್ತ್ಯದ ಒಂದು ಅಂಗ ಭಂಗವಾದಂತೆ. 
ಒಂದು ಸತ್ಯ್ವೃತಿಯ ಸಾರವನ್ನು ಹೀರಲು ಸೆಹೃದಯನಿಗೂ ಶಕ್ತಿ ಬೇಕು, ಸಿದ್ಧ ತೆಬೇಕು, ` 
ಸುರುಚಿ ಬೇಕು, ರಸಜ್ಞ ತೆ ಬೇಕು, ವರ್ಣನೀಯ ತನ್ಮಯೀಭವನಯೋಗ್ಯತೆ ಬೇಕು. 
ಒಂದು ಮಾತಿನಲ್ಲಿ ಹೇಳುವುದಾದರೆ ಅವನು ಪರಕಾಯಪ್ರವೇಶ ವಿದ್ಯೆಯನ್ನು ಕಲಿಯ 
ಬೇಕು. ಉತ್ತಮ ರುಚಿಯ ಓದುಗರಿಲ್ಲದೆ ಉತ್ತಮ ಶ್ರೇಣಿಯ ಸಾಹಿತ್ಯ ಹುಟ್ಟದು. 
ಲೇಖಕನ ಸಮಸ್ಯೆ ಇದು ; ಅವನು ಓದುಗರ ಮಟ್ಟಕ್ಕೆ ಮೀರಿದ ಕೃತಿರಚನೆ ಮಾಡಿದರೆ 
ಓದುಗರಿಗೆ ಅರ್ಥವಾಗದಂತೆ ಬರೆಯುವನೆಂಬ ಆಪಾದನೆಗೆ ಗುರಿಯಾಗುತ್ತಾನೆ; 
ಓದುಗರ ಮಟ್ಟಕ್ಕೆ ಅವನೇ ಇಳಿದರೆ ಅವನು ಕೆಳಮಟ್ಟಿಕ್ಕಿಳಿದ ಆಪಾದನೆಗೆ ಗುರಿ 
ಯಾಗುತ್ತಾನೆ. ಹಾಗಾದರೆ ಹೇಗೆ ಬರೆಯಬೇಕವನು? “ ಉತ್ಪತ್ಸ್ಯೃತೇಸ್ತಿಮಮ 
ಕೋಪಿ ಸಮಾನ ಧರ್ಮಾ | ಕಾಲೋಹ್ಯಯಂ ನಿರವಧಿರ್ನಿಪುಲಾ ಚ ಪೃಥ್ವೀ |” 
ಎಂದು ಭವಭೂತಿಯಂತೆ ಎಲ್ಲ ಲೇಖಕರೂ ಎದೆಯುಬ್ಬಿಸಿ ಹೇಳುವುದು ಸಾಧ್ಯವೆ ? 
ಹೀಗೆಂದರೆ ಲೇಖನ ವ್ಯವಸಾಯದಿಂದಲೇ ಬದುಕುವ ಬರೆಹಗಾರರ ಗತಿಯೇನು ? 


# # * ಸ 


ವಸ್ತುಕೋಶ ೨೦ಷ್ಟಿ 


ನಿಮರ್ಶಾಗೋಷ್ಠಿಯ ಅಧ್ಯಕ್ಬರ ಭಾಷಣದ ಮುಖ್ಯಾಂಶಗಳು 

ಸಾಹಿತ್ಯ ಮತ್ತು ವಿಮರ್ಶೆ ಇವೆರಡಕ್ಕೂ ಮೂಲವಾದದ್ದು ಜೀವನ--ರಸಿಕತೆ, 
ಸೌಂದರ್ಯೋಪಾಸನೆ. ಇವೆರಡೂ ಸಾಕ್ಷಿ, ಭಾವ, ಸ್ನೇಹಭಾವ, ಸೌಂದರ್ಯಭಾವ 
ಈ ಮೂರು ಮನೋಭಾವಗಳಿಂದ ಕೂಡಿದ ರಸಪ್ರಜ್ಞೆ ಯಲ್ಲಿ ಉಗಮ ಹೊಂದುತ್ತವೆ. 
ಸಾಕ್ಷಿ ಭಾವದಿಂದ, ಮೋಹರಹಿತವಾಗಿ ರಾಗದ್ವೇಷಗಳನ್ನು ಮೀರಿ ಜೀವನವನ್ನು 
ನೋಡುವ ಸಮದೃಷ್ಟಿ --ಸಮ್ಯಕ್‌ದೃ ಪ್ಟಿಗಳು ದೊರೆಯುತ್ತವೆ. ಸ್ನೇಹಭಾವದಿಂದ 

ಪ್ರಪಂಚದಲ್ಲಿಯ ಎಲ್ಲ ವಸ್ತು ಗಳ ಸ ಪ್ರಾಣಿಗಳ ಬಗ್ಗೆ ನಿರ್ಮಲವಾದ, ಉತ್ಕಟ 

ವಾದ ಸ್ನೇಹವು ಉಕ್ಕಿಬರುತ್ತದೆ. ಸಾಕ್ಷಿ ಭಾವವು ಮಾಗಿದ ಹಾಗೆ ಸೆ ಸೇಹಭಾವವು 
ತನಿಗೊಳ್ಳುತ್ತ ದೆ. ಅವೆರಡೂ ಭರಿಖತವಾಡಂತೆ ಚದರ್ಯಲಾವವು. ಬೆಳೆಯುತ್ತ 
ಹೋಗಿ ವಿಶ್ವವ್ಯಾಪಿಯಾಗುತ್ತದೆ. ಈ ಮೂರು ಭಾವಗಳ ಸಮನ್ವಿತ ಸಾಕ್ಸಾ ತ್ಯಾರ' 
ವೆಂದರೆ ಸಾಹಿತ್ಯ ಮತ್ತು, ವಿಮರ್ಶೆ. ಸಾಹಿತ್ಯದಲ್ಲಿ ಅದು ಸೌಂದರ್ಯನಿರ್ಮಿತಿ 
'ಯಾದರೆ, ವಿಮರ್ಶೆಯಲ್ಲಿ ಅದು ಸೌಂದರ್ಯಸವಮೀಕ್ಷೆ | ಯಾಗುತ್ತದೆ. ನಿರ್ಮಿತಿಗೆ 
ಪ್ರೇರಕ ಈಶ್ವರ ಸೃಷ್ಟಿಯ ಸೌಂದರ್ಯ, ಸಮೀಕ್ಷೆಗೆ ಗೆ ಪ್ರೇರಕ ಕಲಾಸೃಷ್ಟಿಯ 
ಸೌಂದರ್ಯ. ನಿರ್ಮಿತಿಯಲ್ಲಿ ಅಚಿಂತ್ಯವಾದ ಪ್ರ ಪ್ರತಿಭೆ ಕೃತಿಯನ್ನು ಅರಳಿಸುತ್ತ, ಡೆ, 
ಸಮೀಕ್ಲೆಯಲ್ಲಿ ಚಿಂತನಪರವಾದ ಪ್ರಜ್ಞೆ ಕೃತಿಯ ಚೆಲುವನ್ನು. ಅರಿಯುತ್ತದೆ. 
ಎರಡರ ಮೂಲ ಮಾತ್ರ ಒಂದೇ, ಎರಡರ ಸಾಫಲ್ಯವೂ ಅಷ್ಟೇ. ವಿಶಾಲವಾದ 
ಅರ್ಥದಲ್ಲಿ ವಿಮರ್ಶೆಯಲ್ಲಿಯ ಸೌಂದರ್ಯ ಸಮೀಕ್ಷೆ | ಯನ್ನೊ ಳಗೊಂಡೇ ಸಾಹಿತ್ಯ 
ದಲ್ಲಿಯ ಸೌಂದರ್ಯನಿರ್ಮಿತಿಯಾಗುತ್ತದೆ. ಮರ್ಯಾದಿತವಾದ ಅರ್ಥದಲ್ಲಿ ಮಾತ್ರ 
ಸೌಂದರ್ಯನಿರ್ಮಿತಿಯ ತರುವಾಯ ಸೌಂದರ್ಯಸಮೀಕ್ಷೆ ಟಿ 

x ಷೀ ಜೇ ೫: 

ಸಾಹಿತ್ಯ ನಿರ್ಮಿತಿ ಮತ್ತು ಸಮೀಕ್ಷೆ ಗೆ ಸಮಾನವಾದ ರಸಪ ಗ್ರೆ ಇರುವು 
ದೆಂದು ಆಗಲೆ ಹೇಳಿದೆ. ಸಾಹಿತ್ಯಿಕ ಮತ್ತು ವಿಮರ್ಶಕರ ವಹೋಟೂನದ ಆ 
ಪ್ರಜ್ಞೆ ಇರುವುದೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. " ಸರಸ್ಕೃತ್ಯಾಃ ತತ್ವಕವಿಸಹೃದ 
'ಯಾಖ್ಯಂ ವಿಜಯತೇ ' ಎಂದು ಅಭಿನವಗುಪ್ತನು ಹೇಳಿದ್ದರಲ್ಲಿ ಇದೇ ತಾತ್ಸರ್ಯವು 
ಹೊರಪಡುತ್ತದೆ. ಕವಿ, ಸೆಹೃದಯರಿಬ್ಬರೂ ಸರಸ್ಪತಿಯ ಒಂದೇ ತತ್ತ ಸೈ ಕೊಟ್ಟ 
ಎರಡು ಹೆಸೆರು ಮಾತ್ರ. ಸಾರಸ್ವತ ಪುತ್ರರು ಕವಿಗಳೂ ಆಗಿರುತ್ತಾರೆ, ಸಹೃದಯರೂ 
ಆಗಿರುತ್ತಾರೆ. ಮೂಲಸ್ರಜ್ಜೆ, ಯ ದೃಷ್ಟಿಯಿಂದ ಈ ಮಾತು ನಿಜವಾದರೂ ಪ್ರತ್ಯಕ್ಷ 
ಸೃತಿಯಲ್ಲಿ ಹಾಗೂ ಅದನ್ನು ಹೊರಪಡಿಸುವ ಪ್ರಕ್ರಿಯೆಯಲ್ಲಿ ಕವಿಗಳು ಕವಿಗಳೇ 
ಆಗುತ್ತಾರೆ, ಸಹೃದಯರು ಸಹೃದಯರೇ ಆಗುತ್ತಾರೆ. ಅವರಿಬ್ಬರೂ ಬೇರೆ ವ್ಯಕ್ತಿಗಳೇ 


೨೦೪ ಪ್ರಬುದ್ಧ ಕರ್ಣಾಟಕ 


ಆಗಿರಬೇಕಾಗಿಲ್ಲ, ಆದರೆ ಅವರಿಬ್ಬರ ಅಭಿವ್ಯಕ್ತಿ ಆಯಾ ಸ್ಥಾ ನದಲ್ಲಿ ಬೇರೆಬೇರೆ: 
ಯಾಗಿರುತ್ತದೆ. 


೫ ೫ ೫ x * 

ಸಾಹಿತ್ಯ ಸಮೀಕ್ಷೆ ಗೆ ಪರಿಣತನಾದ ಸೆಹೃದಯನೇ ಸೆಮರ್ಥನು. ಸಹೃ ದಯ. 
ನೆಂದರೆ ಕವಿಹೃದಯಕ್ಕೆ.. ಸಮಾನವಾದ ಹೃದಯವುಳ್ಳವನು ಎಂದೂ "ಕಾವ್ಯವನ್ನು 
ಓದುವಾಗ, ಕವಿಯ ಹ್ಹ ಕೈದಯದೊಂದಿಗೆ ಇವನ ಹ್ಮ ೈದಯವೂ ಸಮತಾನವಾಗಿ 
ಮಿಡಿಯುತ್ತದೆ ' ಎಂದೂ SN ವರ್ಣಿತವಾದ ವಿಷಯದಲ್ಲಿ ತನ್ಮಯ. 
ವಾಗುವ ಯೋಗ್ಯತೆ ಯಾರಿಗುಂಟೋ ಆ ಹೃದಯಸಂವಾದವುಳ್ಳವರೇ ಸಹೃದಯರು. 
ಎಂದು ಅಭಿನವಗುಪ್ತ ನು ಸಮರ್ಪಕವಾಗಿ ಬಣ್ಣಿಸಿದ್ದಾನೆ. ಕಾವ್ಯಗಳನ್ನು ತಿರುತಿರುಗಿ 
ಓದಿ, ಸವಿದು, ಮನನಮಾಡುವುದರಿಂದ ಅಂಥವರ ಮನಸ್ಸಿನ ಕನ್ನಡಿ ಹಸನಾಗಿರು 
ತ್ತದೆ, ಸಾಹಿತ್ಯದ ಜೆಲುವೆಲ್ಲ ಅಲ್ಲಿ ತಿಳಿಯಾಗಿ ಮೂಡುತ್ತದೆ. " ತನ್ಮಯೀ ಭವನ 
ಯೋಗ್ಯತೆ ' ಅದರಿಂದ ಬರುತ್ತದೆ ಎಂಬ ಅವನ ವಿವರಣೆ ಗಮನೀಯವಾಗಿರುತ್ತದೆ. 
ಸಹೃದಯನು ಸಮಾನಹೃದಯ, ಸಮಾನಧರ್ಮ ಎಂದರೆ ಸಮಾನವಾದ ರಸಪ್ರಜ್ನಿ 
ಯುಳ್ಳವನು. ಅದರಿಂದಲೇ ತನ್ಮಯನಾಗಬಲ್ಲವನು ಎಂದು ತಿಳಿಯಬೇಕಲ್ಲದೆ ಸಮಾನ 
ವಾದ ವಿಚಾರ ಭಾವನೆ ಅಥವಾ ಸಮಾನವಾದ ವ್ಯಕ್ತಿತ್ವವುಳ್ಳವನು ಎಂದಲ್ಲ. ಅವನ. 
ವಿಚಾರ--ಭಾವನೆ, ವ್ಯಕ್ತಿತ್ವ ಎಲ್ಲವೂ ಸಾಹಿತ್ಯಿಕನಿಗಿಂತ ಬೇರೆಯಾಗಿರಬಹುದು : 
ಯಾವೊಂದು ಸಾಹಿತ್ಯಕೃತಿಯ ವಿಷಯ, ವಿನ್ಯಾಸ ಎಲ್ಲವೂ ಅವನ ಮನಃಪ್ರಕೃತಿಗೆ 
ಹೊರತೆಂದು ತೋರಬಹುದು. ಆದರೂ ಅವನು ಆ ಸಾಹಿತ್ಯಿಕನ ಗುಣಗ್ರಹಣವನ್ನು 
ಸರಿಯಾಗಿ ಮಾಡಬಲ್ಲನು, ಅವನ ಕೃತಿಯನ್ನು ಸರಿಯಾಗಿ ಮೆಚ್ಚಬಲ್ಲನು. ಸಾಹಿತ್ಯ 
ದೃಷ್ಟಿಯಿಂದ ಗುಣದೋ ಷಪರೀಕ್ಷೆ ಯನ್ನು ಮಾಡಬಲ್ಲನು. 


* x ೫ * 
ತನ್ನೊ ೦ದು ಪದ್ಯದಲ್ಲಿ ಉತ್ತಮ ವಿಮರ್ಶಕನ ಮನೋಧರ್ಮ ಮತ್ತು 

ಸನ್ನ ದೃತೆ ಗಟ) ಹೇಗಿರಬೇಕೆಂದು: " ಕಾವ್ಯಾವಲೋಕನ 'ಕಾರನಾದ 
ಜಾಗ ರ್ಮಕು ಮಾರ್ಮಿಕವಾಗಿ ಹೇಳಿದ್ದಾನೆ: 

ಸಾರವಿಚಾರ ಬಂಧುರಮತಿಸ್ರಸರಂ ಪರಿಪಕ್ವಶಾಸ್ತ್ರ ಸಂ-| 

ಸ್ಕಾರನುಪೇತಕ್‌ತುಕರಸಂ ವಿದಿತಾಗಮರೋಕವೃತ್ತನು.| 

ತ್ಸಾರಿತಮತ್ಸರಂ ಸುಜನವಶ್ಸ ನೆಲ್ಲಿ ಯುಮಾತನೆಂದು ಜೆ. 

ಯ್ವಾರದೆ ಬಣ್ಣಿ ಕುಂ ವಿಬುಧಮಂಡಳಿ ಪಂಡಿತನಾಗವರ್ಮನಂ || 
" ಉತ್ತಮ ವಿಮರ್ಶಕನು ಸಾರಭೂತವಾದ ವಿಚಾರಗಳನ್ನೆ ಲ್ಲ ಅರಿತು ಅರಗಿಸಿಕೊಳ್ಳ 
ಬೇಕು. ಅದರಿಂದ ಅವನ ಬುದ್ದಿ ವಿಸ್ತಾರವಾಗಜೇಕು, ಸುಂದರವಾಗಬೇಕು. 


ವಸ್ತುಕೋಶ ೨೦೫ 


ಪರಿಪಕ್ವವಾದ ಶಾಸ್ತ್ರಸಂಸ್ಥಾರವನ್ನು ಅವನು ಪಡೆದಿರಬೇಕು. ಕೌತುಕರಸದಿಂದ 
ಹೂಡಿದವನಾಗಿರಬೇಕು. ತತ್ತ್ವವನ್ನೂ ಲೋಕವೃತ್ತ ಅಂದರೆ ಜನಜೀವನವನ್ನೂ 
ತಿಳಿದಿರಬೇಕು. ತನ್ನ ಹೃದಯದಿಂದ ಮತ್ಸ ರವನ್ನು ಹೊಡೆದುಹಾಕಬೇಕು. ಒಳ್ಳೆ ಹ 
ಜನರನ್ನು ಪ್ರೀತಿಸಬೇಕು. 
೫ ೫ x ೫ 

ಸಾಹಿತ್ಯಕ್ಸೇತ್ರ) ದಲ್ಲಿ ಯಾವ ಅಭಿಪ್ರಾಯವೂ ಎಲ್ಲರ ಸಿ ಸೀಕಾರಮುದ್ರೆ/ ಯನ್ನು 
ಪಡೆಯುವುದೆಂಬ ಭರವಸೆಯಿಲ್ಲ. ಆದರೆ ಎಲ್ಲರೂ ಅದನ್ನು ೨ ತಿಳಿದುಕೊಳ್ಳುವ ಪ್ರ) ಯತ್ನ. 
ಮಾಡಬೇಕು, ಅದರ ವಿಮರ್ಶೆಯನ್ನು ಅಷ್ಟೇ ಪಾ ್ರ್ರಾಮಾಣಿಕವಾಗಿ ಮಾಡಬೇಕು" 
ನಮ್ಮ ರಾಷ್ಟ್ರ) ಈಗ " ಸೆಕ್ಯುಲರ್‌ ' ಅಗಿದೆ ದು ಮಜಾ ಹೇಳುತ್ತಾರೆ. 
ನಮ್ಮ ವಿಮರ್ಶೆಯೂ ನಮ್ಮ ರಾಷ್ಟ್ರ ದಂತೆ " ಸೆಕ್ಯುಲರ್‌ ' ಆಗಬೇಕು. " ಸೆಕ್ಯುಲರ್‌ ' 
ಆದ ರಾಷ್ಟ್ರ ದಲ್ಲಿ ಎಲ್ಲ ಮತಗಳಿಗೆ; ಧರ್ಮಗಳಿಗೆ ಸಮಾನ ಅವಕಾಶವಿದೆ, ಯಾವ 
ಒಂದಕ್ಕೆ ಹೆಚ್ಚಿನ ಅವಕಾಶವಿಲ್ಲ. ಅಂದರೆ ಅದು ಧರ್ಮಾತೀತ ಅಥವಾ ಸಮವರ್ತಿ 
ಯಾಗಿದೆ ಎಂದರ್ಥ. ನಮ್ಮ ಸಾಹಿತ್ಯ ವಿಮರ್ಶೆಯೂ ಅದಕ್ಕನುಗುಣವಾಗಿ ವಿಶಾಲ 
ಅರ್ಥದಲ್ಲಿ ಎಲ್ಲ ಮತಗಳಿಗೆ ಸಮಾನ ಅವಕಾಶಕೊಡುವ ಸಮದರ್ಶಿಯಾಗಬೇಕು, 
ಮತೀಯ ಪಕ್ಷ ಪಾತವು ಸಮದರ್ಶಿಯಾದ ರಾಷ್ಟ್ರ ಕ್ಕೂ ಸೆಮದರ್ಶಿಯಾದ ಸಾಹಿತ್ಯ 
ವಿಮರ್ಶೆಗೂ ಸಲ್ಲುವುದಿಲ್ಲ. ಸಾಹಿತ್ಯ ವಿಮರ್ಶೆ ಸಾಹಿತ್ಯ ದೃಷ್ಟಿಯಿಂದಲೇ ಪ್ರೆ ಪ್ರೇರಿತ 
ವಾಗಬೇಕು. ಅಂಥ ವಿಮರ್ಶೆಯ ವಿಮರ್ಶೆಯೂ ಸಹ i ದೃಷ್ಟಿಯಿಂದ 
ನಡೆಯಬೇಕು. ಹೀಗಾದರೆ ಮಾತ್ರ ಪ್ರಾ ಮಾಣಿಕ ವಿಮರ್ಶೆ ಬೆಳೆಯುತ್ತದೆ. 

ಜೀ ೫ ಜೀ ೫ 

ವಿಮರ್ಶಕನು ಸಹೃದಯ ಎಂದರೆ ಹಿಂದೆ ಹೇಳಿದಂತೆ ಆ ಮೂರು ಭಾವಗಳ 
ಮುಪ್ಪುರಿಯಾದ ರಸಪ್ಪ ಜ್ಜ ಯಿಂದ ಸಾಹಿತ್ಯಕೃತಿಯ ಸೌಂದರ್ಯವನ್ನು ಸವಿಯಲು 
ಅದರಲ್ಲಿ ತನ್ಮಯನಾಗುವನು. ಈ ತನ್ಮ ಯತೆಯಲ್ಲಿ ಸೌಂದರ್ಯವನ್ನು. ಗ್ರಹಿಸುವ 
ಮಟ್ಟಿ ಗೆ ಬೇಕಾದ ಸಮರಸತೆಯಿದೆ, ಆದರೆ ತನ್ನ ನ್ನು ಇಲ್ಲವೆ ವಿಮರ್ಶೆಯ ವಿವೇಕವನ್ನು 
ಮಠೆಯಡಷ್ಟು ತಟಿಸ್ಕ ತೆಯಿದೆ. ಅವನ ರಸೆಪ್ರಜ್ಞೆ ಸ್ವೈಯಲ್ಲಿಯ ಸ್ನೇಹಭಾವದಿಂದ ಸಮ 
ರಸತೆ ಸಾಕಿ ಭಾವದಿಂದ ತಟಿಸ್ಪತೆ, Eo ನಂದ ರಸಸ್ವಾದ ಇವು ಒಂದ 
ಕೊಳಗೊಂದು ಹೊಂದಿಕೊಂಡು ರಸಾನುಭವ ಪ್ರಕ್ರಿಯೆಯಲ್ಲಿ ಪ ಲ ಸಟವಾಗುತ್ತ ವೆ, 
ತಟಸ್ಥ ತಾಪೂರ್ವಕವಾದ ಸಮರಸತೆಯಿಂದ ರಸಾಸ್ಟಾ ದ ನಾತದ ವಿಮರ್ಶಕನ 
ಭೂಮಿಕೆ ಮತ್ತು ಕಾರ್ಯ. ವಿಮರ್ಶಕನು ಸೌಂದರ್ಯವನ್ನು ಏಲ್ಲಿದ್ದಲ್ಲಿ ಕಾಣಲು 
ಮತ್ತು ಸವಿಯಲು ಅತ್ಯಂತ ಉತ್ಸುಕನು, ಅಂತೇ ಅವನು ಮುಖ್ಯವಾಗಿ. ರಸಿಕ, 





೨೦೬ ಪ್ರಬುದ್ಧ ಕರ್ಣಾಟಕ 
ಇ 


ರಸಜ್ಞ *, ತಾನು ಕಂಡ ಸೌಂದರ್ಯವು ಎಷ್ಟೇ ಇರಲಿ-ಅಲ್ಪವಾಗಿರಲಿ ಅನಂತೆ 
ವಾಗಿರಲಿ-ಅದನ್ನು ಇತರರಿಗೆ ಕಾಣಿಸಲು ಅವನು ಅಷ್ಟೇ ಉತ್ಸುಕನು. ಅದರಿಂದ 
ಅವನ ರಸಾಸ್ವಾದವು ಅವನ ಮಟ್ಟಿಗೆ ಉಳಿಯದೆ ಎಲ್ಲರಿಗಾಗಿ ಹೊರಬರುತ್ತದೆ. 
ಎಲ್ಲರಿಗಾಗಿ ಹೊರಬರುವಾಗ ಎಲ್ಲರ ಹೃದಯ-ಮನಸ್ಸುಗಳಿಗೆ ಮುಟ್ಟುವಂತೆ ಅವನು 
ತನ್ನ ಆಸ್ವಾದವನ್ನು ಮಂಡಿಸಬೇಕಾಗುತ್ತದೆ. ಹೀಗೆ ಎಲ್ಲರಿಗೆ ಹೃದಯಸ್ಪರ್ಶಿಯೂ 
ಬುದ್ಧಿ ಗಮ್ಯವೂ ಆಗುವಂತೆ ಮಾಡುವ ಆಸ್ಪಾದವೇ ವಿಮರ್ಶೆ, 
x * ಜ್ಯ ೫ 

ವಿಮರ್ಶೆ ಕಲಾಸೌಂದರ್ಯವನ್ನು ಕುರಿತು ರಸಾನುಭವದ ವಿಶ್ಲೇಷಣವೆಂಬರ್ಥ 
ದಲ್ಲಿ ಶಾಸ್ತ್ರಗುಣವುಳ್ಳುದಾದರೂ ರಸಾನುಭವದ ನಿವೇದನವೆಂಬರ್ಥದಲ್ಲಿ ಅದು 
ಕಲಾಗುಣವುಳ್ಳುದು. ಆದ್ದರಿಂದ ವಿಮರ್ಶೆಯ ವಿಧಾನವನ್ನು ವಿಮರ್ಶಕರೇ ಕಂಡು 
ಕೊಳ್ಳಬೇಕು. ಆದರೂ ಉದಯೋನ್ಮುಖ ವಿಮರ್ಶಕರಿಗೆ ಕೆಲವು ಸಾಮಾನ್ಯ ಸೂಚನೆ 
ಗಳನ್ನು ಮಾಡಿದರೆ ತಪ್ಪಲ್ಲ. ಯಾವೊಂದು ಕೃತಿಯ ವಿಮರ್ಶೆಗೆ ಕೈಯಿಕ್ಯುವ 
ಮೊದಲು ಸಾಹಿತ್ಯ ವಿಮರ್ಶೆಯ ಸಾಮಾನ್ಯ ತತ್ವಗಳನ್ನು ವಿಮರ್ಶಕನು ತಿಳಿದಿರ 
ಬೇಕು. ಸೌಂದರ್ಯ, ಕಲೆ, ಸಾಹಿತ್ಯಗಳ ಭಿನ್ನ ಭಿನ್ನ ರೂಪಗಳು ಮುಂತಾದ್ದ ರ ಲಕ್ಷ್ಮಣ 
ವನ್ನು ಕುರಿತು ನಡೆದಿರುವ ಚರ್ಚೆಯನ್ನು ಪರಾಮರ್ಶಿಸೆಬೇಕು, ಸ್ವಂತದ ತಿಳಿವಳಿಕ 
ಯನ್ನು ನಿಚ್ಚಳಗೊಳಿಸಬೇಕು. ವಿಮರ್ಶೆಗೆ ಒಂದು ಸಾಹಿತ್ಯ ಕೃತಿಯನ್ನು ಎತ್ತಿ 
ಕೊಂಡಮೇಲೆ ಅದನ್ನು ಓದುತ್ತಿರುವಾಗಲೂ ಓದಿದ ಮೇಲೆಯೂ ಕೆಳಗಿನ ಮೂರು 
ಪ್ರಶ್ನೆ ಗಳಿಗೆ ಉತ್ತರ ಪಡೆಯಲು ಹವಣಿಸಬೇಕು : 

(೧) ಅದು ತಾಳಿದ ಸಾಹಿತ್ಯರೂಪಕ್ಕೆ ಅನುಗುಣವಾಗಿ ನಿರ್ಮಿತಿ ಆಗಿದೆಯೇ? 

(೨) ಆ ರೂಪದಲ್ಲಿಯ ಯಾವ ವಿಶಿಷ್ಟ ಪ್ರಕಾರವು ಎಷ್ಟು ಯಶಸ್ವಿಯಾಗಿ 
ಮತ್ತು ವಿಷಯ ವಿನ್ಯಾಸಗಳ ಹೊಂದಿಕೆಯಲ್ಲಿ ಮೈದಾಳಿದೆ ? 

(೩) ಸಾಹಿತ್ಯಿಕನ ವ್ಯಕ್ತ ಅಥವಾ ಅವ್ಯಕ್ತವಾದ ಯಾವುದಾದರೂ ಉದ್ದೇಶ 
ಅಥವಾ ಜೀವನದರ್ಶನವು ಅದರಲ್ಲಿ ಕಲಾವಂತಿಕೆಗೆ ಬಾಧೆ ಬರದಂತೆ ಮೂಡಿದೆಯೆ ? 
ಜೇ ೫ x ೫ 

ವ್ಯಕ್ತಿ ನಿರಪೇಕ್ಸವಾಗಿ ನೋಡುವುದಾದರೆ, ಒಳ್ಳೆಯ ಕೃತಿಯಲ್ಲಿ ಸಾಹಿತ್ಯದ. 
ಅವಶ್ಯಘಟಕಗಳ ಸಂಯೋಜನೆಯಿಂದ ಉಂಟಾದ ಒಂದು ಸೌಮ್ಯಸೌಂದರ್ಯ 
ಹಾಗೂ ಕಲಾವಿಷಯಕವಾದ ಏಕತೆ ಎದ್ದು ಕಾಣುತ್ತಿರಬೇಕು. ವಿಷಯ, ವಸ್ತು, 
ಪಾತ್ರ, ಕೈಲಿ, ನಾದ ಇವೇ ಆ ಘಟಕಗಳು. ಯಾವೊಂದು ಕೃತಿಯಲ್ಲಿ ಒಂದೆರಡು 
ಘಟಕಗಳು ಹೆಚ್ಚು ಪ್ರಧಾನವಾಗಿರಬಹುದು. ಆದರೆ ಇತರ ಘಟಕಗಳನ್ನು ಅಲಕ್ಷ 


w 


ವಸ್ತು ಕೋಶ ೨೦೭ 


ಮಾಡುವಷ್ಟು ಇಲ್ಲವೆ ಒಟ್ಟಿ ನ ಏಕತೆಗೆ ಬಾಧೆ ಬರುವಷ್ಟು ಆ ಒಂದೆರಡರ ಪ ರಸ್ಟವು 
ಚಿತಯವಾಸಸು ಅದು ಜೆಕಿದರೆ ಕೃತಿಯ ಒಳ್ಳೆ 4 ಯತನಕ್ಕ ತೊರತೆಯುಂಟಾಗತ' ದೆ. 
ಕೃತಿಯ ದೃಷ್ಟಿಯಿಂದ ಪ್ರ ಘಟಕಗಳಿರುವಂತೆ' ಕೃತಿಕಾರನ ದೃಷ್ಟಿಯಿಂದ ಕಲ್ಪನೆ, 
ಭಾವನೆ, ಚಿಂತನೆ, ಅಭಿವ್ಯಂಜನ ಎಂಬ ಘಟಿಕಗಳಿರುತ್ತವೆ. ಒಳ್ಳೆಯ ಕೃತಿಯಲ್ಲಿ 
ಅವು ಸೊಗಸಾದ ವಾದ್ಯಮೇಳದಂತೆ ಒಂದಕ್ಕೊಂದು ತಕೊಂಡು ಅಪಸ್ವರ. 
ವಾಗದೆ ತೋರಬೇಕು. ಸಾಹಿತಿ ಕನು ಆಯ್ದ ರೂಪ ಇಲ್ಲವೆ ಪ್ರತಿಮೆ, cst 
ಉದ್ದಿಷ್ಟ ಅಥವಾ ದರ್ಶನ ಒಟ್ಟಿನ ಸಫಲವಾಗಿ ಕಂಡಾಗಲೂ "ಒಳ್ಳೆಯ ಕೃತಿ 
ಜೇನು ಕರೆಯಬಹುದು. ಇಂಥ ಗುಣನಿರ್ಣಯವು ERNE. ವ್ಯಕ್ತಿ 
ನಿರಪೇಕ್ಷ ವಾಗಲಾರದು ಎಂಬುದನ್ನು ನಾವು ಅರಿತಿದ್ದೇವೆ. ಸಾಹಿತ್ಯ ದಲ್ಲಿಯ 
ಸೌಂದರ್ಯಗ್ರಹಣ, ರಸಾನುಭವ, ಆನಂದಾಸ್ವ್ರಾದ ಇವು. ವಕ್ತಾ ಸಾಪೇಕ್ಷ ವಾದು 
ವೆಂಬುದು ನಿಜ. ಆದರೆ ವ್ಯಕ್ತಿಯ. ಆಂತರಿಕ ಅನುಭವಕ್ಕೆ ವ್ಯ ತ್ರಿನಿರಪೆ ಕ್ಷ ವಾದ 
ಕೆಲವು ಸೂತ್ರಗಳು ನೆರವಾಗುತ್ತವೆ ಎಂಬುದೂ ಅಷ್ಟೇ ನಿಜ. ಒಳ್ಳೆ ಯ ಕ ೃತಿಯಲ್ಲಿ 
ನನು ಸೌಂದರ್ಯವು ಪ ರ್ರತೀತವಾದರೆ ಹಿರಿಯ ಕೃತಿಯಲ್ಲಿ ಭವೃಸೌಂದರ್ಯವು 
ಪ್ರತೀತವಾಗುತ್ತ ದೆ. ಒಂದರಲ್ಲಿ ಜೆಲುವು ಸಾಂತವಾಗಿ ಕಾಣುತ್ತದೆ, ಇನ್ನೊ ೦ದರಲ್ಲಿ 
ಪೆಂಪು ಅನಂತವಾಗಿ ಕಾಣುತ್ತದೆ. ಒಂದು ಬರೀ ಹಿಗ್ಗ ನ್ನು ತರುತ್ತದೆ, ಇನ್ನೊ ೦ದು 
ಹಿಗ್ಗಿ ನೊಡನೆ ಬೆರಗನ್ನು ಉಂಟುಮಾಡುತ್ತದೆ. ಈ ಸೂಕ್ಷ ತ್ರಿಸಂವೇದನೆಗೆ ರ್ಗ 
ದರಿಯಾ ಸೂತ ಶ್ರಗಳು ಯಾವುವು? ಸಂಗ್ರ ಹವಾಗಿ ತಾತ ಕ್ಟ ತಿಯ 
ಮತ್ತು ಕೃತಿಕಾರನ ದೃಷ್ಟಿ ಯಿಂದ ಅವಶ್ಯವಾದ ಘಟಕಗಳ ಸಮಾಜ್‌ ತನ್ನ 
ಪರಮಾವಧಿಯನ್ನು ಮುಚ್ಚ ಸಾಧ್ಯವಾದಷ್ಟು ಸಮಗ್ರವಾದ ಸಾಮರಸ್ಯವನ್ನು 
ಪಡೆಯಲು ಜಯಾ” ಕೃತಿ ಸ ೈತಿಯಾಗುತ್ತದೆ, ಈ ಕೃತಿಕಾರನು ಮಹಾ: 
ಕೃತಿಕಾರನಾಗುತ್ತಾ,ೆ. ಕನ್ನ! ಪರಮಾವಧಿಯನ್ನು ಮುಖ್ಬಥೆ ಎನ್ನು ವುದನ್ನು 
ಆಯಾ ಘಟಕಗಳ, ವಿಶೇಷವಾಗಿ ವಸ್ತು ಪಾತ್ರಗಳ ಪ್ಕ ಸೃಥಕೃರಣದಿಂದ ಅರಿತುಳೊಳ್ಳ' 
ಬಹುದು. ಸಾಮಾನ್ಯವಾಗಿ ಜೀವನದ ಸರ ವಿಸ್ತಾರ ಮತ್ತು ಅಗಾಧ ಆಳವನ್ನು. 
ಮಹಾಕೃತಿ ರೂಪಿಸಿ ತೋರುತ್ತದೆ, ಅದರಿಂದ ಅದು " ಸೆಂಸಾರಸಾರೋದಯ ' 
ವಾಗುತ್ತದೆ. ಅದು ಗಾತ್ರದಲ್ಲಿ ಹಿರಿದಾಗಿರಬಹುದು, ಕಿರಿದಾಗಿರಬಹುದು. ಆದರೆ 
ಜೀವನದ ಭವ್ಯತೆಯ, ಅನಂತತೆಯ ಸಂಸ್ಪರ್ಶವನ್ನು ಮಾಡಿಸಬೇಕು. ಆಗ ಅದು 
ಮಹಾಕೃತಿಯಾಗುತ್ತದೆ. ಕೆಲವು ಸಲ ಸತ್ಯ್ಯೃತಿಗಳಲ್ಲಿ ಈ ಸಂಸ್ಪರ್ಶದ ಸಂದರ್ಭಗಳು, 
ಭಾವರಸೋತ್ಕರ್ಷಗಳು, ಭವ್ಯಕಲ್ಪನೆಗಳು ತಲೆದೋರಿದರೂ ಸಮಗ್ರಶೃತಿಯಲ್ಲಿ 
ಹಿರಿಮೆ ಕಾಣದೊರೆಯುವುದಿಲ್ಲ. ಇಂಥಲ್ಲಿ ವಿಮರ್ಶೆಯ ವಿವೇಕವನ್ನು ಉಪಯೋಗಿಸೆ. 


೨೦೮ ಪ್ರಬುದ್ಧ ಕರ್ಣಾಟಕ 


ಖೇಕಾಗುತ್ತದೆ. ಕೆಲವು ಸಲ ನಿರ್ಮಿತಿಕಾರನ ವ್ಯಕ್ತಿತ್ವದ ಹಿರಿಮೆಯಿಂದ ಅಥವಾ 
ಅವನು ನಿರೂಪಿಸಲೆತ್ತಿಕೊಂಡ ವಿಷಯ ಅಥವಾ ವ್ಯಕ್ತಿಯ ಹಿರಿಮೆಯಿಂದ ಮಾತ್ರ 
ಕೃತಿಯ ಹಿರಿಮೆಯನ್ನು ಕೊಂಡಾಡುವ ಪ್ರವೃತ್ತಿಯಿರುತ್ತದೆ. ಸಾಹಿತ್ಯ ಸೌಂದರ್ಯಕ್ಕೆ. 
ಸಂಬಂಧವಿಲ್ಲದ ಇಂಥ ಪ್ರಮಾಣಗಳಿಂದ ಗುಣನಿರ್ಣಯಮಾಡುವುದು ಅಯುಕ್ತ 
ವೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. 

ಭವ್ಯ ಸೌಂಡರ್ಯಶಾಲಿಯಾದ, ಕೃತಿಗಳಲ್ಲಿಯೂ ಹಿರಿಮೆಯ ತರಗತಿಗಳಿರುತ್ತವೆ. 
ಭಾರತೀಯ ದೃಷ್ಟಿಯಿಂದ ನೋಡಿದರೆ ಯಾವ ಮಹಾಕೃತಿಯಲ್ಲಿ ಒಂದು ಜೀವಂತ 
ವಾದ ಜೀವನದರ್ಶನವು ಅನುಸ್ಯೂತವಾಗಿರುವುದೋ ಅದು ಹಿರಿಮೆಯಲ್ಲಿ ಮೇಲಾ 
ದದ್ದು ಎಂದು ತಿಳಿಯಬಹುದು. ಆದರೆ ದರ್ಶನವು ಶ್ರೇಷ್ಠ ವಾಗಿ ಸಾಹಿತ್ಯ 
ಸೌಂದರ್ಯವು ಕನಿಷ್ಟ ಇಲ್ಲವೆ ಸಾಧಾರಣವಾದರೆ ದರ್ಶನಪ್ರಮಾಣದಿಂದ ಅದನ್ನು 
ಸಾಹಿತ್ಯದ ಉನ್ನ ತತರ ಪೀಠದಲ್ಲಿ ಕೂರಿಸುವುದು ಯೋಗ್ಯವಾಗಲಾರದು. ಪಾಶ್ಚಾತ್ಯ 
ವಿಮರ್ಶಕರಲ್ಲಿಯೂ ಈ ವಿಷಯ ಚರ್ಚೆಯಾಗಿದೆ. ಎಬರಕ್ರೊಂಬಿ ಎಂಬ ವಿಮರ್ಶಕನು 
ತನ್ನ The Idea of Great Poetry ಎಂಬ ಸುಂದರಗ್ರಂಥದಲ್ಲಿ ವಾಸ್ತವ 
ಜೀವನದ ಕಷ್ಟಕಾರ್ಪಣ್ಯಗಳನ್ನು ಮರೆಯುವಂತೆ ಮಾಡುವ ಕಾಲ್ಪನಿಕ ಸ್ವರ್ಗದ 
ಅಥವಾ ಆಸರೆಯ ಕಾವ್ಯಕ್ಕಿಂತ ಅವನ್ನು ಅರಿಯುವಂತೆ ಮಾಡುವ ಅರ್ಥನಿರೂಪಣೆಯ 


ಅಥವಾ ದರ್ಶನದ ಕಾವ್ಯವು ಶ್ರೇಷ್ಠ ತರವೆಂದು ಹೇಳಿದ್ದಾ ನೆ. 


& ೫ ೫ ೩ 
ಅರ್ಥನಿರೂಪಣೆಯ ಪ್ರಪಂಚವೇ ಸುಹಾಕಾವ್ಯದ ಪ್ರಪಂಚವೆಂದೂ ಮಹಾ 
ಕಾವ್ಯದ ಮಹತಿ ಅದರ ಅರ್ಥವಿಶೇಷ (51281808609)ದಲ್ಲಿರುತ್ತದೆ೦ದೂ ಅದು ಎಲ್ಲ 
ಅನುಭವಗಳನ್ನು ಒಟ್ಟುಗೂಡಿಸುವ ಸಾಮರಸ್ಯದಲ್ಲಿರುವುದೆಂದೂ ಅವನು ಮುಂದೆ 
ಹೇಳಿದ್ದಾನೆ. ಕಾವ್ಯವು ತನ್ನ ಮೂಲಸ್ಸರೂಪದಲ್ಲಿ ಖತು-ಸತ್ಯದ ಮಂತ್ರವೆಂದೂ 
ಯಸಿತ್ವದ ವಾಣಿಯೆಂದೂ ಶ್ರೀ ಅರವಿಂದರು ಸಾರಿದ್ದಾರೆ. ಬರಲಿರುವ ಶ್ರೇಷ್ಠತಮ 
ಕಾವ್ಯದಲ್ಲಿ ಸತ್ಯ, ಸೌಂದರ್ಯ, ಆನಂದ, ಪ್ರಾಣ, ಚೈತನ್ಯ ಈ ಐದು ನಿತ್ಯಶಕ್ತಿಗಳ 
ಪರಮಾವಧಿ ಸಾಮರಸ್ಯವಿರುವುದೆಂದೂ ಅವರು The Future Poetry ಎರಬ 


ತಮ್ಮ ಗ್ರಂಥದಲ್ಲಿ ಕಾಣಿಸಿದ್ದಾರೆ. - ಇಂದಿನ ವಿದ್ಯಾವಂತರಲ್ಲಿ ಬುದ್ಧಿ ಪ್ರಾಮಾಣ್ಯ 


ವಾದಿಗಳಾದ ಕೆಲವರು ಈ ಬಗೆಯ ಅನುಭಾವ ರಾಜ್ಯದಿಂದ ತಮ್ಮ ಮನಸ್ಸ ನ್ನು 
ದೂರವಿರಿಸುವರಲ್ಲದೆ ಸಾಹಿತ್ಯಕ್ಷೆ ಆತ್ರದಲ್ಲಿ ಈ ರಾಜ್ಯದ ಅಧಿಕಾರವು ನಡೆಯಕೂಡ 
ದೆಂದು ಅಭಿಪ್ರಾಯಪಡುತ್ತಾರೆ. ಅವರ ಈ ಪ್ರಾಮಾಣಿಕವಾದ ನಿಲುಮೆ ಅವರ 
ಮಟ್ಟಿಗೆ ಸಹಜವಾಗಿದೆ. ಆದರೆ ತಮ್ಮ ಅನುಭವಸ್ಥೆ ಇಂದು ನಿಲುಕದ ವಿಷಯವು 


4 





ವಸ್ತುಕೋಶ ೨೦೯ 


ಎಲ್ಲರಿಗೂ ಎಂದಿಗೂ ನಿಲುಕದ್ದು ಎಂದು ಅವರು ಭಾವಿಸಿದರೆ ಬುದ್ಧಿ ಪ್ರಾಮಾಣ್ಯ 
ವಾದಿಗಳ ಬುದ್ಧಿ ಮುಚ್ಚಿದ ಮನೆ ಎಂದು ತಿಳಿಯಬೇಕಾದೀತು. ಹಿರಿಯ ಸಾಹಿತ್ಯದ 
ತರಗತಿಗಳನ್ನು ' ಕುರಿತು ಯೋಚಿಸುವಾಗ ಸಾಹಿತ್ಯದೃಷ್ಟಿಯನ್ನು ಕಳೆದುಕೊಳ್ಳದೆ, 
ಉನ್ನ ತವಾದ ಕಾವ್ಯಶಿಖರಗಳು ನಮಗೆ ಇಂದು ತಿಳಿಯದ ಎತ್ತರದಲ್ಲಿ ಹೇಗಿರ 
ಬಹುದು ಎಂಬುದನ್ನು ವಿಮರ್ಶಕರು ತೆರೆದ ಮನಸ್ಸಿನಿಂದ, ದೂರಗಾಮಿಯಾದ 
ಊಹೆಯಿಂದ ತಿಳಿಯುವ ಪ್ರಯತ್ನ ಮಾಡಬೇಕು. 

ಕೀ ಜೇ ೫ ೫ 

ಕನ್ನ ಡದಲ್ಲಿ ವಿಮರ್ಶೆಯ ಮುನ್ನ ಡೆಗಾಗಿ ಮಾಡಬೇಕಾದ್ದೇನು? ಎಂಬುದನ್ನು 
ಆಲೋಚಿಸಿ ನಿಶ್ಚಿತ ಹೆಜ್ಜೆಗಳನ್ನಿ ಡುವ ಕಾಲ ಬಂದಿದೆ. ನನಗೆ ತೋರಿದ ಕೆಲವು 
ಅಂಶಗಳನ್ನು ಇಲ್ಲಿ ಸೂಚಿಸುತ್ತೇನೆ. 

(೧) ವಿಮರ್ಶಕರಾಗ ಬಯಸುವವರು. ವಿಮರ್ಶಕನ _ಮನೋಧರ್ಮವನ್ನೂ 
ವ್ಯುತ್ಪತ್ತಿಯನ್ನೂ ಪಡೆಯಬೇಕು. ಯಾವಾಗಲೂ ಪಡೆಯುತ್ತಿರಬೇಕು. 

(೨) ವಿದ್ಯಾವಂತರು ಪ್ರಾಮಾಣಿಕ ವಿಮರ್ಶೆಗೆ ಅನುಕೂಲ ವಾತಾವರಣವನ್ನು 
ಕಲ್ಪಿಸಿಕೊಡಬೇಕು. 

(೩) ವಿಮರ್ಶಶಾಸ್ತ್ರ, ಸೌಂದರ್ಯಶಾಸ್ತ್ರ, ಪ್ರಖ್ಯಾತಗ್ರಂಥಗಳನ್ನೂ ಮತ್ತು 
ಗ್ರಂಥಕಾರರನ್ನೂ ಕುರಿತು ಕೂಲಂಕಷವಾದ ವಿಮರ್ಶನ ಇವಕ್ಕೆ ಸಂಬಂಧಿಸಿದ 
ಅನೇಕ ಗ್ರಂಥಗಳು ಕನ್ನಡದಲ್ಲಿ ಇನ್ನೂ ಹುಟ್ಟಬೇಕು. 

(೪) ದಿನಪತ್ರಿಕೆ -ವಾರಪತ್ರಿಕೆಗಳಲ್ಲಿ ಗಣ್ಯವಾದ ಹೊಸ ಪುಸ್ತಕಗಳನ್ನು ಕುರಿತು 
ಪರಿಚಯ ಪ್ರಧಾನ ಲೇಖನಗಳು ಮಾತ್ರ ಬರಬೇಕು. ವಿಮರ್ಶೆಯೆಂಬ ಹೆಸರಿನಲ್ಲಿ 
ಬರುವ ಅವಲೋಕನಗಳು ಮಾಸೆಪತ್ರಿಕೆ, ತ್ರೈ ಮಾಸಿಕಗಳಲ್ಲಿ, ಅಥವಾ ದಿನಪತ್ರಿಕೆ 
ವಾರಪತ್ರಿಕೆಗಳು ೩-೪ ತಿಂಗಳಿಗೊಮ್ಮೆ ಹೊರಡಿಸೆಬಹುದಾದ ವಿಶೇಷ ಸಾಹಿತ್ಯ 
ಸಂಚಿಕೆಗಳಲ್ಲಿ ಪ್ರಕಟಿವಾಗಬೇಕು. | 

(೫) ಹೊಸಹೊಸೆದಾಗಿ ಬರೆಯುತ್ತಿರುವ ಅಥವಾ ಈಗಾಗಲೆ ಹಲಕೆಲವು ಕೃತಿ 
ಗಳನ್ನು ಬರೆದು ಪ್ರಕಟಿಸಿರುವ ತರುಣ ಲೇಖಕರಿಗೆ ಸರಿಯಾದ ವಿಮರ್ಶೆಯಿಂದ 
ಉತ್ತೇಜನ, ಮಾರ್ಗದರ್ಶನಗಳು ಅತ್ಯಂತ ಆವಶ್ಯಕವಾಗಿರುತ್ತವೆ. ಶಾಲೆ-ಕಾಲೇಜಿನ 
ಕೈಬರಹದ ಪತ್ರಿಕೆಗಳ ಸಂಪಾದನದಲ್ಲಿಯೇ ಈ ಕಾರ್ಯವು ಮೊದಲಾಗಬೇಕು. 

(೬) ಶಕ್ಯವಿರುವಲ್ಲಿ ಕೆಳಮಟ್ಟದ ಪುಸ್ತಕಗಳು ಪ್ರಕಟಿವಾಗದಂತೆ, ಪ್ರಕಟವಾದರೂ 
ಪ್ರಜಾರವಾಗದಂತೆ ವಿಮರ್ಶಕರು ತಮ್ಮ ಅಭಿಪ್ರಾಯಬಲದಿಂದ ಮಾಡುವಂತಿದೆ. 
ಅದನ್ನ ವರು ಮಾಡುತ್ತ, ಹೋದರೆ ಕ್ರಮೇಣ ಅದರ ಪರಿಣಾಮವಾಗುತ್ತದೆ. 


14 


+ 





೨೧೦ ಪ್ರಬುದ್ಧ ಕರ್ಣಾಟಕ 
ಛು 


(೭) ಬಾಹ್ಯನಿಯಂತ್ರ ತ್ರಣಕ್ಕಿಂತ ಆಂತರಿಕವಾದ ಮತ್ತುಸ್ತೆ ಚೈಯಿಂದ ಮಾಡುವ 
ನಿಯಂತ್ರಣ ಯಾವಾಗಲೂ ಒಳ್ಳೆ ಯದು. ಈ ದೃಷ್ಠಿ ಯಿಂದ. ಆರಂಭ ಲೇಖಕರಿರಲಿ, 
ನುರಿತ ಲೇಖಕರಿರಲಿ ತಮ್ಮ ಸೋತ ಕೃತಿಯನ್ನು ಒಬ್ಬರಾದರೂ ವಿಮರ್ಶಕರಿಗೆ 
ತೋರಿಸದೆ ಪ ರ್ರಕಟಿಸಲಾಗದು ಎಂಬ Caridad. 

ಜೇ ೫ ಜೇ ಜೇ 

ನವ್ಯಕಾವ್ಯದ ಹೊಸತನವನ್ನು ಸ್ಥಾ ಪಿಸಲು " ರೊಮ್ಯಾಂಟಿಕ್‌ ಕಾವ್ಯದ ಕಾಲ 
ಮುಗಿದಿದೆ ಎಂದು ಹೇಳುವುದು ಸತ್ಯದ ವಿಪರ್ಯಾಸ. " ರೊಮ್ಯಾಂಟಿಕ್‌ ' ಎಂಬ 
ಪದಪ್ರಯೋಗವೇ ಅರ್ಧಸತ್ಯದ ಆಲಾಪ, ಹೊಸೆಕಾವ್ಯ ಭಾವಗೀತಾತ್ಮಕವಾಗಿದೆ 
ಎಂದರೆ ವಾಸ್ತವಜೀವನದಿಂದ ದೂರವಾಗಿದೆ ಅಥವಾ ಬರೀ ಕನಸುಣಿಯಾಗಿದೆ ಎಂದು 
ತಿಳಿಯುವುದು ಉಚಿತವಲ್ಲ. ಅದರಲ್ಲಿ ಭಾವನಿರ್ಭರತೆ, ಅಧ್ಯಾತ್ಮ ಪ್ರ ಪ.ವಣತೆ, ನಾದ 
ಫಿ ಸ್ರಿಯತೆಗಳು ಹೊಮ್ಮಿದಂತೆ ಸಾಮಾಜಿಕ ರಾಸಿ ಶಯ ಪ್ಪ ಪ್ರಜ್ಞೆ ಯೂ ತೀವ್ರವಾಗಿ 
ತೋರ್ಪಟ್ಟಿದೆ. ಅದರಲ್ಲಿಯ ದೋಷಗಳನ್ನು ದೊಡ್ಡದು ಘಾನ ನವ್ಯಕಾವ್ಯದ 
ದೋಷಗಳೂ ಕೆಲವರ ನೋಟಿದಲ್ಲಿ ದೊಡ್ಡ ವಾಗಿ ಅದರ ಕಾಲಮುಗಿಯಿತೆಂದು ಅವರು 
ಹೇಳುತ್ತ, ಹೋದಾರು. ಹೊಸಕಾವ್ಯ ಜೀವಂತವಾಗಿದೆ. ಸತ್ತ್ವಯುತವಾಗಿದೆ, ವೈವಿಧ್ಯ 
ಪೂರ್ಣವಾಗಿದೆ. ಅದರ ವಿಶಾಲಪ ರ್ರವಾಹದಲ್ಲಿ ನವ್ಯಕಾವ್ಯದ. ಹೊನಲು ಬಂದು ಸೇರಿ 
ಕೊಂಡಿದೆ ಎಂದು ಹೆಮ್ಮೆ ಯಿಂದ fe ಒಂದು ಇನ್ರೊ ೦ದನ್ನು ರದ್ದುಪಡಿಸ 
ಬೇಕಾಗಿಲ್ಲ. ನವ್ಯಕಾವ್ಯ ಎಂಬುದರ ಚರಿತೆ ತ್ರೆಯನ್ನು ನೋಡಿದರೆ " ಹರಾ ಮ್ಯಾಂಟಿಕ್‌ ಹ 
ಸೆಂಪ್ರದಾಯದವರಿಂದಲೂ ನವ್ಯಕವನಗಳ ರಚನೆಯಾಗಿದೆ ಎಂಬುದನ್ನೂ "ನವ್ಯಕವಿ 
ಗಳೂ " ರೊಮ್ಯಾಂಟಿಕ್‌ ' ಜಾತಿಯ ಕವನಗಳನ್ನು ಬಕೆದಿರುವರೆಂಬುದನ್ನೂ ಗಮನಿಸ 
ಜೇಕು. ನವ್ಯಕಾವ್ಯದಲ್ಲಿ ಸಾಮಾಜಿಕ ಪ ಪ್ರಶ್ನೇ ಯ ಮತ್ತು ವಾಸ್ತೆ ಸ ವಜೀವನದ 
ವಿಕೃ ತಿಯ ಪಡಿನೆಳಲು ತೀವ್ರ ಕರವಾಗಿ ಮೂಡುತ್ತಲಿದೆ. ಇಂದಿನ ಜೀವನದ ವೈಫಲ್ಯ-- 
ಸೈರಾಶ್ಯಗಳೂ ವೈಷಮ್ಯಗಳೂ ಎಲ್ಲ ಕಲಾವಿದರ ಕರುಳನ್ನು 'ಹಿಂಡುತ್ತವೆ. ನವ್ಯಕವಿಗಳ 
ಹೃದಯವು ಅವುಗಳಿಂದ ವಿಶೇಷವಾಗಿ ಕೆರಳಿದೆ, ಕೆಣಕಿದಂತಾಗಿದೆ. ನವ್ಯಕಾವ್ಯದಲ್ಲಿ 
ಅದು ಸ್ನಾ ತ್ವಭಾವಿಕವಾಗಿ ರೂಪತಾಳಿ ನಿಲ್ಲುತ್ತದೆ. ಪ ರ್ರಳಯ ರುದ ದ್ರನು ತಾಂಡವನೃತ್ಯ ಇದಲ್ಲಿ 
ಕೈಗಳನ್ನು ಅಡ್ಡಡ್ಡಲಾಗಿ ಚೆಲ್ಲುವಂತೆ ನವ್ಯಕಾನ್ಸವು ತನ್ನ ಗತಿಯಲ್ಲಿ ಮಾತಿನಲ್ಲಿ 
ಸ್ವಚ್ಛ ಸ್ಸೈಂದವೂ ವಿಕಟಿವೂ ಆದ ಅಭಿವ್ಯಕ್ತಿ ಯನ್ನು ಪಡೆದಿದೆ. ಇದರಲ್ಲಿ ತುಂಬ ಮೆಚ್ಚ 
ಬೇಕಾದ ನವೀನಪ್ರ ಜ್ಞ ಯಿದೆ, ಕವಿತಾಗುಣವಿದೆ. ಎಂಬುದನ್ನು ವಿಮರ್ಶಕರು ಅರಿಯ 
ಬೇಕು. ಅದರೊಂದಿಗೆ ನವ್ಯಕವಿಗಳು ಸಹ ತಮ್ಮ ಸಂಪ್ರ ni ಹಟಿವನ್ನು ಬಿಟ್ಟು 
ತಮ್ಮ ಸ್ಟ ಪ್ರಜ್ಞೆ ಸ್ಲಯನ್ನು - ಪಾ ತ್ರಾಮಾಣಿಕವಾಗಿ ಬೆಳೆಸಿಕೊಳ್ಳನೇಕು ಅಭಿವ್ಯಕ್ತಿ ತ್ರಯಲ್ಲಿಯ 


1 


ವಸ್ತು ಕೋಶ ೨೧೧ 


ಅರೆತನವನ್ನೂ ಅಸ್ಪಷ್ಟತೆಯನ್ನೂ 2 ಕಳೆದುಕೊಳ್ಳಬೇಕು. ಜೀವನದಲ್ಲಿ ಇಂದು ಸಾಕಷ್ಟು 
ಪೊ pe ವ ಅವನ್ನು ಚಿತ್ರಿಸುವಾಗ, ಹೊಸಹೊಸ ಪ ್ರತಿಮೆ 
ಗಳನ್ನು ಕಲ್ಪಿಸುವಾಗ, ವಿಧಾಯಕ ಮನೋಭಾವದ ಹಿನ್ನೆ ಲೆಯನ್ನು ಇಟ್ಟುಕೊಂಡರೆ 
ಕನಿಕರದೊಡನೆ ನವಸಮಾಜನಿರ್ಮಿತಿಯ ಆವೇಶವೂ ಉಂಟಾದೀತು. ಇಲ್ಲವಾದರೆ 
ಇದ್ದ ದುಃಖಕ್ಕೆ ನ ನವಸಾಹಿತ್ಯದ ವಾಚನದಿಂದ ಹೊಸೆ ದುಃಖದ ಸೇರ್ಪಡೆಯಾದೀತು. 

ಸ್ವಾ ತಂತೊ ನ್ಯೀತ್ಯೈರಕಾಲದ ಕಾದಂಬರಿಯನ್ನು ಕುರಿತು ಚರ್ಚೆಯಲ್ಲಿಯೂ ನವ್ಯತೆ 
ಜಪಿಹುಮದು. ಕೆಲವು ಕಾದಂಬರಿಗಳಲ್ಲಿ ಕಾವ್ಯದಲ್ಲಿ ಹೇಗೋ ಹಾಗೆ ಸಾಮಾಜಿಕ 
ಪ್ರಜ್ಞೆ ಒತ್ತಾಸೆಯಾಗಿ ಬಂದಿದೆ, ವಾಸ್ತವಜೀವನದ ವಿಕೃತಿ ಇನ್ನೂ ವಿಕಾರವಾಗಿ 
ಷಂತ ಇದರಲ್ಲಿ ಗ್ರಾಹ್ಯ ಯಾವುದು ತ್ಯಾಜ್ಯ ಚೂ ಎಂಬುದನ್ನು ವಿಂಗಡಿಸಿ 
ತಿಳಿಯಬೇಕು. ಸಾಮಾಜಿಕ ಪ ಸ್ರಜ್ಞೆ ಎಂದರೆ ಏನು, ವಾಸ್ತವ ವಾದ ಎಂದೇನು, 
ಪ್ರಪಂಚದಲ್ಲಿ ಅವುಗಳ ಪರಿಮಿತಿ. "ಎನು ಎಂಬುದನ್ನೂ ತಿಳಿಯುವುದು ಅಗತ್ಯ, 
ಸಾಮಾಜಿಕಪ್ರಜ್ಞಿ ಇದು ಸುತ್ತುಮುತ್ತಿನ ಸಮಾಜಜೀವನದ ಸುಖದುಃಖದ ಅರಿವು 
ಮಾತ್ರವಲ್ಲ, ಅದರೊಡನೆ ಅತ್ಯಂತ ಸಹಾನುಭೂತಿ ಎಂಬ ಸ್ವರೂಪದಲ್ಲಿ ಎಲ್ಲ ಕಲಾ 
ವಿದರೂ ಅದನ್ನು ಪಡೆದಿರಬೇಕು. ಆದರೆ ಅದೊಂದು ನಿಶ್ಚಿ ತವಾದ ಸಮಾಜರಚನೆಯ 
ಸಿದ್ಧಾ. ೦ತದಿಂದ ಕೂಡಿದಾಗ ಮತ್ತು ಅದರ ಅಭಿನಿವೇಶದಿಂದ ಕಾವುಗೊಂಡಾಗ 
ಕಲಾಕೃತಿಯ ಮೇಲೆ ಅದರ ಪರಿಣಾಮವು ಬಾಧಕವಾಗುವ ಸಂಭವವಿರುತ್ತದೆ. ಈ 
ಬಗೆಯ ಸಾಮಾಜಿಕಪ್ಪಜ್ಜಿ ಇರುವುದು. ಸ ತಪ್ಪಲ್ಲ. ಆದರೆ ಇದುಳ್ಳ ಕಲಾ 
ವಿದರು ತಮ್ಮ ಪ್ರಜ್ಞೆ ಮತ್ತು, ಕಲೆ ಇವುಗಳ ಸಂನಿಲನವನ್ನು ಮಾಡುವಲ್ಲಿ ಅಸಿಧಾರಾ 
ವ್ರತವನ್ನು ಪಾಲಿಸಬೇಕಾಗುತ್ತದೆ ಎಂಬುದನ್ನು ನೆನೆದಿರಬೇಕು. 

ವಾಸ್ತವ ವಾದವು ಸಾಮಾಜಿಕಪ್ರ ಜ್ಞ ಯ ಒಂದು ಆವಿಷ್ಕಾರ. ಸಮಾಜ 
ಜೀವನದ ವಸ್ತು.ಸ್ಥಿತಿಯನ್ನು ಇದ್ದ ಹ AS ್ಲಸಬೇತೆಂಬುದು ವಾಸ್ತವದ ಪ್ಟಿ. 
ಇದೇ ದೃಷ್ಟಿ ಯಿಂದಲೇ ಜಗತ್ತನ್ನು ನೋಡಬೇಕು, : ನಿರೂಪಿಸಬೇಕು ಎಂಬ ಜು 
ಯಾದ "ಸಾಧಕಯಿಂದ ಅಜೊಂದು ವಾದವಾಗಿ ಪರಿಣಮಿಸುತ್ತದೆ. ವಾಸ್ತವದೃಷ್ಟಿ 
ಎಲ್ಲ ಕಲಾವಿದರಲ್ಲಿರುತ್ತದೆ, ವಾಸ್ತವ ವಾದವು ಮಾತ್ರ ಕೆಲವರ ಸೊತ್ತಾಗಿರುತ್ತದೆ. 
ಪಾಶ್ಚಾ ತ್ಯ ವಾಜ್ಮಯ ಮತ್ತು ವಿಮರ್ಶೆಯ ಪ ಪ್ರಭಾವದಿಂದ ಈ ವಾದವು ನಮ್ಮ 
ದೇಶದಲ್ಲಿ ರೂಢಮೂಲವಾಗುತ್ತಿದೆ. ಸ್ವಾತಂತ್ರ್ಯೋತ್ತರ ಕಾದಂಬರಿಗಳಲ್ಲಿ ಇದನ್ನು 
ವಿಶೇಷವಾಗಿ ಕಾಣಬಹುದು. ವಾಸ್ತವ ವಾದಿಗಳ ಪ್ರಕಾರ ಸಮಾಜದಲ್ಲಿ ಕೊಳೆಯಿದೆ, 
ಸಾಹಿತ್ಯದಲ್ಲಿ ಅದು ಬರಲೇಬೇಕು. ಸಮಾಜದಲ್ಲಿ” ಹೀಗಿದೆ ಎಂದು ತೀವ್ರವಾಗಿ 
ತೋರದಿದ್ದರೆ ಕೊಳೆಯನ್ನು ತೊಳೆಯುವುದಕ್ಕೆ ಪ್ರೇರಣೆ ಎಲ್ಲಿಂದ ಬರಬೇಕು? 


೨೧೨ ಪ್ರಬುದ್ಧ ಕರ್ಣಾಟಕ 


ಸಮಾಜಜೀವನದ ಸತ್ಯದರ್ಶನದ ಮುಖಾಂತರ ಸಂಸ್ಥ್ರರಣಪ್ರೇರಣೆಯನ್ನು ಉಂಟು 
ಮಾಡುವುದು ಸಾಹಿತ್ಯಿಕನ ಕಾರ್ಯಗಳಲ್ಲಿ ಒಂದಾಗಿದೆ ಎಂಬುದನ್ನು ಅಲ್ಲಗಳೆಯು 
ವಂತಿಲ್ಲ. ಆದರೆ ಸಮಾಜ ಸಂಸ್ಥೆ ರಣದಲ್ಲಿ ಅಷ್ಟು ಆಸಕ್ತಿಯುಳ್ಳ ಕಲಾವಿದನು ತನ್ನ 
ಬರೆವಣಿಗೆಯಿಂದ ಇಲ್ಲದ ಉದ್ರೇಕಗಳೂ ಹೊಸ ಸಮಸ್ಯೆಗಳೂ ತಲೆದೋರದಂತೆ 
ನೋಡಿಕೊಳ್ಳಬೇಕು. ಇದೂ ಅವನ ಕರ್ತವ್ಯ. ಆದ್ದರಿಂದ ಕೊಳೆಯನ್ನು ನಿರೂಪಿಸು 
ವಾಗ ಒಂದು ಬಗೆಯ ಸಂಯಮವನ್ನೂ ಸೂಚಕಕಲೆಯನ್ನೂ ಕಲಾವಿದನು 
ತೋರಿಸಬೇಕು ; ಕೊಳೆಯ ಬಗ್ಗೆ ತೀವ್ರ ಜುಗುಪ್ಸೆಯನ್ನು ೦ಟುಮಾಡಬೇಕು, 
ವ್ಯಾಮೋಹವನ್ನ ಲ್ಲ. 

ವಾಜ್ಮಯವೆಂದರೆ ಒಂದು ತಪಸ್ಸೆಂದು ಭಗವದ್ಗೀತೆ ಹೇಳಿದೆ. ಅದು ಕೇವಲ 
ಅಧ್ಯಾತ್ಮಿಗಳಿಗೆ ಮಾತ್ರವಲ್ಲ, ಎಲ್ಲ ರಸಿಕರಿಗೆ ಅನ್ವ್ರಯಿಸುವುದೆಂದು ನನ್ನ ಭಾವನೆ. 
ವಾಜ್ಮಯ ತಪಸ್ಸಿನಲ್ಲಿ ವಿಮರ್ಶೆ ಎಂಬುದು ವ್ರತವಾಗಬೇಕು, ಬಿಟ್ಟುಬಿಡದೆ ನಡೆಯುವ 
ಮಹಾವ್ರತವಾಗಬೇಕು. ಈ ವ್ರತದಲ್ಲಿ ಕಷ್ಟನಿಷ್ಕುರಗಳಿರುತ್ತವೆ. ಆದರೆ ಅವುಗಳ 
ಕೊನೆಗೆ ರಸಾನುಭವದ ಕಾಸಾರನಿರುತ್ತದೆ. ಅದರ ಅಮೃತಪಾನದಿಂದ ರಸಿಕ 
ಜೀವಕ್ಕೆ ನಿತ್ಯತೃಪ್ತಿಯಾಗುತ್ತದೆ. | 


ಕಾವ್ಯಾವಲೋಕನ 


ಚಿರಸ್ಮರಣೆ ಲೇಖಕರು: ನಿರಂಜನ; ಭಾರತೀ ಪ್ರಕಾಶನ, ಕೃಷ್ಣಮೂರ್ತಿಪುರಂ, 
ಮೈಸೂರು ; ಪುಟಗಳು ೩೦೬ ; ಬೆಲೆ, ಒಂದೂವರೆ ರೂಪಾಯಿ. 

ತಮ್ಮ ಹಲವು ಕೃತಿಗಳ ಮೂಲಕ ಕನ್ನಡಿಗರಿಗೆ ಪರಿಚಿತವಾಗಿರುವ ನಿರಂಜನರ 
ಕಾದಂಬರಿ ಇದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಲಬಾರ್‌ ಜಿಲ್ಲೆಗಳ ಗಡಿ 
ಯಲ್ಲಿರುವ ಹಳ್ಳಿ ಕಯ್ಯೂರಿನಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಒಂದು ರುದ್ರ 
ರಮಣೀಯ ಚಿತ್ರ ಈ ಕಾದಂಬರಿಯಲ್ಲಿದೆ. ಭಾರತದ ಸಾವಿರಾರು ಹಳ್ಳಿಗಳಲ್ಲಿ 
ಇಂಥದೊಂದು ಹೋರಾಟ ನಡೆದಿರಲಿಕ್ಕೆ ಸಾಕು. ಅಂಥ ಹೋರಾಟದ ಒಂದು 
ವಾಸ್ತವಿಕ ಚಿತ್ರವನ್ನು ಕಾಣಬೇಕೆಂದರೆ " ಚಿರಸ್ಮರಣೆ 'ಯನ್ನು ಓದಬೇಕು. 

ಜಮೀನುದಾರ ನಂಬಿಯಾರರ ದಬ್ಸಾಳಿಕೆಯನ್ನೆ ತಮ್ಮ ಪಾಲಿಗೆ ಬಂದ 
ಪಂಚಾಮೃತವೆಂದು ತಿಳದು ಜೀವಿಸುತ್ತ ಬಂದಿದ್ದ. ವರು ಕಯ್ಯೂರಿನ ಜನರು. ಇಡೀ 
ಭರತಖಂಡದ ಮೇಲೆ ಬೀಸಿದ ಜಾಗೃತಿಯ ಗಾಳಿ ಕಯ್ಯೂರಿನ ಮೇಲೂ ಬೀಸಿತು. 
ಹೊಸ ಜೀವನದ ಕನಸನ್ನು ಕಂಡವರು ಎಳೆಯರಾದ ಚಿರುಕಂಡ ಮತ್ತು ಅಪ್ಪು. 
ಆ ಹಳಿ ಕೈಯ ಶಾಲೆಯ ಮಾಸ್ತರರು ಈ ಎಳೆಯರಿಗೆ ಜ್ಞಾ ನವನ್ನು ನೀಡುವವರಾದರು. 
ಮಾಸ್ತರರ ಮೂಲಕವೇ ಇವರು ಕಯ್ಯೂರಿನ ಹೊರಗೂ ತಲೆ ಹಣಿಕಿಹಾಕಿ 
ನೋಡಬಲ್ಲ ಸಾಮರ್ಥ್ಯವನ್ನು ಪಡೆದರು. ಶಾಲೆಯ ಜಗುಲಿಯ ಮೇಲೆ ಆರಂಭವಾದ 
ವೃತ್ತಪತ್ರಿಕಾ ವಾಚನ ಒಂದು ಸ್ವತಂತ್ರ ವಾಚನಾಲಯವಾಗಿ, ರಾತ್ರಿಯ ಶಾಲೆ ' 
ಯಾಗಿ ಬೆಳೆದು ಕೊನೆಗೆ ಕಯ್ಯೂರಿನ ಕೈತಸಂಘಕ್ಕೆ ಹಾದಿಯಾಗುತ್ತದೆ. ಕಯ್ಯೊರಿ 
ನಲ್ಲಿ ಆ ತಾಲ್ಲೊ ಕಿನ ರೈತಸಂಘದ ಮಹಾಸಭೆ ಜರುಗಲಿರುವ ಪೂರ್ವದಲ್ಲಿ 
ಪೋಲೀಸಿನವನಾದ ಸುಬ್ಬಯ್ಯನ ಆಕಸ್ಮಿಕ ಮರಣ ಜರುಗುತ್ತದೆ. ಪ್ರಭಾತಫೇರಿಗೆ 
ಅಡ್ಡಿಯಾಗಿ ತನ್ನ ದರ್ಪವನ್ನು ತೋರಿಸಿದ ಸುಬ್ಬಯ್ಯ ಜನರ ಪ್ರಕೋಪಕ್ಕೆ 
ತುತ್ತಾಗಿ ಪ್ರಾಣ ಉಳಿಸಿಕೊಳ್ಳಲು ತೇಜಸ್ವಿ ನೀ ನದಿಯಲ್ಲಿ ಈಜುತ್ತಿರುವಾಗ ಮುಳುಗಿ 
ಸಾಯುತ್ತಾನೆ. ಇಲ್ಲಿಂದ ಮುಂದೆ ಕಯ್ಯೂರು ರಣರಂಗವಾಗುತ್ತದೆ. ನಿರಾಯುಧ 
ರಾದ ಹಳ್ಳಿಯ ರೈತರ ಮೇಲೆ ಸಶಸ್ತ್ರ ಪೋಲೀಸರ ಬಂದೂಕಿನ ಏಟುಗಳು ಬೀಳುತ್ತವೆ. 
ಮನೆ ಲೂಟಿಯಾಗುತ್ತದೆ, ಗುಡಿಸಲುಗಳು ಭಸ್ಮೆ ವಾಗುತ್ತವೆ. ದಸ್ತೆಗಿರಿಗಳು ಆಗಿ 
ಅವರನ್ನು ಸೆರೆಹಿಡಿದು ತೆಗೆದುಕೊಂಡು ಹೋಗುತ್ತಾರೆ. ಮುಂದೆ ನ್ಯಾಯಾಲಯದಲ್ಲಿ 
ವಿಚಾರಣೆಯ ನಾಟಿಕ ನಡೆಯುತ್ತದೆ. ಕೆಲವರಿಗೆ ಬಿಡುಗಡೆ, ಕೆಲವರಿಗೆ ಸಶ್ರಮಶಿಕ್ಟೆ, 


೨೧೪ ಪ್ರಬುದ್ಧ ಕರ್ಣಾಟಕ 
ಛಿ 


ನಾಲ್ಕು ಜನಕ್ಕೆ ಮರಣದಂಡನೆ. ಅಪು ಸ್ಟ ಚಿರುಕಂಡ, ಕುಣ೦ಬು, ಅಬೂಬಕರ್‌ ಈ 
ನಾಲ್ವರೇ ತಮ್ಮ ಹಳ್ಳಿ ಗಾಗಿ, ತಮ್ಮ ದೇಶಕ್ಕಾಗಿ ದೇಹತ್ಯಾಗಮಾಡಿದ ಚಿರಸ್ಕರ 
ಣೀಯರಾದ ವ್ಯಕ್ತಿಗಳು. ಅವರ ಸ್ಮಾರಕಗಳು ಆ ಹಳ್ಳಿಯಲ್ಲಿ ಏರ್ಪಟ್ಟಿವೆ. ವರ್ಷ 
ಕ್ಯೊಂದುದಿನ ಕಯ್ಯೂರು ವೀರರ ಸ್ಮರಣೆಯ ದಿನ. ಕಾದಂಬರಿ ಆರಂಭವಾಗುವುದು 
ಈ ಸ್ಮರಣೆಯ ದಿನದಂದು. ತೇಜಸ್ವಿನೀ ನದಿಯ ದಡದಲ್ಲಿರುವ ಕಯ್ಯೂರಿನ 
ಪರಿಚಯ ಮಾಡಿಕೊಡುತ್ತ ಅಲ್ಲಿ ನಡೆಯುತ್ತಿರುವ ವೈಭವದ ಉತ್ಸವದಲ್ಲಿ "ಕಯ್ಯೂರು 
ವೀರಗಾಥೆ 'ಯನ್ನು ಹಾಡಿಸುತ್ತಾರೆ. ಕಾದಂಬರಿಕಾರರು. ಕಾದಂಬರಿಗೆ ಇದು 
ಒಂದು ಉತ್ತಮ ಆರಂಭವಾಗಿ, ಪೀಠಿಕೆಯಾಗಿ ಪರಿಣಮಿಸಿದೆ. ಬೇರೆ ಯಾವ ರೀತಿ 
ಆರಂಭಿಸಿದ್ದರೂ ಕಾದಂಬರಿಗೆ ಈಗಿನ ಸೌಂದರ್ಯ ಬರುತ್ತಿರಲಿಲ್ಲ. ಒಳ್ಳೇ 
ಮೆದುಳನ್ನು ಹೊಂದಿದ್ದ ಚಿರುಕಂಡ, ಒಳ್ಳೇ ಹೃದಯವಿದ್ದ ಅಪ್ಪು ಈ ಇಬ್ಬರೂ ಈ 
ಕಾದಂಬರಿಯಲ್ಲಿ ಎಂದೂ ಮರೆಯಲಾರದ೦ಥ ಪಾತ್ರಗಳು. ಶಾಲೆಯ ಮಾಸ್ತರರು 
ಶಾಲೆಯ ಮುಂದೆ ನೆಟ್ಟ ಎರಡು ಮಾವಿನ ಸೆಸಿಗಳು ಇವರೇ. ಆ ಮಾವಿನ ಸಸಿಗಳು 
ಬೆಳೆದು ದೊಡ್ಡ ಮರಗಳಾಗಿ ಫಲವನ್ನಿ ತ್ರುವು. ನಂಬಿಯಾರರು ಆ ಫಲಕ್ಕೆ ಬಂದ 
ಮರಗಳನ್ನು ಕಡಿಸಿದರು. ಇತ್ತ, ಸರಕಾರ ಆ ಇಬ್ಬರನ್ನೂ ನೇಣುಹಾಕಿ ಕೊಂದಿತು. 
ಆದರೆ ಅದರ ಫಲವನ್ನು ಉಂಡವರು ಕಯ್ಯೂರಿನ ಜನತೆ. ನಂಬಿಯಾರರು ಮರವನ್ನು 
ಕಡಿದೆನೆಂದು ತೃಫ್ರಿಪಟ್ಟಿ ಕೊಂಡರೂ ಅದರ ಫಲವನ್ನು ನಾಶಮಾಡಲಶಕ್ಕರಾದರು. 
ಭಾರತದ ಸಹಸ್ರಾರು ಹಳ್ಳಿ ಗಳಲ್ಲಿ ಲಕ್ಷ ಕ್ಲಗಟ್ಟಿ ಲೆ ಕೋಟಿಗಟ್ಟಿ ಲೆ ಜನ ನಡೆಸಿದ ಜನ 
ಜಾಗೃತಿಯ ಕಾ ತಿಯ ಫಲವನ್ನು ಇರಿದು. ಇಡೀ ತ ಪಡೆದಿದೆ. ಬ್ರಿಟಿಷ್‌ 
ಸರಕಾರವಾಗಲಿ. ದಬ್ಬಾಳಿಕೆ ನಡೆಸುತ್ತಿ ದ್ದ ನಂಬಿಯಾರರಂಥ ಜಮೀನುದಾರರಾಗಲಿ 
`ಅದನ್ನು ತಡೆಯಲಶಕ್ತ್ರ, ರು ಇಂಥ "ಒಂದು ವಾಸ್ತವಿಕವಾದ, ಸತ್ತಯುಕ್ತವಾದ 
ವಸು ್ರುವನ್ನು ಕಾದಂಬರಿಯಲ್ಲಿ ಯಶಸ್ವಿಯಾಗಿ ನಿರಂಜನರು ಚಿತ್ರಿ ಸಿದ್ದಾರೆ. ಹೇಳುವ 
ವಿಷಯ pe ಸ್ಪಷ್ಟವಾಗಿದೆ, ತಳಿಯಾಗಿದೆ, ತಿರುಳಿನಿಂದ ಕೂಡಿದೆ. ಕಾದಂಬರಿಗೆ 
ಬೇಕಿಲ್ಲದ ಮ್‌ ವಿಷಯವೂ ಇಲ್ಲಿ ಇಲ್ಲ. ಜನಜಾಗೃತಿ ನಡೆದ ರೀತಿ, ಅದು ಬೆಳೆದ 
ಬಗೆ, ಅದು ಫಲಿಸಿದ ಕ ಕ್ರಮ ಎಲ್ಲವೂ ಸುಸ ಷ್ಟವಾಗಿವೆ. ಪಾತ ತ್ರಗಳು ಖಚಿತವಾಗಿ 
ಮೂಡಿವೆ. ಅಂದಿನ RO ಸ್ಥಿತಿಗತಿಗಳ ನಿರೂಪ ಣೆಯಲ್ಲಿ ಅತ್ಯುಕ್ತಿಯಿ 

“ ನಿಜಾಂಶಗಳೇ ಈ ಕಾದಂಬರಿಗೆ ಅಡಿಪಾಯವಾದರೂ ಅದರ ಮೇಲೆ Aid 
ಕಟ್ಟಿಡವೆಲ್ಲ ನನ್ನ ಕಲ್ಪನೆಯ ಸೃಷ್ಟಿ'' ಎಂದು ಕಾದಂಬರಿಕಾರರು ಹೇಳಿಕೊಂಡಿದ್ದಾರೆ. 
ನಿಜ, ಅವರ ಕಲ್ಪನೆಯ ಸೃಷ್ಟಿ ಕಾಲ್ಪನಿಕವಲ್ಲ ಅದು ಸಹಜ ಸತ್ಯ, ಭಾರತದ ಜನ 
ಜಾಗೃತಿಯ: ದೇಶದ ಬಿಡುಗಡೆಯ ಚರಿತ್ರೆಯಲ್ಲಿನ ಒಂದು ಅಧ್ಯಾಯ " ಚಿರಸ್ಕೆರಣೆ.' 


ಬ 


ಕಾವ್ಯಾನಲೋಕನ ೨೧೫ 


ಸ್ವಾತಂತ್ರ ತ್ರ್ಯ್ಯೃ ಹೋರಾಟದ ಚಿತ್ರವೆಂದು ಕಥೆ ನೀರಸವಾಗಿಲ್ಲ. ಕಥೆಯಲ್ಲಿ ಮಧುರ 
ನ್ಯ ಪ್ರೇಮದ ತಿಳಿ ಹೊನಲಿದೆ : ಮಾನವಸ್ವಭಾವದ ಸಹಜ ಚಿತ್ರಣವಿದೆ, ಮನಸ್ಸನ್ನು ಸನ್ನು 
ವ್ಯಗ್ರ ಗೊಳಿಸುವ ಭಯಂಕರ ಘಟನೆಯ ನಿರೂಪಣೆಯಿದೆ, ಕರುಳನ್ನು ಕೊರೆಯುವ 
ಕರುಣೆಯ ಕಣ್ಣೀರಿನ ಧಾಕೆಯಿದೆ. 

ಕೆ. ಎಸ್‌. ಕೆ. 
ಜ್ಯ 

ಎಂದೆಂದೂ ಮುಗಿಯದ ಕಥೆ-ಲೇಖಕರು : ಯು. ಆರ್‌. ಅನಂತಮೂರ್ತಿ ; ಸುರುಚಿ 

ಪ್ರಕಾಶನ, ಮೈಸೂರು ; ಪುಟಗಳು ೬1-೭೯; ಬೆಲೆ, ಒಂದು ರೂಪಾಯಿ. 
 *ಎಂಡೊಂದೂ ಮುಗಿಯದ ಕಥೆ, "ಕವಿಯ ಪೂರ್ಣಿಮೆ', "ತಾಯಿ, 

" ಪಂಜರದ ಗಿಣಿ', " ಹುಲಿಯ ಹೆಂಗರುಳು ', "ಒಂದು ಹಿನ್ನುಡಿ '--ಎಂಬ ಆರು ಸಣ್ಣ 
ಕಥೆಗಳು ಈ ಗ್ರಂಥದಲ್ಲಿವೆ. ಮೊದಲನೆಯ ಕಥೆಯ ಹೆಸರನ್ನೇ ಗ್ರಂಥಕ್ಕೆ ಇಡಲಾಗಿದೆ. 

ಜೀವನದ ಪ್ರವಾಹ ನಿರರ್ಗಳವಾಗಿ ಹರಿಯುತ್ತಿದೆ. ಇದು ಎಂದಿಗೂ ಮುಗಿಯು 
ವುದಿಲ್ಲ. ಕಾಲ ವ್ಯತ್ಯಾಸವಾದರೂ ಮಾನವಸ್ವಭಾವ ವ್ಯತ್ಯಾಸವಾಗುವುದಿಲ್ಲ. 
ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎನ್ನದೆ ಸತತವಾಗಿ ಅನಂತವಾಗಿ ಒಬ್ಬರಿಂದ 
ಒಬ್ಬರಿಗೆ ದಾಟಿಬಂದ ಕಥೆ ಇದು. ಎಂದೆಂದಿಗೂ ಮುಗಿಯದ ಕಥೆ ಎಂಬ ತತ್ತ ವನ್ನು 
ಈ ಕಥೆಯಲ್ಲಿ ಪ್ರತಿಪಾದಿಸಲು ಪ್ರಯತ್ನಿ ಸಲಾಗಿದೆ. ಹಣ್ಣುಹಣ್ಣು ಮುದುಕ ಮನಸ್ಸಿ 
ನಲ್ಲಿಯೇ ಚಳಿಯನ್ನು ಕಲ್ಪಿಸಿ ನಡುಗಿ ಆಗ್ಗಿ ಪ್ಟಿಕೆಯಲ್ಲಿ ಮೈ ಕಾಯಿಸಿಕೊಳ್ಳುತ್ತಾ 
ಇರುವಂತೆ ಅವನ ಕಣ್ಣಿನೆದುರಿಗೆ ಅದುವರೆಗಿನ ಜೀವನಚಿತ್ರಗಳು ಹಾದುಹೋಗುತ್ತವೆ, 
ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರ ಸ್ವಭಾವವೂ ಒಂದೇ ರೀತಿ ನಡೆದಿದೆ 
ಅನ್ನಿ ಸುತ್ತದೆ. 

ಬಹುದಿನಗಳ ಕಾಹಿಲೆಯಿಂದ ನರಳುತ್ತ ಹಾಸಿಗೆಯ ಮೇಲೆ ಉರುಳಾಡುತ್ತಿರುವ 
ಕವಿ ಆನಂದ ತನ್ನ ಪಾಲಿಗುಳಿದ ಜೀವನದ ಕೊನೆಯ ದಿನದಂದು ಪೂರ್ಣಿಮೆಯ 
ಬೆಳುದಿಂಗಳಿನ ಆನಂದವನ್ನು ಅನುಭವಿಸುತ್ತ ತನ್ನ ಕೊನೆಯ ಆಸೆಯನ್ನು ನೆನೆಯು 
ತ್ತಾನೆ. ತನ್ನನ್ನು ಅಕ್ಕರೆಯಿಂದ ಕಾಣುತ್ತಿರುವ ಗರ್ಭಿಣಿ ಅತ್ತಿಗೆ ಸುಖವಾಗಿ 
ಮಗುವನ್ನು ಹಡೆಯುತ್ತಾಳೆ. ಆನಂದ ಇಲ್ಲಿ ಸತ್ತರೂ ಅಲ್ಲಿ ಪುನಃ ಹುಟ್ಟುತ್ತಾನೆ. ಈ 
ಸಂಸಾರದಲ್ಲಿಯೇ ಬೆಳೆಯುತ್ತಾನೆ ಎಂಬ ಕನಸು ಕವಿ ಆನಂದನದು. ಅದೇ ರೀತಿ ಅತ್ತ 
ಆನಂದನ ಜನನವಾಗುತ್ತದೆ; ಇತ್ತ ಕವಿ ಆನಂದ ಕಣ್ಣು ಸ್ಲಿಮುಚ್ಚಿ, ರುತ್ತಾನೆ.. ಜನನ 
ಮರಣಗಳ ನಾಟಕದ ವಾಸ್ತವಿಕತೆಯ ಕಡೆಗೆ ಓದುಗರ ಲಕ ಕ್ಷ್ಯವನ್ನು. ಈ ಕಥೆ 
ಎಳೆಯುತ್ತದೆ. 


೨೧೬ ಪ್ರಬುದ್ಧ ಕರ್ಣಾಟಕ 


"ತಾಯಿ' ಈ ಕಥಾಸಂಕಲನದಲ್ಲೆಲ್ಲ ಅತ್ಯುತ್ತಮವಾದ ಕಥೆ ಎನ್ನ ಬಹುದು. 
ತಾಯಿ ನಿದ್ದೆ ಬರದ ತನ್ನ ಮಗುವನ್ನು ತೊಟ್ಟಿ ಲಲ್ಲಿಟ್ಟು ತೂಗುತ್ತಿದ್ದಾ ಳೆ ಪಕ್ಕದಲ್ಲಿ 
ಎಂಟು ವರ್ಷದ ಮುಗ್ಧ. ಬಾಲಕ ಶೀನು ಮಂಗಿದ್ದಾನೆ ನೆ. ತಾಯಿ ಅಬ ಕ್ಯ ಮಗುವಿಗೆ 
ಕಥೆ ಹೇಳುತ್ತಿ ದ್ದಾ ಲ್ಲೆ ಇಂ ಕೊಟ್ಟಿ ಬೇಕೂ ಎಂದು ಹಟಹಿಡಿದ ಮಗುವನ್ನು ಕ್ರೂರಿ 
ತಾಯಿ ಮನೆ ಹೊರಗೆ ಹಾಕಿ ಸ ಹಾಕಿಕೊಳ್ಳುತ್ತಾಳೆ. ಹೊರಗೆ ಕತ್ತಲು, ದುಷ್ಟ 
ಮೃಗಗಳ ಸಂಚಾರವುಳ್ಳ ಕಾಡು. ಮಗು ಹೆದರಿ. ಅರ್ಧ ರೊಟ್ಟಿಯೇ ಸಾಕು ಭ್‌ 
ಕಿರಿಚಿದರೂ ಬಾಗಿಲು ತೆಗೆಯಲಿಲ್ಲ ಆ ತಾಯಿ. ಪಕ್ಕದ ಬಿದಿರು ಹಿಂಡಿಲಿನಿಂದ ಬಂದ 
ಹುಲಿಯೊಂದು ಆ ಮಗುವನ್ನು; ಕೊಂದುಹೋಯಿತು. ಶೀನುವಿಗೆ ಕಥೆಗಿಂತ ತಮ್ಮ 
ಮನೆ ಬಿಟ್ಟ ಹತ್ತು ವರ್ಷಗಳ ಹಿಂದೆ ಹೊರಟುಹೋದನೆಂದು ಹೇಳಲಾದ ಅಣ್ಣನ 
ವಿಚಾರ ತಿಳಿಯಲು ಕುತೂಹಲ. ಹನ್ನೆರಡು ವರ್ಷದ ಮಗ ಹಿಂದೆ ತನ್ನನ್ನು ಬಿಟ್ಟು 
ಥೋದುದರ ನೆನಪಿನಿಂದ ತಾಯಿಯ ಮನಸ್ಸಿನಲ್ಲಾದ ದುಃಖವನ್ನು ಆ ಪುಟ್ಟ ಮಗು 
ಏನು ತಿಳಿಯಬಲ್ಲದು. ಹುಟ್ಟುವಾಗಲೆ ಗಂಡ ತೀರಿಕೊಂಡರೂ ಹನ್ನೆರಡು ವರ್ಷಗಳ 
ಕಾಲ ಕೂಲಿನಾಲಿ ಮಾಡಿ ಒಬ್ಬಂಟಿಯಾಗಿ ಜೆಲುವನನ್ನು ಸಾಕಿ ಸಲಹಿದಳು. ಕೊನೆಗೆ 
ದೇವರಂತಹ ಮನುಷ್ಯ ಈಗಿನ ಎರಡು ಮಕ್ಕಳ ತಂದೆಯನ್ನು ಕೂಡಿಕೆ ಮಾಡಿ 
ಕೊಂಡಳು. ಆದರೆ ಮಗ ಇದನ್ನು ವಿಕೋಧಿಸಿ ಮನೆ ಬಿಟು ಸಹೋದ. ಒಂದು ಕಡೆ 
ಮಗನ ಮೇಲಿನ ಮೋಹ. ಇನ್ನೊ ೦ದು ಕಡೆ ಹೃದಯದ ಪ್ರೆ ಕಮದ ಕರೆ. ಈ ಎರಡರ 
ನಡುವೆ ಅವಳು ತೊಳಲಿದ್ದಾಳೆ. poe A. ಎಲ್ಲಿ CoE ಬಂದಾನೋ: 
ಬಾರನೋ ಎಂದು ಕನಸಿನಲ್ಲಿ ಹಲುಬುತ್ತಾಳೆ. ಅವನು ಹಿಂದಿರುಗಿ ಬಂದರೆ ಅವನಿಗೆ 
ಒಳ್ಳೆಯದಾದ ಏನನ್ನು ಬೇಕಾದರೂ ಮಾಡಿಯಾಳು. ತೊಟ್ಟಿ ಲಿನಲ್ಲಿದ್ದ ಕೂಸು ಅತ್ತು 
ಎಚ್ಚರವಾಗುತ್ತದೆ ಅಬ್ಬಳ್ಳನಿಗೆ; ಮಗುವಿಗೆ ees ಳೆ, ಮೆಗುವಿನ ಮಮತೆ 
ಯಿಂದ ತಾಯಿಯ ಎದೆಯಿಂದ ಹಾಲು ಸುರಿಯುವಂತೆಯೇ ಅವಳ ನೊಂದ ಎದೆಯ 
ಕಾರಣದಿಂದ ಕಣ್ಣಿ ನಲ್ಲಿ ನೀರು ಸುರಿಯುತ್ತದೆ. ತಾಯಿಯ ಮನಸ್ಸಿನ ತಾಕಲಾಟದ 
ಚಿತ್ರವನ್ನು ರಮ್ಯಮಧುರವಾಗಿ ಲೇಖಕರು ಚಿತ್ರಿಸಿದ್ದಾರೆ. ಮಗುವನ್ನು ಹುಲಿಯ 
ಬಾಯಿಗೆ ನೂಕಿದೆ ಕ್ರೂರಿ ತಾಯಿಯ ಕಥೆಯ ಒನ್ನೆಲೆಯಲ್ಲಿ ಈ ತಾಯಿ ಅಬ್ಬಕ್ಕನ 
ಕಥೆ ಬಂದಿರುವುದು ಮಾರ್ಮಿಕವಾಗಿದೆ. ತನ್ನ ಮಗನು ಬಂದಾನೋ ಬಾರನೋ 
. ಎಂದು ಹಲುಬುವ ಅಬ್ಬಕ್ಕನ ಕರುಣೆಯ ಕೂಗಿನಲ್ಲಿ ಕಾವ್ಯವಿದೆ. 

ಈ ಕಥಾಸೆಂಕಲನದಲ್ಲಿ ಸುಂದರವಾದ ಯಶಸ್ವಿಯಾದ ಇನ್ನೊಂದು ಕಥೆ ಎಂದರೆ 
" ಹುಲಿಯ ಹೆಂಗರುಳು.' ತುಂಗಾನದಿಯ ನೀರು ಏರುತ್ತಿರುವ ಭೀಕರ ಚಿತ್ರ ಮೊದಲು 
ಇಲ್ಲಿ ಬಂದಿದೆ. ದಡದಲ್ಲಿ ಪ್ರಕೃತಿಕೋಪದ ಕರಾಳಸ್ವರೂಪವನ್ನು ನೋಡುತ್ತ 


ಕ 


ಕಾವ್ಯಾವಲೋ ಕನ ೨೧೭ 


ಕುಳಿತಿರುವ ಜನರ ಬಾಯಿಗೆ ಮಾತ್ರ ಕಟ್ಟಿಲ್ಲ. ಅವರ ಬಾಯೇ ಅವರ ಸ್ವಭಾವವನ್ನು 
ನಮ್ಮ ಮುಂದೆ ಬಿಚ್ಚಿಡುತ್ತದೆ. ನದಿಯ ನಡುವೆ ಬಂಡೆಯೊಂದರ ಮೇಲೆ ವ್ಯಕ್ತಿ 
ಯೊಂದು " ಕಾಪಾಡಿ ' ಎಂದು ಚೀರಿಡುತ್ತಿದೆ. ಆ ವ್ಯಕ್ತಿ ಕ್ರಿಯನ್ನು ಆ ಪ್ರವಾಹದಿಂದ 
ಬದುಕಿಸಲು ದೋಣಿ ತೆಗೆದುಕೊಂಡು ಹೋಗುವ ನಿಸ್ವಾರ್ಥ ವ್ಯಕ್ತಿ ಭಾನು? 
ಜಾರೆಯಾದ ಹೆಂಡತಿಯನ್ನು ಕೊಂದು ಕಕ್ತಮಯವಾದ ಕತ್ತಿಯನ್ನು ಹಿಡಿದಿರುವ 
ಸಿದ್ಧ ಸಿದ್ದನಾಗುವನು. ಅತಿ ಪ್ರಯಾಸದಿಂದ ದೋಣಿ ತೆಗೆದುಕೊಂಡು ಬಂಡೆಯ ಬಳಿ 
ಹೋಗುವನು. ಉದ್ದ ಕ್ಕೂ ತನ್ನ ಹೆಂಡತಿಯ ಉಪಪತಿಯಾದ ಸೀನಸೆಟ್ಟಿಯನ್ನು 
ತೀರಿಸಿಬಿಡಬೇಕೆಂಬ ಪ ತೀ ತಾರಬುದ್ದಿ. ಅಲ್ಲಿ ಹೋಗಿ ನೋಡಿದರೆ ಬಂಡೆಯ ಮೇಲೆ 
ಬಹಳ ದೀನನಾಗಿ ನಡುಗುತ್ತ, ಕುಳಿತಿರುವವನು ು ತನ್ನ ಶತ್ರು ಸೀನಸೆಟ್ಟಿ. " ಇಶ್ಮಿ ! 
ಬದುಕೇ!!!’ ಎಂದ. ಹೆಂಡತಿಯ ಜೀವ ತೆಗೆದುಕೊಂಡ ಕತ್ತಿ ಸಡಿಲಿ ಮಬ್ಬು ಕತ್ತಲ 
ಮಳೆಯಲ್ಲಿ ಜಾರಿ ಪ್ರವಾಹದಲ್ಲಿ ಮುಳುಗಿತು. ' ಹೆಂಗರುಳಿನ ಹುಲಿ' ಸಿದ್ದನ ಮನಸ್ಸಿ 
ನಲ್ಲಿ ನಡೆಯುವ ಸೇಡು, ಆಸೆ, ಮರುಕ, ಪಶ್ಚ್ಯಾತ್ತ್ಯಾಪಗಳೆ ಚಿತ್ರ ಬಹು ಸುಂದರವಾಗಿ 
ಬಂದಿದೆ. ಒಂದು ಸಂದಿಗ್ದ ಸಂದರ್ಭದಲ್ಲಿ ಘು ವ್ಯಕ್ತಿ ಗಳು ಹೇಗೆ ವ್ಯವಹರಿಸುತ್ತಾ, 
ಕೆಂಬುದರ ಸುಂದರ ವಾಸ್ತವ ಚಿತ್ರ ಇಲ್ಲಿದೆ. ಕೊನೆಯ ವರೆಗೂ ಕಥೆಯಲ್ಲಿ ಓದುಗರ 
ಮನಸ್ಸನ್ನು ಕೆರಳಿಸಿಕೊಂಡುಹೋಗುವ ಕುತೂಹಲದ ಸೆಳವು ಇದೆ. ಇಲ್ಲಿ ಬಳಸಿ 
ಕೊಂಡಿರುವ ತಂತ್ರವು ಕಥೆಗೆ ಎಲ್ಲ ರೀತಿಯಲ್ಲಿಯೂ ಸಹಾಯಕವಾಗಿದೆ. 

ಕಾಮಪೆ ಕ್ರಮಗಳ ಸೆಳವಿನ ಹೋರಾಟಿದ ಚಿತ ಶ್ರವನ್ನು ನೊಡಲು ಪಂಜರದ 
ಗಿಣಿಯಲ್ಲಿ ಪ ಪ್ರಯತ್ನಿ ಸಿದಂತಿದೆ. ಆದರೆ ಓದುಗನ ಮನಸ್ಸನ್ನು. ಆಕರ್ಷಿಸುವಷ್ಟು ಕಥಾ 
ಪ್ರವಾಹದ 'ಓಟಿವಾಗಲಿ, ವಸ್ತು ಬ್ರುವಿನ ರಚನೆಯಾಗಲಿ 'ಕಂಡುಬರುವುದಿಲ್ಲ. "ಹೆಚ್ಚು 
ಕಾವ್ಯಮಯವಾಗಲು ಹೋಗಿ ಕಥೆಯ ಸ್ವಾರಸ್ಯ ಕೈಗೆ ನಿಲುಕದಷ್ಟು ಗೂಢವಾಗಿದೆ. 

ಕವಿಹೃದಯದಿಂದ ಕಾವ್ಯ ಮೂಡಿಬರುವ ರೀತಿಯನ್ನು ಸ್ವಾರಸ್ಯವಾಗಿ "ಒಂದು 
ಹಿನ್ನು ಡಿ'ಯಲ್ಲಿ ಚಿತ್ರಿಸಲಾಗಿದೆ. ಜೀವನದ ಸಮಗ್ರದರ್ಶನದಿಂದ ಕವಿಹೃದಯ 
ದಲ್ಲಿ *ಡಿಯುವ a ಅಮೃತಮಂಥನದಿಂದ ಹಕ್‌ ಬೆಣ್ಣೆಯೇ ಕಾವ್ಯ. 
ಜೀವನದರ್ಶನದಿಂದ ಪುನೀತನಾದ ಕವಿ ಕಾವ್ಯನೀಡುತ್ತಾ ನೆ. ಕವಿಯ ಕಾವ್ಯದ 
ಮೂಲಕ ಸಹೃ ದಯ ಪುನಃ ಜೀವನದರ್ಶನ ಫಜೆಯುತಾ ನಾನೆ ತನ್ಮೂಲಕ ಜೆಲುವಿನ 
ದರ್ಶನ ಪಣಿಯುತ್ತಾಕೆ ಎಂಬ ಸ್ವಾರಸ್ಯವಾದ ವಿಷಯವನ್ನು ಈ ಕಥೆಯಲ್ಲಿ ಕೊನೆಗೆ 
ತರಲಾಗಿದೆ. ಇಲ್ಲಿ ಲೇಖಕರ ಕಲ್ಪನೆ ಸುಂದರವಾಗಿರುವುದಾದರೂ ಇದು ಒಳ್ಳೆಯ 
ಸೆಣ್ಣ ಕಥೆಯಾಗಿ ಮನಸ್ಸೆ ನ್ನ್ನ ಒಲಿಸಲಾರದು. 

ಇದು ಯು. ಆರ್‌. "ಅನಂತಮೂರ್ತಿಯವರ ಪ್ರಥಮ ಪ್ರಯತ್ನ ವಾದರೂ 





೨೧೮ ಪ್ರಬುದ್ಧ ಕರ್ಣಾಟಕ 


ಈ ಕಥೆಗಳ ಮೂಲಕ ಅವರ ಲೇಖನಶಕ್ತಿಯ ಅರಿವನ್ನು ಮಾಡಿಕೊಳ್ಳುವುದು 
ಕಷ್ಟವಲ್ಲ. ಬಹಳ ನಯವಾಗಿ, ಸರಳವಾಗಿ, ಆದರೆ ತೀವ್ರವಾಗಿ ಬರೆಯುವ ಶಕ್ತಿ 
ಶ್ರೀಯುತರಿಗಿದೆ ಎಂಬುದು ಇಲ್ಲಿ ನಮಗೆ ವೇದ್ಯವಾಗುತ್ತದೆ. ಕಾವ್ಯಸೌಂದರ್ಯ 
ವನ್ನೂ, ಭಾವಸ್ರಾಚುರ್ಯವನ್ನೂ ಸಣ್ಣ ಕಥೆಯಲ್ಲಿ ಹೇಗೆ ತರಬಹುದೆಂಬುದಕ್ಕೆ. ಈ 
ಕಥೆಗಳೇ ಸಾಕ್ಷಿ. ಲೇಖಕರು ಹೇಳುವ ವಿಷಯ ಚಿಕ್ಕದಾದರೂ ಅದರಲ್ಲಿ ನವೀನತೆ 
ಮತ್ತು ಮಾರ್ಮಿಕಕತೆ ಎದ್ದುಕಾಣುತ್ತದೆ. ಮಾನವಸ್ವಭಾವದ ಸೂಕ್ಷ್ಮ ೬ಸರಿಶೀಲನೆ 
ಈ ಕಥೆಗಳ ಲೇಖಕರಿಗಿದೆಯೆಂಬುದು ಸ್ಪಷ್ಟ. ಆದುದರಿಂದಲೇ ಈ ಸಣ್ಣ ಕಥೆಗಳು 
ಆಕರ್ಷಕವಾಗಿರುವುದು. ಸಾಹಿತ್ಯರಚನೆಯಲ್ಲಿ ಇವರಿಗೆ ಒಳ್ಳೆಯ ಅಭಿರುಚಿ 
ಇರುವುದರಿಂದ ಇವರಿಂದ ಒಳ್ಳೆಯ ಕಲಾಕೃತಿಗಳನ್ನು ನಿರೀಕ್ಷಿ, ಸಬಹುದು. 
ಕೆ. ಎಸ್‌. ಕೆ. 
ಸ್ಯ 

ಜ್ಹಾಲಾಮುಖಿ- ಲೇಖಕರು: ಬೆಳ್ಳೂರು ರಾಮರಾವ್‌ ; ಪ್ರಕಾಶಕರು : ಸತ್ಯ ಶೋಧನ 
ಪುಸ್ತಕಭಂಡಾರ, ಕೋಟಿ, ಬೆಂಗಳೂರು ; ಪುಟಗಳು ೭.೨ ; ಬೆಲೆ, ೧೨ ಆಣೆ. 

ಶ್ರೀಮಾನ್‌ ಬೆಳ್ಳೂರು ರಾಮರಾಯರು ಸುಪ್ರಸಿದ್ಧ ವಿಜ್ಞಾನಿಗಳು ಮತ್ತು 
ಲೇಖಕರು. ಅವರ ಬರೆಹಗಳೆಲ್ಲ ಇಂಗ್ಲೀಷಿನಲ್ಲಿವೆ. ಈಗ ಎಂದರೆ ಅವರ ಪರಿಣತ 
ವಯಸ್ಸಿನಲ್ಲಿ ಅವರ ಗಮನ ಕನ್ನ ಡದಲ್ಲಿ ಬರೆಯುವ ಉದ್ಯೋಗದ ಕಡೆ ಹರಿದಿರುವುದು 
ಕನ್ನಡದ ಶುಭೋದಯವೆಂದೇ ಹೇಳಬೇಕು. ವಿಜ್ಞಾ ನದ ಅನೇಕ ಗಹನವಾದ 
ವಿಷಯಗಳನ್ನು ತಿಳಿಯಾದ ಕಾವ್ಯಮಯವಾದ ಭಾಷೆಯಲ್ಲಿ ಹೇಳುವುದೇ ಇವರ 
ಬರೆವಣಿಗೆಯ ವೈಶಿಷ್ಟ್ಯ. ತನ್ನ ಗುಟ್ಟನ್ನು ಬಿಟ್ಟುಕೊಡಲು ಪ್ರಕೃತಿ ನಿರಾಕರಿಸುತ್ತದೆ. 
ಆದರೆ ಮನುಷ್ಯ ಮಾತ್ರ ತನ್ನ ಹೋರಾಟಿವನ್ನು ಪ್ರಕೃತಿಯ ಮೇಲೆ ಸಂತತವಾಗಿ 
ನಡೆಸಿ ವಿಜಯಿಯಾಗಿದ್ದಾನೆ. ಮನುಷ್ಯನ ಸಾಹಸ ಕಥನ ಹಾಗೂ ಸೃಷ್ಟಿ ವೈಚಿತ್ರ $ದ 
ನಿರೂಪಣೆಯೇ ಈ ಗ್ರಂಥದ ವಸ್ತು. ಇಲ್ಲಿನ ಅನೇಕ ಕವನಗಳಲ್ಲಿ ಪ್ರಕೃತಿಯ ರುದ್ರ 
ರಮಣೀಯತೆ ಚೆನ್ನಾಗಿ ಪ್ರತಿಪಾದಿತವಾಗಿರುವುದರಿಂದ " ಜ್ವಾಲಾಮುಖಿ” ಎಂಬ 
ಹೆಸರು ಈ ಗ್ರಂಥಕ್ಕೆ ಚೆನ್ನಾಗಿ ಒಪ್ಪುತ್ತದೆ. 

ಇದರಲ್ಲಿ ೨೬ ಕವನಗಳಿವೆ. ಇವುಗಳಲ್ಲಿ ಬಹುಭಾಗ ಸೈಪ್ಟಿಯ ವೈಚಿತ್ರ $ವನ್ನು 
ವಿವರಿಸಲು ಮೀಸಲಾಗಿದ್ದರೂ, "ಸುಂದರ ಕಾಶ್ರ್ರೀರ್‌' "ಶ್ರೀನಗರ' ಇವೇ 
ಮೊದಲಾದ ಕವನಗಳು ಸೃಷ್ಟಿ ಸೌಂದರ್ಯವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತವೆ. 
“ ಇಂದಿನ ಸ್ವರ್ಗದ ನಂದನವನವಿದು' ಎನ್ನುವಂತೆ ಕಾಶ್ಮೀರದೇಶ ಇದೆಯಂತೆ! 
ಸಾಲುಸಾಲಾಗಿರುವ ಹಿಮವತ್‌ ಪರ್ವತದ ಶಿಖರಗಳು " ಸುಮಶರರಿಪುವಿನ ನಮಿಸುತ ' 


ಕಾವ್ಯಾವಲೋ 4ನ ೨೧೯ 


ನಡೆದಿವೆಯಂತೆ ! ಸೃಷ್ಟಿ ವೈಚಿತ್ರ $ ಸೌಂದರ್ಯ ಚಿಂತನೆಗಳ ನಡುವೆ ಕವಿಗಳು 
ಮಾನವ ಹೃದಯಸ್ಸರ್ಶಿಯಾದ ಭಾವಗಳ ನಿರೂಪಣೆಯನ್ನು ಮರೆತಿಲ್ಲ. "ಅನುತಾಪ ' 
" ಸಮಯಾನುವರ್ತನೆ' "ಪ್ರೇಮರೀತಿ' : "ಬಸನಿಯ ಬಾಳು' ಈ ಕವನಗಳು 
ಮೇಲಿನ ಜಾತಿಗೆ ಸೇರಿವೆ. "ಕರ್ಮಯೋಗಿ ' " ಭಾರತಿಯ ಕೊರಗು ' " ಭಾರತೇಯರ 
ಮುನ್ನಡೆ' ಈ ಕವನಗಳಲ್ಲಿ ನಾಡತಂದೆಯಾದ ಗಾಂಧಿಯವರಲ್ಲಿ ಲೇಖಕರಿಗಿರುವ 
ಗೌರವವನ್ನೂ, ಉತ್ಕಟ ರಾಷ್ಟ್ರಾ ಭಿಮಾನವನ್ನೂ ಕಾಣಬಹುದಾಗಿದೆ. ಈ ಕವನಗಳು 
ಯಾರ ಮನಸ್ಸನ್ನಾದರೂ ಸೆಳೆದಾವು. ಸ್ಥ ಳಾಭಾವದಿಂದ ಇವುಗಳ ಸ್ವಾರಸ್ಯವನ್ನು 
ತೋರಿಸಲು ಸಾಧ್ಯವಾಗಿಲ್ಲ. 
ಗ್ರಂಥದ ಕೊನೆಯಲ್ಲಿ ಕೊಟ್ಟಿರುವ ಪರಿಶಿಷ್ಟ ತುಂಬ ಉಪಯುಕ್ತವಾಗಿದೆ. 
ಅದರಲ್ಲಿ ಕವನದ ಸಂದರ್ಭವನ್ನೂ ಕವನ ಕಟ್ಟಿಲು ಉಪಯೋಗಿಸಿರುವ ಛಂದಸ್ಸನ್ನೂ 
ಸೂಚಿಸಲಾಗಿದೆ. ಕವಿಗಳ ಒಲವು ಷಟ್ಪದಿ. ಅದರಲ್ಲೂ ವಿಶೇಷವಾಗಿ ಶರಷಟ್ಟಿದಿ, ' 
ಚೌಪದಿಗಳ ಕಡೆಗೆ ಒಲಿದಿದೆ. ಆಳವಾದ ಅನುಭವಪೂರ್ಣವಾದ ಕವನಗಳನ್ನು ರಚಿಸಿ 
ಕವಿಗಳು ಭಾಷಾಯಣವನ್ನು ನೀಗಿ ಧನ್ಯರಾಗಿದ್ದಾ ಕೆ. ಅವರ ಮುಂದಿನ ಕವನ 
ಸಂಗ್ರಹವನ್ನು ಕುತೂಹಲದಿಂದ ನಿರೀಕ್ಸಿ ಸುತ್ತಿದ್ದೇವೆ. 
ಸಾಹಿತ್ಯಪ್ರಿಯ 
ಸ್ಯ 

ತ್ಯಾಗ ಲೇಖಕರು: ಕುಮುದ; ಪ್ರಕಾಶಕೆರು : ಜಿ. ಗುಂಡಣ್ಣ, ಎಂ.ಎ. ; ಇಂಟಿರ್‌ 
ಮೀಡಿಯೆಟ್‌ ಕಾಲೇಜು, ಮಂಡ್ಯ ; ಪುಟ ೧೫೦ ; ಬೆಲೆ, ರೂ. ೧-೪-೦. 

ಇದು ಕಾದಂಬರಿಗಳ ಸಂತೆಯ ಕಾಲ. ನೂರಾರು ಬಗೆಯಲ್ಲಿ, ನೂರಾರು 
ಬಣ್ಣದಲ್ಲಿ, ಕಾದಂಬರಿಗಳ ಮೊಹರಂ ಸಾಗಿದೆ : ಇವುಗಳಲ್ಲಿ ಜಳ್ಳೆಷ್ಟು ಗಟ್ಟಿಯೆಷ್ಟು 
ಎಂಬುದನ್ನು ನಿರ್ಣಯಿಸಲು ಇದು ಸೆಕಾಲವಲ್ಲವಾದರೂ, ಇವುಗಳಲ್ಲಿ ಜನಮನವನ್ನು 
ಸುಲಭವಾಗಿ ಸೆಳೆಯಬಲ್ಲ ಪ್ರಣಯ ಪ್ರಸಂಗಾತ್ಮ ಕವಾದ ಕಾದಂಬರಿಗಳೇ ಹೆಚ್ಚು 
ಎನ್ನುವುದಂತೂ ನಿರ್ವಿವಾದವಾದ ವಿಷಯ. ಪರಿಸ್ಥಿತಿ ಹೀಗಿರುವಾಗ ಪ್ರಣಯದ 
ಆದರ್ಶವನ್ನು ಕುರಿತು ಯಾರಾದರೂ ಗಂಭೀರವಾದ ಕೃತಿಯನ್ನು ಬರೆದರೆ, ಸಹಜ 
ವಾಗಿ ಜನತೆ ಅಂತಹ ಕೃತಿಯನ್ನು ಮೊದಲು ಸ್ವಾಗತಿಸಬೇಕು. ಈಗ ತಾನೇ ಪ್ರಕಟಿ 
ವಾಗಿರುವ ಶ್ರೀಮಾನ್‌ ಜಿ. ಗುಂಡಣ್ಣನವರ ಪ್ರಥಮ ಕಿರುಕಾದಂಬರಿ, ಆ ಬಗೆಯ 
ಆದರ್ಶಪ್ರಣಯವನ್ನು ಚಿತ್ರಿಸುವ ಕೃತಿ. 

ಹೌದು, ಇದೊಂದು ಆದರ್ಶಪ್ರಣಯದ ಕಥೆ. “ ಆದರ್ಶಪ್ರೇಮಕ್ಕೆ ತನುವಿನ 
ಹಂಬಲವೇಕೆ ?'' (ಪು. ೧೩೬) "“ ಸತಿಪತಿಗಳಾಗುವುದರಿಂದ ಬರುವ ಹಿರಿಮೆ 


೨೨೦ ಪ್ರಬುದ್ದ ಕರ್ಣಾಟಕ 
ಲ ಇ 


ಯೇನು? ಅಣ್ಣತಂಗಿಯರಾಗುವುದರಿಂದ ಬರುವ ಕಿರಿಮೆಯೇನು?'' (ಪು. ೧೩೭) 
ಎಂಬ ವಿಚಾರದ ಜಿಜ್ಞಾಸೆ ಇದರಲ್ಲಿದೆ. 

ಚಂದ್ರಣ್ಣ ಲಲಿತೆಯರ ಪ್ರೀತಿ ಬಾಲ್ಯದಿಂದಲೂ ಅಂಕುರಿಸಿ, ಪಲ್ಲವಿಸಿ, 
ಹೂವಾದುದು. ಲಲಿತೆಯ ತಂದೆಯಾದ ಶ್ನಾ ್ಯಮಯ್ಯನವರು ತಮ್ಮ ನಂಟನಾದ 
ಜಯರಾಮುವಿಗೆ ಲಲಿತೆಯನ್ನು ಕೊಡಲು ನಿಶ್ಚ ಯಿಸಿ, ಸೂ ಭಾಷೆಯನ್ನು 
ತೆಗೆದುಕೊಂಡಾಗ, ಚಂದ ಣ್ಣ ತನ್ನ ಹೈದಯದ ತಳಮಳವನ್ನು MRP, 
ಲಲಿತೆಯನ್ನು ಜಯರಾಮನಿಗಾಗಿ " ತ್ಯಾಗಮಾಡಿ, ಲಲಿತೆಯ ಬಗ್ಗೆ ಸೋದರ 
ವಾತ್ಸಲ್ಯ ವನ್ನು ಬೆಳೆಸಿಕೊಳ್ಳುತ್ತಾ ಸಾನೆ. ಇದಿಷ್ಟೆ ಇದರ ಕಥೆ. 

ಸೃ ಕಾದಂಬರಿಯನ್ನು ಓದುತ್ತಾ ಹೋದಂತೆ, ಮತ್ತು ಓದಿ ಮುಗಿಸಿದ ನಂತರ 
ಇದರ ಕಥನರೀತಿ ಯಾವ ವೈವಿಧ್ಯದಿಂದಲೂ ಕೂಡಿರದೆ, ಹಿಂದೆ ಎಂದೋ ಒಮ್ಮೆ 
ಬರುತ್ತಿದ್ದ ಕಾದಂಬರಿಯ ರೀತಿಯನ್ನು ನೆನಪಿಗೆ ತರುತ್ತದೆ. ಈ ಕಥೆಯ ಆರಂಭ 
ಹೀಗೆ: “ ಅನಂತಪುರದ ನೈರುತ್ಯಕ್ಕೆ ಉತ್ತರಪಿನಾಕಿನಿ ನದಿಯ ಪೂರ್ವಕ್ಕೆ, ಗೌರೀ 
ಹಳ್ಳಿ ಎಂಬುದು ಒಂದು ಸಣ್ಣ ಊರು ಡಿ ೧)” ರತ್ನ ಯ್ಯನೆಂಬವರು ಅಲ್ಲಿಯ 
ಸುತ್ತಮುತ್ತಣ ಹಳ್ಳಿ ಗೆಲ್ಲಾ ಪ್ರಸಿದ್ಧರು . . . ಜನ್ಮತಃ "ಸತ್ತು ರುಷರಾದ ಅವರಿಗೆ 
ಎರಡನೆಯ ಸೌ ಸಹ ಧರ್ಮನತ್ನಿ ದೊರಕಿದ್ದು . ಸ ಅವರೇ 
ಗೌರಮ್ಮ ನವರು. ರತ್ನಯ್ಯ ಗೌರಮ್ಮನವರಿಗೆ ಬಹುಕಾಲ ಮಕ್ಕಳಾಗಲಿಲ್ಲ: 
ಪತ್ನಿ ಯಲ್ಲಿ ಪರಮಪೆ. ಕ್ರೇಮವ್ನಟ್ಟಿ ದ್ಧ ರತ್ನ ಯ್ಯನವರು ತಮಗೆ ತಿಳಿದ ಜೀವರು 
ಗಳಿಗೆಲ್ಲಾ ಪೂಜೆಮಾಡಿಸಿಕೊಂಡು ಬಂಡರು . . . ಕೊನೆಗೆ ದೇವರು ಆ ಆದರ್ಶ 
ದಂಪತಿಗಳ ಪ್ರಾರ್ಥನೆಗೆ ಓಗೊಟ್ಟ ನು... ಅವರಿಗೆ ಒಂದು ಗಂಡು ಕೂಸಾಯಿತು. 
ಆ ಮಗುವು ತಾಯಿತಂದೆಗಳ ರೂಪುತೇಜಸ್ಸು ಗಳನ್ನು ಪಡೆದು ಹೊಳೆಯುತ್ತಿದ್ದು 
ದರಿಂದ ಚಂದ್ರಣ್ಣನೆಂದೇ ನಾಮಕರಣ ಮಾಡಿದರು” (ಪು. ೧-೨) ಹೀಗೆ ಕಥಾ 
ನಾಯಕನ ಪರಿಚಯದಿಂದ ಮೊದಲಾದ ಈ ಸೃತಿ ಅಲ್ಲಲ್ಲಿ “ ಅದಿರಲಿ ಈ ಕಥೆಗೆ 
ವಸ್ತುವಾದ ಚಂದ್ರಣ್ಣ ಲಲಿತೆಯರ ಪ್ರೇಮದ ಬೆಳವಣಿಗೆಯನ್ನು ನಾವಿನ್ನು ನೋಡ 
ಬಹುದು” (ಪು. ಲೆ). K ಎಲೈ ಮಾನವನೆದೆಯ ಹುಚ್ಚು ಹಾಕ್ಯೆಕೆಯೇ ಜಾಂಡವನುಕೆ 
ನೀನು ಕುಣಿದರೇನು'' (ಪು. ೧೦೮) ಎಂಬ ವ್ಯಾಖ್ಯಾನಗಳೊಡನೆ ಮುಂದುವರಿಯು 
ತ್ರದೆ. ಕಥನರೀತಿಯಲ್ಲಿ ಹಳೆಯ ಕಾಲದ ಮುತ್ತೈದೆಯ ಸಾಂಪ್ರದಾಯಿಕ ಗತಿಯಿದೆ. 

ಇಲ್ಲಿ ಬರುವ ಹಲವಾರು ವರ್ಣನೆಗಳು ಹಲವು ಸಲ ಅತ್ಯಂತ ಕಾವ್ಯಮಯವಾಗಿ 
ಆಹ್ಲಾ ದಕಾರಿಯಾಗಿವೆ. ಕಾದಂಬರಿಯ ನಾಯಕನಾದ ಚಂದ್ರಣ್ಣನನ್ನು ವರ್ಣಿಸುತ್ತ 
"" ಆತನು ಕವಿಯಂತೆ ರಸಿಕಹೃದಯನಾಗಿದ್ದರೂ ಹಸಿಯಂತೆ ಸಂಯಮಿಯಾಗಿದ್ದನು. 


ಇ 


ಕಾವ್ಯಾವಲೋಕನ ೨೨೧ 


ಮನ್ಮಥನಂತೆ ಸುಂದರವಾಗಿದ್ದರೂ ಶಿವನಂತೆ ಆತ್ಮ ವೈಭವವುಳ್ಳವನೂ ಆಗಿದ್ದನು 
(ಪು. ೩೨) ಎಂದೂ, ಲಲಿತೆ ಯೌವನವತಿಯಾದಾಗ "“ ಶೆರತ್ಯಾಲದ ನೀಲಾಕಾಶ 
ದಲ್ಲಿ ಹೊಂಜೊನ್ನ ದಲ್ಲಿ ಮಿಂದ ಮುಗಿಲರಾಶಿಯ ನಡುವೆ ಷೋಡಶ ಕಲೆಗಳಿಂದ 
ರಾರಾಜಿಸುವ ಪೂರ್ಣಮಯ ಚಂದ ನ್ರಮಂಡಲವೋ ? ಹೇಮಂತ ಖುತುವಿನಲ್ಲಿ ತೆಳ್ಳಗೆ 
ಮುಸುಕಿದ ಮಂಜಿನ ದಿಗಂತದಲ್ಲಿ ಬಳಗೆ ಮೂಡಿಬರುವ ತಂಪಾದ ಸೂರ್ಯಮಂಡಲವೋ 
(ಪು. ೧೦೫) ಎಂದೂ ವರ್ಣಿಸಿದಾಗ, ಇದೇನು ಹಳೆಯ ಕಾಲದ ಕಾವ್ಯದಲ್ಲಿ ಬರುವ 
ರಾಜ-ರಾಣಿಯರ ವರ್ಣನೆಯೋ, ಅಥವಾ ಹಳ್ಳಿಯ ಯ ತರುಣತರುಣಿಯರಾದ ಚಂದ. ದ್ರಣ್ಣ 
ಲಲಿತೆಯರ ವರ್ಣನೆಯ ರೀತಿಯೋ--ಎನ್ನಿ ಸುತ್ತದೆ. ಇಲ್ಲಿ ಹೀಗೆ ಬರುವ ಇನ್ನೂ 
ಹಲವು ವರ್ಣನೆಗಳು ಹಳಗನ್ನಡ ಕಾವ್ಯಾಭ್ಯಾಸದಿಂದ ಸಿದ್ಧ ವಾದಂತೆ ತೋರುತ್ತವೆ. 
ಇಲ್ಲಿ ಚಿತ್ರಿತವಾಗಿರುವುದು ಗೌರೀಹಳ್ಳಿಯ ಬದುಕು. ಇಲ್ಲಿನ ಸಂಭಾಷಣೆಯ 
ರೀತಿಯನ್ನು ನೋಡಿದರೆ, ಅದು ವಾಸ್ತವವಾಗಿರದೆ ಕೃತಕವಾಗಿದೆ ಎನಿಸುತ್ತದೆ. 
ವಾಚಕರೇ ಹಲವು ಉದಾಹರಣೆಗಳನ್ನು ಗಮನಿಸಬಹುದು ಕಾಲೇಜು ವಿದ್ಯಾರ್ಥಿ 
ಯಾದ ಚಂದ್ರಣ್ಣನು ಮತ್ತೊಬ್ಬ ವಿದ್ಯಾರ್ಥಿಯಾದ ಜಯರಾಮುವನ್ನು ಸ್ವಾತಿ 
ಸುತ್ತ "" ಬನ್ನಿ ಸ್ನೇಹಿತರೆ ನೀವಾರು ಸ್ವಾಮಿ? ನಿಮಗೇನು ಬೇಕು? ಒಳಗೆ ಬನ್ನಿ'' 
(ಪು. ೨೬) ಹೀಗೆ ಮಾತನಾಡುತ್ತಾನೆ.: ಗೌರಮ್ಮ ನವರು ಲಲಿತೆಯನ್ನು ಕುರಿತು “ಬಾ 
ಅಮ್ಮಾ, ಬಾತಾಯೀ, ಕುಳಿತುಕೋ '' (ಪು. ೨೭) ಎನ್ನು ತ್ತಾರೆ. ಚಂದ್ರಣ್ಣ ನು 
ಲಲಿತೆಯನ್ನು ಸಂಧಿಸಿದಾಗ “ ಲಲಿತಾ, ನನ್ನ ಹೃದಯೇಶ್ಚರೀ ನನ್ನ ಬಾಳಿನ ಬೆಳಕೇ ! 
ನನ್ನ ಜೀವನದ ಪೂರ್ಣತೆಯೇ : ನನ್ನ ಆದರ್ಶದೇವತೆಯೇ | ನಿನ್ನ ಪಾದರೇಣು 
ವೊಂದು ಈ ದೀನನ ಹಣೆಗೆ ಹತ್ತಿದರೆ ನನ್ನ ಜನ್ಮವು ಸಾರ್ಥಕವಾಗುವುದೆಂದು 
ತಿಳಿದಿದ್ದೆ ನೆ. ಇನ್ನು ಪ್ರ ನಿನ್ನ ಶರೀರಸ್ವ್ರರ್ಗವನ್ನು ನನಗೊಪ್ಪಿಸುವೆಯಾ ದೇವೀ 
ಹಾಗಾದರೆ ಈ ಭೂಮಿಯಲ್ಲಿ ನನಗಿಂತ ಧನ್ಯರಿಲ್ಲ!”' ಎಂದು ಉದ್ದಾರ ತೆಗೆಯು 
ತ್ತಾನೆ. ಯಾವ ಹಳ್ಳಿಯ ಸಮಾಜದಲ್ಲಿ-ಕಡೆಗೆ ನಾಗರಿಕ ನಗರದಲ್ಲಿ-ಜನ ಈ ರೀತಿ 
ಇಷ್ಟು ವ್ಯಾಕರಣಬದ್ಧ ವಾಗಿ ನಾಟಕದ ಪಾತ್ರಗಳಂತೆ ಮಾತನಾಡುತ್ತಾರೆ ? 
"ಲ್ಲಿನ ಪಾತ ತ್ರಗಳನ್ನು, ಲೇಖಕರ ಶಿ ಯಲ್ಲ € ಪರಿಚಯ ಮಾಡಿಕೊಡುವು 
ದಾದರೆ-ಚಂದ್ರಣ್ಣನು “ಕವಿಯಂತೆ ರಸಿಹ ಹೃದಯನಾಗಿದ್ದರೂ ಖುಷಿಯಂತೆ 
ಸಂಯಮಿ. . . ಮನ್ಮಥನಂತೆ ಸುಂದರನಾಗಿದ್ದರೂ ಶಿವನಂತೆ ಆತ್ಮ ವೈಭವ ಉಳ್ಳವನು ಸ್ತ 
(ಪು. ೩೨) ಗೌರಮ್ಮನವರು “ ಎರಡನೆಯ ಸೀತಾದೇವಿ” (ಪು. ೨) ರತ್ನಯ್ಯ 
ನವರು “ ಜನ್ಮತಃ ಸತ್ಪುರುಷರು'' ಚಿನ್ನಯ್ಯ "“ ಮುಗ್ಧಸ್ತ ಸ್ವಭಾವದವನು ಅಣ್ಣ ನಲಿ 
ಪಿತೃಭಕ್ತಿ ಯನಿಟ್ಟಿ ದ್ರ ವನು ” (ಪು. ೪) “ ಭಕ್ತಿ ನಿನಯಗಳಂದ ತಲೆಬಾಗಿಸಿ ನೆಲವನ್ನು 


+ 


೨೨೨ ಪ್ರಬುದ್ದ ಕರ್ಣಾಟಕ 
ಆ ಆಇ 


ನೋಡುತ್ತ ಉತ್ತರ ಕೊಡುತ್ತಿದ್ದ ನು” (ಪು.೧೨೪)--ಹೀಗೆ ಇಲ್ಲಿನ ಪಾತ ತ್ರಗಳೆಲ್ಲವೂ 
ಆದರ್ಶದಲ್ಲಿ ಅದ್ದಿ ತೆಗೆದಂತೆ ತೋರುವುದರ ಜೊತೆಗೆ, ಆಧುನಿಕ ವೇಷದ ಪೌರಾಣಿಕ 
ಪಾತ್ರಗಳೋ ಎನ್ನಿ ಸುತ್ತವೆ. 

ಈ ಕಥೆಯಲ್ಲಿ ಚಂದ್ರಣ್ಣ ಲಲಿತೆಯ ಪ್ರೇಮಕ್ಕೆ ಅಡ್ಡಬಂದು ಅದರ ಹಾದಿ 
ಯನ್ನೇ ಬದಲಾಯಿಸಲು ಕಾರಣರಾದ ಶ್ಯಾಮಯ್ಯನವರ ಮನಸ್ಸಿನ ತರ್ಕ ಅಷ್ಟು 
ಸಕಾರಣವಾಗಿಲ್ಲವೆಂದು ಭಾಸವಾಗುತ್ತದೆ. " ಪ್ರೇಮಪೂಜೆ ಎನ್ನುವ ಅಧ್ಯಾಯ 
ವಂತೂ ಶ್ರೀ ಕುವೆಂಪು ಅವರ “ ಕಾನೂರು ಸುಬ್ಬಮ್ಮ ಹೆಗ್ಗಡಿತಿ ಯಲ್ಲಿ ಬರುವ 
ಹೂವಯ್ಯ-ಸೀತೆಯರ ಸಮಾಗಮದ ಚಿತ್ರವನ್ನು ಅನಿವಾರ್ಯವಾಗಿ ನೆನಪಿಗೆ ತರುತ್ತದೆ, 
ಈ ಅಧ್ಯಾಯದ ಕಡೆಯಲ್ಲಿ ಕಾಣುವ ಚಂದ್ರಣ್ಣ-ಲಲಿತೆಯರ ಸಮಾಗಮ ಅತ್ಯಂತ 
ಕೃತಕವಾಗಿದೆ ಎಂದು ಹೇಳದೆ ವಿಧಿಯಿಲ್ಲ. ಈ ಪುಸ್ತಕದಲ್ಲಿ ತುಂಬ ಸೊಗಸಾದ 
ಅಧ್ಯಾಯವೆಂದರೆ “ ನೆನಪಮೃತವಾಗುವುದು ” ಎಂಬುದು. ಪ್ರತಿಯೊಂದು ಅಧ್ಯಾ 
ಯಕ್ಕೆ ಕೊಟ್ಟಿರುವ ಶೀರ್ಷಿಕೆಗಳು ಬಲು ಸೊಗಸಾಗಿವೆ. ಅಲ್ಲಲ್ಲಿ ಬರುವ ಸುಂದರ 
ಕವನಪಂಕ್ತಿಗಳಿಂದ ಮನೋಹರವಾದ ವರ್ಣನೆಗಳಿಂದ, ತೀವ್ರಗತಿಯಿಂದ ಸಾಗುವ 
ಕಥಾಸರಣಿಯಿಂದ ಈ ಕೃತಿ ಓದುಗರ ಮನವನ್ನು ಒಲಿಸಿಕೊಳ್ಳುತ್ತದೆ. 

ಇದು ಒಂದು ಪ್ರಣಯಕಥೆ,: ಗೌರೀಹಳ್ಳಿಯಲ್ಲಿ ನಡೆದ ಪ್ರಸಂಗ. - ಆದರೆ 
ಇದರಲ್ಲಿ ಬರುವ ಯಾವ ಪಾತ್ರವಾಗಿ, ಸನ್ನಿ ವೇತಗಳಾಗಲೀ, ನಮ್ಮ ಹಳ್ಳಿಯ 
ಜೀವನವನ್ನು ಬಿಂಬಿಸದೆ ಎಲ್ಲೋ ಮೇಲೆದ್ದು ದೂರ ನಿಂತಂತೆ: ತೋರುತ್ತವೆ. 
ಹಳ್ಳಿಯ ಜನಜೀವನದ ಚಿತ್ರವಾಗಲೀ- ಅಲ್ಲಿನ ಹೊಲಗದ್ದೆಗಳ ವರ್ಣನೆಯಾಗಲೀ 
ನಮಗೆ ಇಲ್ಲಿ ದೊರೆಯದು. ನಡೆಯಲ್ಲಾ ಗಲೀ-ನುಡಿಯಲ್ಲಾ ಗಲೀ ಹಳಿ ಕೈಯ ಜೀವನ 
ವನ್ನು ಹೋಲದ ಇದರಲ್ಲಿ ವಾಸ್ತವ ಮತ್ತು ಆದರ್ಶಗಳ ಸಮನ್ವಯ ಕಾಣಿಸದಿರು 
ವುದು ಆಶ್ಚರ್ಯವೇನಲ್ಲ. ಆದರ್ಶವನ್ನು ಚಿತ್ರಿಸಬೇಕು ; ನಿಜ. ಆದರೆ ಅದು ಆದರ್ಶ 
ಕ್ಕಾಗಿ ವಾಸ್ಕವವನ್ನು ಬಲಿಗೊಡಬೇಕಾಗಿಲ್ಲ. ವಾಸ್ತವವನ್ನೇ ಆದರ್ಶವನ್ನಾಗಿ 
ಪರಿವರ್ತಿಸಿದ ಚಿತ್ರಣ ತುಂಬ ಪ್ರಭಾವಶಾಲಿಯಾಗಿರುತ್ತದೆ. ಆಂಗ್ಲ ಲೇಖಕ 
ಅಬರ್‌ ಕ್ರಾಂಬಿ ಎನ್ನು ವವನು ಹೇಳುವಂತೆ, ಒಂದು ಕೃತಿ "" 1: need not decline 
the actual in order to be ideal ''--ಎಂಬ ಮಾತನ್ನು ಗಮನಿಸಬೇಕು. 

ಇಂದು ಬರುತ್ತಿರುವ ಸಾಮಾನ್ಯ ಕಾದಂಬರಿಗಳಿಂದ ಅನ್ಯವಾಗಿರುವುದೇ 
ಇದರ ವೈಶಿಷ್ಟ್ಯ. ಇದು ಇನ್ನೂ ಆದಷ್ಟು ವಾಸ್ತವಿಕತೆಯನ್ನು ಮರೆಯದ ರೀತಿ 
ಚಿತ್ರಿತವಾಗಿದ್ದರೆ ಆದರ್ಶ ಜೀವನಚಿತ್ರಗಳಲ್ಲಿ ಇದೂ ಒಂದು ಮೈಲಿಕಲ್ಲಾಗುತ್ತಿತ್ತು. 
ಆದರೂ, ಕಾದಂಬರಿಗಳೆಂದರೆ ಅಗ್ಗದ ಪ್ರಣಯ ಕಥೆಯಿಂದ ತುಂಬಿರಬೇಕಾಗಿಲ್ಲ. 


ಕಾವ್ಯಾವಲೋಕನ ೨೨4 


ಇಂತಹ ಆದರ್ಶ ಭಾವಗಳನ್ನು ಜನತೆಯ ಮುಂದಿಟ್ಟು ಅವರ ನಪ; 
ಉದ್ದಾ ರಕ್ಕೆ ನೆರವಾಗಬೇಕು ಎನ್ನುವ ಒಂದು ಉತ್ತಮ pa ಕತೆಯನ್ನೂ, ಶ್ರ 

ಯನ್ನೂ ಓದುಗರು ಈ ಕೃತಿಯಲ್ಲಿ ಗುರುತಿಸದಿರರು. ಮುಂದಿನ ಕೃತಿಗಳಲ್ಲಿ ರ 
ನವರ ಕಲಾಪ್ರತಿಭೆ " ವಾಸ್ತವ-ಆದರ್ಶ 'ಗಳ ಸಮನ್ನ ನ್ವಯವನ್ನು ಸಾಧಿಸಿ ಹಿರಿಯ 


ತನವನ್ನು ಪಡೆಯಲಿ ಎಂದು ಹಾರೈಸುತ್ತೇನೆ. 
ಜಿ. ಎಸ್‌, ಶಿವರುದ್ರ ಪ್ಪ A 


೫% 
ಜ್ಯ 
ಸನಾತನ ಭಾರತ (ಮಹಾಕಾವ್ಯದಲ್ಲಿ ನಸ  ಮಹಾವ್ಯಕ್ತಿ ಗಳಲ್ಲಿ ್ಲಿ)--ಮೂಲಕರ್ತೃಗಳು: 
`ಸ್ವಾಮಿ ವಿವೇಕಾನಂದ ; ಪ್ರಕಾಶಕರು : ಶ್ರೀ ರಾಮಕ ಓಷ್ಣಾ ಶ್ರಮ, ಮೈಸೂರು ; ಪುಟಿಗಳು- 
೧೪೬ ; ಬೆಲೆ, ರೂ. ೧-೦-೦. 
"ಪಾ ತಾಜ್ಯ ಪ ಪಾಶ್ಚಾ ತ್ಯ ದೇಶಗಳಲ್ಲಿ ಸನಾತನ ಭಾರತದ ದಿವ್ಯ ಸಂದೇಶವನ್ನು 
ಸಾರಿದ ಡ್ಯೋತಿುರುಸರ ಸ್ವಾಮಿ ವಿವೇಕಾನಂದರು. ಅವರ ಅಪ್ರತಿಮಶಕ್ತಿ ಹ 
ಪ್ರತೀಕವಾಗಿದೆ ಅವರ ಕೈಲಿ. 2 ಮಹಾಪುರುಷರ ಕೆಲವು ಉಪನ್ಯಾಸಗಳನ್ನು ಈ 
ಫಸ ಪುಸ್ತಕದಲ್ಲಿ ಸಂಗ್ರ ಹಿಸಿದ್ದಾರೆ. ರಾಮಾಯಣ, ಮಹಾಭಾರತ, ಗೀತಾವಿಚಾರ, 
ಜಡಭರತ, ಪ್ರಹ್ನಾ ದ ಪ್ರ ಪ ಪಂಜನ ಮಹಾಗುರುಗಳು, ಭಗವಾನ್‌ ಬುದ್ಧ, ಜಗತ್ತಿಗೆ 
ಬುದ್ಧನ 7 ಸಂಡೇತ” ಬಾಲಗೋಪಾಲ, ಹಿಂದೂಧರ್ಮದ ತೂರ್ಯವಾಣಿ” ಈ ಹತ್ತು 
ಉಪನ್ಯಾಸಗಳು ಈ ಪುಸ್ತಕದಲ್ಲಿ ಪ್ರಕಟವಾಗಿವೆ. 
ರಾಮಾಯಣ ತಾಜ ಕೂ ಎರಡು ಮಹಾಕಾವ್ಯಗಳು ಪ್ಲಾ ಚೀನ 
ಆರ್ಯರ ಜೀವನ ಮತ್ತು ಧರ್ಮವನ್ನು ವಿನೆರಿಸುವ ವಿಶ ಶ್ವ ಕೋಶಗಳಾಗಿವೆ. ಮಾನವ: 
ತ ಸಾಧಿಸಬೇಕಾದ ದಿವ್ಯ ಆದರ್ಶಗಳನ್ನು ಈ ಕಾವ್ಯಗಳು: ಚಿತ್ರಿಸುತ್ತವೆ. ಈ 
ತತ್ತ್ವವನ್ನು ಹೃದಯಕ್ಕೆ ಗೋಚರಿಸುವಂತೆ" ಮೊದಲ ಎರಡು ಉಪನ್ಯಾಸಗಳಲ್ಲಿ 
ಸ್ವಾ ಇರ ಸಾರಿದ್ದಾ ರೆ, 
ಜೀವನದ ಸಮಸ್ಯೆಗಳನ್ನು ಎದುರಿಸುವಾಗ ಮುಮುಕು ನ್ಪ್ಸವಿನ ಅಂತರಾಳದಲ್ಲಿ 
ಭಯಂಕರ ಹೋರಾಟ ನಡೆಯುತ್ತದೆ. ಅರ್ಜುನ, ಅಂತಹ ಮುಮುಕು ವಿನ ಪ ಪ್ರತೀಕ" 
ವಾಗಿದ್ದಾನೆ. ಭಗವಾನ್‌ ಶ್ರೀಕೃಷ್ಣನ ಸಂದೇಶ ಕೇವಲ ಅರ್ಜುನನನ್ನು ಕುರಿತದ್ದಲ್ಲ. 
ಸಾಧಕರಾದ ಎಲ್ಲ ನರರಿಗೂ ಹೇಳಿದ ಮಾತು. ಕರ್ಮ ಭಕ್ತಿ ಜ್ಞಾನ ಈ ಎಲ್ಲ 
ಮಾರ್ಗಗಳನ್ನೊ ಳಗೊಂಡ ಪೂರ್ಣದೃಷ್ಟಿ ಯನ್ನು ಸಾರುತ್ತದೆ ಗೀತೆ. " ಕ್ಲೆ ಇಬ್ಯಾವನು. 
ಬಿಡು, ಹೃದಯ ದೌರ್ಬಲ್ಯವನು ತೊರೆದು ಮೇಲೇಳು ಎಂಬುದೇ ಪ್ರಚಂಡ. 
ಆಶಾವಾದವನ್ನು ಸಾರುವ ಗೀತೆಯ ಸಂದೇಶ. ಈ ಚಿಕ್ಕ ಉಪನ್ಯಾಸದಲ್ಲಿ ಗೀತೆಯ. 
ತಿರುಕೇನು--ಎಂಬುದನ್ನು ಜಿಜ್ಞಾಸೆ ಸೆ ಮಾಡಿದ್ದಾರೆ ಸ್ವಾಮಿಜಿ. 





೨೨೪ ಪ್ರಬುದ್ಧ ಕರ್ಣಾಟಕ 


ಅನುಭಾವಿಯಾದ ಜಡಭರತ, ಭಕ್ತವರೇಣ್ಯ ಪ್ರಹ್ಲಾದ ಇವರಿಬ್ಬರೂ ಭಗವದ್‌ 
ರೀತಿಯಲ್ಲಿ ಬದುಕುವುದು ಹೇಗೆಂಬುದನ್ನು ತೋರಿದ್ದಾರೆ. ಪ್ರಪಂಚದ ಮಹಾ 
ಗುರುಗಳೆಲ್ಲರೂ ದಿವ್ಯ ಫಲಗಳನ್ನು ನೀಡಿದ್ದಾ ರೆ. ಆದರೆ ಇಂದು ನಮ್ಮ ಸಂಕುಚಿತ 
ಮನೋಭಾವಗಳಿಂದ " ನಮ್ಮ ಗುರು ದೊಡ್ಡವ, ನಮ್ಮ ಗುರು ದೊಡ್ಡವ ' ಎಂದು 
ಹೋರಾಡುತ್ತೇವೆ. ಇದನ್ನು ವೀಕ್ಷಿಸಿದರೆ--ಈ ಹೋರಾಟ ಬರೀ ಕುಕ್ಕೆಗಾಗಿ 
ಎಂದೆನಿಸುತ್ತದೆ! ಏಕೆಂದರೆ ಈ ಹೋರಾಟದಿಂದ ಅದರಲ್ಲಿರುವ ದಿವ್ಯ ಫಲಗಳು ಎಲ್ಲೊ 
ಚದುರಿಹೋಗಿವೆ! ಲೋಕಗುರುಗಳನ್ನೆ ಲ್ಲ ಗೌರವಿಸಿ ಅವರಿಂದ ಬದುಕನ್ನು ನಿರ್ಮಲ 
ಗೊಳಿಸುವ ಹಾಗೂ ಪೂರ್ಣಗೊಳಿಸುವ ವಿಶಾಲಮನೋಭಾವ ಬೆಳೆದು ಬದುಕು 
ಸುಸೆಂಸ್ಕೃತವಾಗಬೇಕು. 

ಭಗವಾನ್‌ ಬುದ್ಧನ ದಿವ್ಯಪ್ರಭಾವ ವಿಶ್ವವನ್ನೆ ಆವರಿಸಿದೆ. ಅವನ ಅಪಾರ 
ತ್ಯಾಗ ಅನನ್ಯಪ್ರೇಮ “ಎಂತಹ ಬರಡು ಹೃದಯದಲ್ಲಾ ದರೂ ಭಕ್ತಿಯ ಕುಡಿಯನ್ನು 
ಹೊಮ್ಮಿ ಸದಿರದು. ತನ್ನ ಮುಕ್ತಿ ಮಾತ್ರ ಅವನ ಜೀವನದ ಗುರಿಯಾಗಲಿಲ್ಲ ; 
ಜಗತ್ತಿನ ದುಃಖದಾರಿದ ಗಳನ್ನು ವಿತ ಅವನ ಜೀವನಸೂತ್ರವಾಯಿತು. 
ಅವನ ಭವ್ಯ ಜೀವನದೆದುರು ಸ್ವಾರ್ಥ, ಅಹಂಕಾರ, ಲೋಭ, ಸಂಕುಜಿತಮನೋ 
ಭಾವ ಇವೆಲ್ಲವೂ ಎಷ್ಟು ಕ್ಟುದ್ಧ ದ್ರವಾಗಿ ಕಾಣುತ್ತವೆ ! 

ಶ್ರದ್ಧೆ ಭಕ್ತಿ ವಿಶ್ವಾಸ" ಇವ ಹೇಗೆ ಮಾನವನನ್ನು ಉದ್ಭಾರಮಾಡುತ್ತವೆ 
ಎಂಬುದನ್ನು ತೋರುತ್ತದೆ "ಬಾಲಗೋಪಾಲ'ನ ಕಥೆ. 

ಒಂದೂಧರ್ಮ ಯಾರನ್ನೂ ದೂಸಿಸುವುದಿಲ್ಲ. ಅಲ್ಲಿ ಎಲ್ಲರಿಗೂ ಸ ಸ್ವಾತಂತ್ರ ತ್ರ 
ವಿದೆ. ಭಗವಂತನನ್ನು ಸಾಕ್ಟಾ ನ ತ್ಯಾರಮಾಡಿಕೊಳ್ಳು ವುಡಿ ಜೀವನದ ಪರಮಗುರಿ 
ಎಂದು ಸಾರುತ್ತದೆ ಹಿಂದೂಧರ್ಮ. ಸ್ವಾಮಿ ವಾಯು ವಿಶ್ವಗ್ಪಾ ತ್ರಾಸಿಯಾದ 
ಹಿಂದೂಧರ್ಮದ ತತ್ತ್ವಗಳನ್ನು ಗಮನಿಸಿ ನೂರಾರು ಜನ್ಮವೆತ್ತಿ ಬ ಬಾಪು 
ಸಂಶೋಧನೆ ನಡೆಸಿದರೂ ಅಧ್ಯಾತ್ಮದ ಗಣಿಯಂತಿರುವ ಹಿಂದೂಧರ್ಮದಲ್ಲಿ ಕಾಣದ 
ಭವ್ಯಭಾವನೆ ಬೇರೆಲ್ಲೂ ಸಿಗಲಾರದು--ಎಂದು ಹೇಳಿದ್ದಾ ರೆ. 

ಸ್ವಾಮಿಜಿಯವರ ಸರಳವೂ ಸ್ಪಷ್ಟವೂ ಧೀಮಂತವೂ ಆದ ಶೈಲಿಯನ್ನು. 
ಭಾಷಾಂತರದಲ್ಲಿ ಮೂಡಿಸಲು ಮಾಡಿದ ಪ್ರ ರ್ರಯತ್ನ ಬಹುಮಟ್ಟಿಗೆ ಸಫಲವಾಗಿದೆ. 
ಮುದ್ರಣದ ತಪ್ಪುಗಳು ಕೆಲವು WBNS ಅವುಗಳಲ್ಲಿ ಕೆಲವನ್ನು ಇಲ್ಲಿ 
ಸೊಚಿಸಲಾಗಿದೆ : 

ಪುಟಿ ೫೫; ವಿಶಮೇ ಸೆ ಪಸ್ಥಿ ತಮ್‌ ಎಂಬಲ್ಲಿ ವಿಷಮೇ ಸಮುಪಸ್ಥಿ ತಮ್‌ 
ಎಂದಿರಬೇಕು . . . ನೈತತ್ವಮುಪಪದ್ಯತೆ--ಎಂಬಲ್ಲಿ ನೈತತ್ವಯ್ಯುಪಪದ್ಯತೇ--ಎಂದಿರ 


1 





ಕಾವ್ಯಾವಲೋಕನ ೨೨೫ 


ಬೇಕು. ಪುಟ ೬೩ ; ಪ್ರಹಲ್ಲಾ ದ--ಎಂಬಲ್ಲಿ ಪ್ರಹ್ಲಾದ ಎಂದಿರಬೇಕು. ಪುಟ ೧೦೧ ; 
ವಿನಃ--ಎಂಬಲ್ಲಿ ವಿನಾ ಎಂದಿರಬೇಕು. ಪುಟ ೧೩೨; ... ಕರ್ಮಸಂಗಿನಾಮ-- 
ಎಂಬಲ್ಲಿ ಕರ್ಕ ಸಂಗಿನಾಮ್‌--ಎಂದಿರಬೇಕು. 

ಈಗಾಗಲೆ ವಿಪುಲಸಂಖ್ಯೆಯಲ್ಲಿ ಧಾರ್ಮಿಕಗ್ರಂಥಗಳನ್ನು ಕನ್ನ ಡದಲ್ಲಿ ಪ್ರಕಟಿಸಿ 
ಜನತೆಯ ಹೃದಯವನ್ನು ಅರಳಿಸಿದ ಶ್ರೀ ರಾಮಕೃಷ್ಣಾಶ್ರಮ, ಆ ರಸಸೃಷ್ಟಿಯನ್ನು 
ಬೃಹತ್ತಾಗಿ ಬೆಳಸಲೆಂದು ಪ್ರಾರ್ಥಿಸೋಣ. 

ಉ. ಕಾ. ಸು. 
ಸ್ವತ 

ಶ್ರೀಶೈಲ ಜಗದ್ಗು ರು ಚರಿತ ನರ್‌ ಕನಿ: ಕವಿಶೇಖರ ನಾರಾಯಣಶಾಸ್ತ್ರಿ; ಪ್ರಕಾಶಕರು: 
ಜ. ನಿ. ಪುಸ್ತಕಭಂಡಾರ, ನಂ. ೪೯ ನಚ್‌.ಬಿ. ಸಮಾಜರೋಡ್‌, ಬೆಂಗಳೂರು; ಪುಟಗಳು 
೧೬೩ ; ಬೆಲೆ, ರೂ. ೨.೦.೦. ' * 

ಇದು ಕವಿಶೇಖರ ನಾರಾಯಣಶಾಸ್ತ್ರಿಗಳಿಂದ ರಚಿತವಾದ ಸಂಸ್ಕೃತ ಪದ್ಯ 
ಕಾವ್ಯ. ಇದು ಶ್ರೀಶೈಲದಲ್ಲಿ ಆವಿರ್ಭವಿಸಿದ ಶಿವಾಂಶರಾದ ಭಗವದ್ವಿಭೂತಿಪುರುಷರ 
ಚರಿತ್ರೆ. ಸಾಮಾನ್ಯ ಸಾಧುಸಂತರ ಚರಿತ್ರೆಯಂದರೆ ಜನರಿಗೆ ಈ ಕಾದಂಬರಿಗಳ 
ಕಾಲದಲ್ಲಿ ಸ್ವಲ್ಪ ವಿರಸಭಾವ ತೋರಬಹುದು. ಆದರೆ ಸ್ವಲ್ಪ ಸಂಸ್ಕೃೃತಭಾಷೆ ತಿಳಿದವ 
ನಾದರೂ ಈ ಕಾವ್ಯವನ್ನು ಓದಲು ಆರಂಭಿಸಿದರೆ ಕೊನೆ ಕಾಣದೆ ಬಿಡಲಾರನು. 
ಪ್ರತಿಯೊಂದು ಸರ್ಗ ಮುಗಿದ ಮೇಲೂ ಮುಂದೇನು? ಎಂಬುವ ಕುತೂಹಲ 
ಉಂಟಾಗುವುದೇ ಇದರ ಕಾರಣ. ಪ್ರಾಚೀನ ಕಾವ್ಯಲಕ್ಷ್ಮಣಗಳು ಸಮಗ್ರವಾಗಿರ 
ದಿದ್ದರೂ ಇದ್ದ ವರ್ಣನೆಯು ಸುಂದರವಾಗಿ ಆಕರ್ಷಕವಾಗಿದೆ. ಇಲ್ಲಿ ವಿಭೂತಿ ಪುರು 
ಷರು ಶ್ರೀ ಪಂಡಿತಾರಾಧ್ಯರು ಲಿಂಗದಿಂದ ಆವಿರ್ಭೂತರಾದೊಡನೆಯೇ ತತ್ತೊ ೀಪ 
ದೇಶಕ್ಕೆ ಆರಂಭಿಸಿದುದು ಇತಿಹಾಸದೃಷ್ಟಿಯಲ್ಲಿ ಸತ್ಯವಾದರೂ, ವ್ಯವಹಾರದಲ್ಲಿ 
ಪುರಾಣ ಸರಿಸಮಾನತೆಯನ್ನು ಹೊಂದುತ್ತದೆ. ಕಥಾವತರಣವು ಸರಳವಾಗಿ ಸುಲಭ 
ವಾಗಿ ವರ್ಣಿತವಾಗಿದೆ. ಕೈಲಾಸವರ್ಣನೆ ಅನುಷ್ಟುಭ್‌ನಲ್ಲಿದ್ದರೂ ಮನರಂಜಕವಾಗಿದೆ, 
ಪುರಾಣಶೈಲಿಯಲ್ಲಿದೆ. ಶ್ರೀ ಪಂಡಿತೋತ್ಸತ್ತಿಯನ್ನು ಇನ್ನೂ ವರ್ಣಿಸಬಹುದಿತ್ತು. 
ಷಟ್‌ಸ್ಕಲವು ಕಾವೈಶ್ಸೈಲಿಯಲ್ಲಿ ವರ್ಣಿತವಾದರೂ ಶಾಸ್ತ್ರರಹಸ್ಯವನ್ನು ಜೆನ್ನಾಗಿ 
ತಿಳಿಸುತ್ತಲಿದೆ. ಇದು ಇನ್ನೂ ಸ್ವಲ್ಪ ವಿವರಿಸಿದರೂ ಅಲ್ಪಾಧಿಕಾರಿಗೂ ಕ್ಲೆ ೀಶದಾಯಕ 
ವಾಗಲಾರದು. ವಾದಸರಣಿಯು ಉತ್ತಮವಾಗಿದೆ. " ಶರೀರಮಾತ್ಮಾಯದೀತೇ 
ಮತಂ ಸ್ಯಾತ್‌ ಛಿನ್ನೇಕರೇ ಜೀವತಿನೈವ ಜಂತುಃ' ದೃಷ್ಟಾಂತ ಅಷ್ಟು ಕೂಡುವುದಿಲ್ಲ. 
ಗೂಬೆಯ ದೃಷ್ಟಾಂತವು ಪುನಃ ಪುನಃ ಬಂದುದು ಸ್ವಲ್ಪ ಬೇಸರವಾಗುತ್ತದೆ. ಹದಿ 


, 15 


೨೨೬ ಪ್ರಬುದ್ಧ ಕರ್ಣಾಟಕ 


ನೈದನೇ ಸರ್ಗ ಕೇವಲ ಇತಿಹಾಸವನ್ನು ತಿಳಿಸುತ್ತದೆ. ಹೀಗೆ ಕೇವಲ ಒಂದೆರಡು 
ದೋಷ ಕಂಡುಬಂದರೂ ಕಾವ್ಯವು ಸರ್ವಾಂಶದಲ್ಲಿ ರಂಜಕವಾಗಿದೆ. ಭಾಷಾಕ್ಲೇಶವು 
ತೋರದಿರುವುದರಿಂದ ಕವಿಯ ಕವಿತಾಲಾಲಿತ್ಯವು ಪ್ರಶಂಸಾರ್ಹವಾಗಿದೆ. ಇಲ್ಲಿ 
ವರ್ಣಿತರಾದ ವಿಭೂತಿಪುರುಷರ ಚರಿತ್ರೆಯನ್ನು ಪ್ರತಿಯೊಬ್ಬರೂ ಓದಿ. ಕೃತಾರ್ಥ 
ರಾಗಬೇಕು. ಇಲ್ಲಿ ಹೇಳಿದ ವಿಭೂತಿಪುರುಷರ ಮಹಿಮೆಯನ್ನು ಈಗಿನ ಮಠಾಧಿಪತಿ 
ಗಳೆಲ್ಲರೂ ಈಷತ್ತ್ಯಾದರೂ ಹೊಂದಿ ಜನೋದ್ಧಾ ರತತ್ಸರರಾದರೆ ನಮ್ಮ ಭಾರತಭೂಮಿ 
ಹಿಂದಿನಂತೆ ಆಗಲು ಸಂದೇಹವಿಲ್ಲ. ಆ ದಿವಸವು ಸನ್ನಿ ಹಿತವಾಗಲೆಂದು ಹಾರೈಸೋಣ. 
ಕೆಲವು ಕಡೆ ಶಿವೋತ್ಯೃರ್ಷವನ್ನು ಹೇಳಿದುದರಿಂದ ಮತೀಯರಿಗೆ ಉದ್ವೇಜಕವಾಗ 
ಬಹುದು. ಆ ದೃಷ್ಟಿಯಿಂದ ಉಪೇಕ್ಷೆ ಮಾಡಬಾರದು. ಯಾವ ವಿಭೂತಿಪುರುಷನೂ 
ಸಕಲರಿಗೂ ಅನುಗುಣವಾದ ಮಾರ್ಗವನ್ನು ಇದುವರೆಗೆ ಉಪದೇಶಿಸಲಿಲ್ಲ. ಅದು 
ಸಾಧ್ಯವೂ ಅಲ್ಲ. ಅಂತೂ ಈ ಕಾವ್ಯವು ಪ್ರತಿಯೊಬ್ಬ ಶೈವನಿಗೂ ಇತರರಿಗೂ 
ಪಠ್ಯವೂ ಆದರಣೀಯವೂ ಆಗಿದೆಯೆಂದೂ ಧಾರಾಳವಾಗಿ ಹೇಳಬಹುದು. ಇದರಲ್ಲಿ 
ವರ್ಣಿತರಾದ ವಿಭೂತಿಪುರುಷರ ಮಹಾಪ್ರಭಾವವು ಇಂದಿನ ಶ್ರೀ ಜ. ಪ. ಚನ್ನ ಬಸವ 
ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿಯೂ ರೂಢಮೂಲ 
ವಾಗಿದ್ದು ದಲಿತದುಃಖಿತ ಜನತೆಯು ಅವರ ದಿವ್ಯಕಟಾಕ್ಟ ದಿಂದ ಉದ್ದ ಪತೆವಾಗಲೆಂದು 


ಹಾರೈಸುತ್ತೇ ವೆ. 


ಜಿ. ವಿ. ಭ. 


ಸಂಪಾದಕೀಯ 
ಕೆಂಬನಿ' 

ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್‌ ಭಾಷಾಸಾಹಿತ್ಯಗಳ ಅಧ್ಯಾಪಕ 
ರಾಗಿ. ಮೂರು ದಶಕಗಳಿಗೂ ಹೆಚ್ಚುಕಾಲ ಪಾಠಪ್ರವಚನಗಳ ಸೇವೆ ಸಲ್ಲಿಸಿದ 
ಶ್ರೀ ಎಸ್‌. ಮಂಜುನಾಥ್‌, ಎಂ.ಎ. ಅವರು ಇದೇ ಮೇ ತಿಂಗಳ ಮೂರನೆಯ 
ತಾರೀಖು ದಿವಂಗತರಾದರೆಂಬ ವಾರ್ತೆಯನ್ನು ಫೇಳಿ ಪ್ರಬುದ್ಧ ಕರ್ಣಾಟಿಕ ತುಂಬ 
ದುಃಖಿಸುತ್ತಿದೆ. ಶ್ರೀ ಎಸ್‌. ಮಂಜುನಾಥ್‌ ಅವರು "ಮಂ' ಎಂಬ ಕಾವ್ಯ 
ನಾಮದಿಂದ ಪ್ರಬುದ್ಧ ಕರ್ಣಾಟಕದ ವಾಚಕಲೋಕಕೆ ಚಿರಪರಿಚಿತರಾಗಿದ್ದರು. 
"ಮಾಂ ಬರೆದ. ಹರನೆ, ಪ್ರಬಂಧ, ಶಾಸ್ತ ಸ್ವಜಿಜ್ಞಾ ಸೆ ಕಥೆ ನಾಟಕ, ಪುಸ್ತಕ 
ವಿಮರ್ಶೆ ೬೪. ಕನ್ನಡಿಗರು ಪ್ರೀತ್ಕಾದರಗಳಿಂದ ಓದಿ ಸಂತೋಷಪಟ್ಟಿ ದ್ದರು. 
ನಮ್ಮ ಪ್ರ ಪುಸ್ತಕಮಾಲೆಯಲ್ಲಿ ಇವರ "ಇಂಗ್ಲಿಷ್‌ ಪ್ರಬಂಧಗಳು” 'ಇಬ್ಬನ್ನಿ ನ 
ಕೆಲವು Skil ಎಂಬ ಎರಡು ಉತ್ತ ಮವಾದ ಪುಸ್ಮಕಗಳು ಪ 4 ಸಟಿವಾಗಿವೆ. 
ಈಜೆಗೆ " ಪುಸ್ತ ಕವನ್ನು ಬಿಡು' ಎಂಬ ಪ್ರಬಂಧ ಸಂಕಲನಪೊಂದ್ನು ಮೈಸೂರಿನ 
ಶಾರದಾಮಂದಿರದವರು ಪ ರ್ರಶಟಿಸಿದ್ದಾರೆ. ಕನ್ನ ಡನುಡಿ, ಪ್ರಬುದ್ದ ಕರ್ಣಾಟಗಳಲ್ಲಿ 
ಇವರ ಅನೇಕ ಬರಹಗಳು ದಮಂಿತೋಳಗಿನೆ. ಹನ್ತಪ್ಪ ತಿಯ ಹಂತದಲ್ಲಿ ಇವರ ಎಷೊ ಫೀ 
ಬರಹಗಳು ಇನ್ನೂ ಉಳಿದಿವೆ. ಇಂಗ್ಲಿಷ್‌ ಸಾಹಿತ್ಯವನ್ನು ಆಳವಾಗಿ ಅಭ್ಯಸಿಸಿ 
ತಮ್ಮ ಜ್ಞಾ ನವನ್ನು ವಿದ್ಯಾರ್ಥಿಗಳಿಗೆ ದಾನಮಾಡುತ್ತಿದ್ದ ಹಾಗೂ ವಿದ್ಯಾರ್ಥಿ 
ಗಳನ್ನು ಬಹಳ ಆತ್ಮೀಯತೆಯಿಂದ ನೋಡಿಕೊಳ್ಳುತ್ತಿದ್ದ ಈ ಅಧ್ಯಾಪಕರ ನಿಧನದಿಂದ 
ವಿದ್ಯಾರ್ಥಿವೃಂದಕ್ಕೆ ಆಗಿರುವ ನಷ್ಟವೂ ಅಪಾರವಾದದ್ದೇ. ಬಡ ವಿದ್ಯಾರ್ಥಿಗಳ 
ವಿಷಯದಲ್ಲಿ ಸಹಾನುಭೂತಿ ತೋರಿ ಅವರಿಗೆ ನಾನಾ ರೀತಿಯಲ್ಲಿ ನೆರವು ನೀಡುತ್ತಿದ್ದ 
ಪ" ಆಪದ್ಭಾಂಧವ 'ರನ್ನು ತಂಪುಹೊತ್ತಿನಲ್ಲಿ ನೆನೆಯಬೇಕು. ಒಳ್ಳೆಯ ರಸಿಕರೂ 
ಗುಣಶಾಲಿಗಳೂ ಸಾಹಿತ್ಯಜ್ಞ ರೂ ಪ್ರಬಂಧಕಾರರೂ ಆದ ಈ ಮಹನೀಯರ ನಿಧನ 
ದಿಂದಾದ ದುಃಖವನ್ನು ಭರಿಸುವ ಶಕ್ತಿ ಇವರ ಕುಟುಂಬದವರಿಗೂ ಬಂಧುಮಿತ ತ್ರರಿಗೂ 
ಒದಗಿಬರಲಿ ಎಂದೂ ದಯಾಮಯನಾದ ಭಗವಂತನು ಇವರ ಆತ್ಮತ್ಥೆ ಶಾಂತಿ 
ಯನ್ನು ನೀಡಲಿ ಎಂದೂ ದೇವರನ್ನು ಪ್ರಾರ್ಥಿಸುತ್ತೇವೆ. 

ಕಷ್ಟನಷ್ಟಗಳು ಒಂದಾದಮೇಲೆ ಒಂದರಂತೆ ಒದಗಿಬರುವುದೂ ವಿಧಿಯ 
ವೈಚಿತ್ರ್ಯವೇ. ದುರ್ಭರವಾದ ಒಂದು ಚೇತನದ ಅಗಲಿಕೆಯ ದುಃಖದ ಜೊತೆಗೆ 
ಮತ್ತೊಂದು ಚೇತನದ ಅಗಲಿಕೆಯ ದುಃಖವನ್ನೂ ವಿಧಿ ನಮ್ಮ ಪಾಲಿಗೆ ಒಡ್ಡಿದೆ. 


೨೨೮ ಪ್ಲಬುದ ಕರ್ಣಾಟಕ 
ಎ ಛಾ 


ಮೈಸೂರು ವಿಶ್ವವಿದ್ಯಾ ನಿಲಯದಲ್ಲಿ ಸಂಸ್ಕೃತ ಭಾಷಾಸಾಹಿತ್ಯಗಳ ಉಪಪ್ರಾಧ್ಯಾ 
ಭಾಸ ಡಾ|| ಎಚ್‌. ಎಲ್‌. ಹರಿಯಪ್ಪ » ವಿ೦.ವಿ, ಶಿಎಚ್‌ಡ್ಲಿ ಅವರು ಇದೇ 

ಜೂನ್‌ ತಿಂಗಳ ಆರನೆಯ ತಾರೀಖು ಚಾಟು [4 ಸುದ್ದಿ ಹೇಳಿ ಪ್ರಬುದ್ಧ 
ಕರ್ಣಾಟಕ ದುಃಖಿಸಿದೆ. ಶ್ರೀ ಹರಿಯಪ್ಪ ಶೈ ನವರು ಸಂಸ್ಥೆ. ಫತೆದಲ್ಲಿ ದೊಡ್ಡ 
ವಿದ್ವಾಂಸರು. ‘The Rgvedic Legends the ಸೀ ' ಎ೦ಬ ವಿಷಯ 
ದಲ್ಲಿ ಕಾ! ನಡೆಸಿ ಬರೆದ ಪ್ರೌಢ ಪ್ರಬಂಧವನ್ನು ಬೊಂಬಾಯಿ ವಿಶ್ನ ವಿದ್ಯಾ 
ನಿಲಯದವರು ಪುರಸ್ಕರಿಸಿ ಡಾಕ್ಕ ರೇಟ್‌ ಪ್ರಶಸ್ತಿಯನ್ನು ನೀಡಿದರು. "ಭಾಸ 
ಏಂಬ ಕಿರುಹೊತ್ತ ಗೆಯನ್ನು ನಮ್ಮ ಪ್ರಚಾರ ಪುಸ್ತಕಮಾಲೆಗೆ ಬರೆದುಕೊಟ್ಟು 
ಇವರು ಉಪಕಾರಮಾಡಿದ್ದಾಕೆ. ಭಾಸ ನನ ಒಂದೆರಡು ನಾಟಕಗಳನ್ನು ಇಂಗ್ಲಿ ಷಿ 
ಉತ್ತಮವಾಗಿ ಅನುವಾದವಾಡಿದ್ದಾರೆ. ಇವರ ಕೆಲವು ವಿದ ತ್‌ ಪೂರ್ಣವಾದ 
ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ತಾವು ಗಳಿಸಿದ ವಿದ್ಯೆಯನ್ನು 
ಶಿಷ್ಯರಿಗೆ ದಾನಮಾಡುವ ಪುಣ್ಯಕಾರ್ಯದಲ್ಲಿ ಶ್ರದ್ಧೆ ಉತ್ಸಾಹಗಳಿಂದ ದುಡಿದ 
ಪ್ರ ತಿಷ್ಯವಾತ್ಸ ಲ್ಯು ಪ್ರಪೂರ್ಣರಾದ ಶ್ರೇಷ್ಠ ವಿದ್ವಾಂಸರನ್ನು ಕಳೆದುಕೊಂಡು 
ವಿದ್ಯಾರ್ಥಿವೃಂದವು ತಬ್ಬಲಿಯಾಗಿದೆ. ಸ್ಕೌಟ್‌ ಕಾರ್ಯಗಳಲ್ಲಿ ಭಾಗಿಗಳಾಗಿ 
ವಿಶ್ವವಿದ್ಯಾನಿಲಯದ ಕೋವರ್ಸ್‌ ಸಂಸ್ಥೆ ಗೆ ಕೀರ್ತಿ ತಂದ ಮಹನೀಯರು 
ಹರಿಯಪ್ಪನವರು. ಸಾರ್ವಜನಿಕ ಸಮಾರಂಭಗಳಲ್ಲಿ ಸೇವಾದೃಷ್ಟಿಯಿಂದ ಇವರು 
ಮುನ್ನು ಗ್ಗ ಕೆಲಸಮಾಡುತ್ತಿದ್ದರು. ಇವರ ನಿಧನದಿಂದ ನಮ್ಮ ವಿಶ್ವವಿದ್ಯಾನಿಲಯದ 
ಕೋವರ್ಸ್‌ ಸಂಸ್ಥೆ ಗೆ ತುಂಬಲಾರದ ನಷ್ಟವಾಗಿದೆ. ಹಿರಿಯರು ಕಿರಿಯರು ಎಂಬ ಭೇದ 
ಭಾವವಿಲ್ಲದೆ ಎಲ್ಲರೊಡನೆಯೂ ಓಡಾಡಿ ಎಲ್ಲರ ಹಿತಚಿಂತನೆಯನ್ನು ನೆನೆಯುತ್ತ 
ಸ್ನೇಹಿತರಂತೆ ತಾತ್ರಿ ಕರಂತೆ ಮಾರ್ಗದರ್ಶಕರಂತೆ ಸುಳಿದುಬರುತ್ತಿದ್ದ ಸೆರಳ ಹೃದಯದ 
ನಗುಮುಖದ ಸ್ನೇಹಮೂರ್ತಿಯನ್ನು ಕಳೆದುಕೊಂಡು, ಅವರ ಕುಟುಂಬದವರೂ 
ಸ್ನೇಹಿತರೂ ಬಾಂಧವರೂ ಅನುಭವಿಸುತ್ತಿರುವ ದುಃಖದಲ್ಲಿ ನಾವೂ ಭಾಗಿಗಳಾ 
ಗಿದ್ದೇವೆ. ಬಂಧುಮಿತ್ರರಿಗೆ ದುಃಖವನ್ನು ಸಹಿಸುವ ಶಕ್ತಿ ಒದಗಲಿ, ಮೃತರ 
ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ, ಇದೇ ಪರಮಾತ್ಮನಲ್ಲಿ ನಮ್ಮ ಮೊರೆ. 

ಶ್ರೀ ತೀ. ನಂ. ಶ್ರೀ ಅನರ ನಿದೇಶಪ್ರಯಾಣ 

ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾ ನಿಲಯದಲ್ಲಿ ಕನ್ನಡ ಭಾಷಾಸಾಹಿತ್ಯಗಳ 
ಪ್ರಾಧ್ಯಾಪಕರಾಗಿರುವ ಶ್ರೀ ತೀ. ನಂ. ಶ್ರೀಕಂಠಯ್ಯ, ಎ೦ಬ. ಅವರು ರಾಕ್‌ ಫೆಲರ್‌ 
ಸಂಸ್ಥೆ ಯವರ ಆಶ್ರಯದಲ್ಲಿ ಭಾಷಾಶಾಸ್ತ್ರದ ಪೌ ಢವ್ಯಾಸಂಗಕ್ಕಾಗಿ ಅಮೆರಿಕಾಕ್ಕೆ. 


ಸಂಪಾದಕೀಯ ೨೨೯೪ 


ಈಗ ಹದಿನೈದು ದಿನಗಳ ಕೆಳಗೆ ಪ್ರಯಾಣಬೆಳಸಿದರು. ಈ ಸಂಗತಿ ತುಂಬ 
ಸಂತೋ ಷದಾಯಕವಾದದ್ದು. ಶ್ರೀಕಂಠಯ್ಯನವರಿಗೆ ಒದಗಿಬಂದಿರುವ ಈ ಸದವಕಾಶ 
ಕ್ಕಾಗಿ ನಾವು ಶ್ರಿಯುತರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಸಂಸ್ಕೃತ 
ಕನ್ನ ಡ ಇಂಗ್ಲಿಷ್‌ ಈ ಭಾಷಾಸಾಹಿತ್ಯಗಳನ್ನು ಆಳವಾಗಿ ಅಭ್ಯಾಸಮಾಡಿರುವ 
ಮೇಧಾವಿಗಳೂ ಪ್ರತಿಭಾವಂತರೂ ಶಾಸ್ತ್ರಜ್ಞಾ ನಸಂಪನ್ನರೂ ಆಗಿರುವ ಶ್ರೀಕಂತಯ್ಯ 
ನವರ ಈ ಪ್ರವಾಸಯಾತ್ರೆಯಿಂದ ನಮ್ಮ ನಾಡಿಗೂ ನುಡಿಗೂ ಪರಮಪ್ರಯೋಜನ 
ವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಶ್ರೀಯುತರ ರಸಾಭಿಜ್ಞ ತೆ ಶಾಸ್ತ್ರ ಪಾಂಡಿತ್ಯ 
ಗಳಿಂದ ಹೊರಡೇಶದ ವಿದ್ವಾಂಸರುಗಳಿಗೂ ಪ್ರಯೋಜನವಾಗುತ್ತದೆ. ಆ ದೇಶಗಳ 
ಘನವಿದ್ವಾಂಸರೊಡನೆ ನಡೆಸುವ ವಿಚಾರವಿನಿಮಯದ ಫಲವಾಗಿ ನಮ್ಮ ಭಾಷಾ 
ಸಾಹಿತ್ಯಗಳ ಅಭ್ಯಾಸೆ ವಿಮರ್ಶೆ, ಸಂಶೋಧನಗಳಿಗೆ ಶ್ರೀಯುತರ ಆರ್ಜಿತಜ್ಞಾ ನದ 
ಮೂಲಕ ಹೆಚ್ಚಿನ ಪ್ರಯೋಜನ ಲಭಿಸುವುದು ಟ್ಟಿಟ್ಟಿದ್ದು. ಅಮೆರಿಕವನ್ನು 
ಸುರಕ್ಷಿತವಾಗಿ ಸೇರಿರುವ ಶ್ರೀಕಂಠಯ್ಯನವರಿಗೆ ಎಲ್ಲ ಸನ್ಮ೦ಗಳಗಳು ಲಭಿಸಲಿ ಎಂದೂ 
ಅವರ ಪ್ರವಾಸಯಾತ್ರೆ ಜಯಪ್ರದವಾಗಲಿ ಎಂದೂ ಅವರು ಆರ್ಜಿಸಿದ ಜ್ಞಾನದಿಂದ 
ನಮ್ಮ ನಾಡುನುಡಿಗಳು ಮೇಲ್ಮೆ ಪಡೆಯಲಿ ಎಂದೂ ನಾವು ಹಾರೈಸುತ್ತೇವೆ. 
ಭಗವಂತನು ಶ್ರೀಯುತರಿಗೆ ಆಯುರಾರೋಗ್ಯಾದಿ ಸಮಸ್ತ ಭಾಗ್ಯಗಳನ್ನೂ 
ಒದಗಿಸಲಿ ಎಂದು ಆ ದಯಾಮಯನನ್ನು ಬೇಡುತ್ತೇವೆ. 


೩ 
ತತ 
ಮಹಾಕನಿ ಕುನೆಂಪು ಅವರಿಗೆ ಇನ್ನೆರಡು ಕಡೆಗಳಲ್ಲಿ ನಡೆದ 
ಅಭಿನಂದನ ಸಮಾರಂಭ 

ಭಾರತ ಸಾಹಿತ್ಯ ಅಕ್ಕಾಡೆಮಿಯವರಿಂದ ಬಹುಮಾನಿಶರಾದ ಶ್ರೀಕುವೆಂಪು 
ಅವರನ್ನು ಬರಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನವರೂ ಶಿವಮೊಗ್ಗೆಯ 
ನಾಗರಿಕರೂ ವಿಶೇಷರೀತಿಯಲ್ಲಿ ಗೌರವಿಸಿದರು. ಶ್ರೀ ಎ. ಆರ್‌. ಕೃಷ್ಣ ಶಾಸ್ತ್ರಿಗಳವರು 
ಒಂದು ಸಂದರ್ಭದಲ್ಲಿಯೂ ಶ್ರೀ ಡಾ|| ನಂದಿಮಠ ಅವರು ಇನ್ನೊಂದು ಸಂದರ್ಭ 
ದಲ್ಲಿಯೂ ಶ್ರೀಕುವೆಂಪು ಕವಿವರೇಣ್ಯರನ್ನೂ ಶ್ರೀ ರಾಮಾಯಣದರ್ಶನಮ್‌ 
ಮಹಾಕಾವ್ಯವನ್ನೂ ಕುರಿತು ಸ್ವಾರಸ್ಕಪೂರ್ಸವೂ ಅರ್ಥಗರ್ಭಿತವೂ ಸಮಯೋಚಿತವೂ 
ಆದ ಮೆಚ್ಚುಕೆಯ ಫ್ರಿಯವಾಕ್ಯಗಳನ್ನು ಆಡಿದರು. ಕನ್ನಡ ಜನತೆ ತನ್ನ ಆನಂದೋ 
ತ್ವರ್ಷದ ಉದ್ಗಾರಾತಿಶಯವನ್ನು ಈ ಎರಡು ಸಂದರ್ಭಗಳಲ್ಲಿಯೂ ವ್ಯಕ್ತಪಡಿಸಿ 
ಮಹಾಕವಿಯನ್ನೂ ಮಹಾಕಾವ್ಯವನ್ನೂ ಗೌರವಿಸಿತು. ಇಂತಹ ಗೌರವ ನಮ್ಮ 
ನಾಡಿನ ಜನರಿಂದ ಶ್ರೀ ಕುವೆಂಪು ಅವರಿಗೆ ಮೇಲಿಂದ ಮೇಲೆ ಸಲ್ಲಲಿ ಎಂದು ನಾವು 


ರಾಚ 


ಮ 


೨೭೦ ಪ್ರಬುದ್ಧ ಕರ್ಣಾಟಕ 


ಇನ್ನೊಮ್ಮೆ ಆಶಿಸುತ್ತೇವೆ. ಇಂತಹ ಸಂತಸದ ಸುದ್ದಿಯನ್ನು ಪ್ರಬುದ್ಧ ಕರ್ನಾಟಕದ 
ವಾಚಕಲೋಕಕ್ಕೆ ಮತ್ತೆಮತ್ತೆ, ಪ್ರಕಟಪಡಿಸುವ ಪುಣ್ಯ ನಮ್ಮದಾಗಲಿ ಎಂದು 
ಹಾರೈಸುತ್ತೇವೆ. 


ತ 


೫ 
೫ ೫% 


ಮೂನಕ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ 

೧೯೫೫ ನೆಯ ಜೂನ್‌ ತಿಂಗಳು ೧೦, ೧೧, KA ಈ ಮೂರು ದಿವಸೆಗಳೂ 
"ಏಕೀಕೃತ ಕರ್ನಾಟಕದ ರಾಜಧಾನಿಯಂತಿರುವ ' ಮೈಸೂರು ನಗರದಲ್ಲಿ ಮೂವ 
ತ್ರೇಳನೆಯ ಕನ್ನ ಡ ಸಾಹಿತ್ಯ ಸಮ್ಮೇಳನ ಕನ್ನಡ ಕಾದಂಬರಿಯ ಸಮ್ರಾಟರೆಂದು 
ಸ್ಫುತರಾದ ಶ್ರೀ ಕೋಟ ಶಿವರಾಮಕಾರಂತರ ಅಧ್ಯಕ್ಷ ತೆಯಲ್ಲಿ ವಿಶಿಷ್ಟವಾದ ಒಂದು 
ಗಾಂಭೀರ್ಯದಿಂದ ನಡೆಯಿತು. ಕನ್ನ ಡ ಸಾಹಿತ್ಯ ಸಂಸ್ಕೃತಿಗಳ ಸಂವರ್ಧನೆಗಾಗಿಯೇ 
ಮುಡಿಪಾಗಿರುವಂತೆ ಉದೆ ತಿಸಿ ಸ್ಕಾ ಪಿಸಿದ ಮೈಸೂರು ವಿಶ ಶ್ರವಿದ್ಯಾನಿಲಯದ 

ಆಶ್ರಯದಲ್ಲಿ ಈ ಸಮ್ಮೇಳನ ಜರುಗಿತು. ಈಗ್ಗೆ ಇಪ್ಪತ್ತೈದು ವರ್ಷಗಳ ಹಿಂದೆ 
ಕರ್ನಾಟಕ ಕುಲಪುಕೋಹಿತರಾದ ಶ್ರೀಮಾನ್‌ Hie ವೆಂಕಟಿರಾಯರವರ 
ಅಧ್ಯಕ್ಷತೆಯಲ್ಲಿ ಹೀಗೆಯೇ ಸಮ್ಮೇಳನ ಇದೇ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿಯೇ 
ಕೂಡಿತ್ತು. ಈ ಸಮ್ಮೇಳನ "ಆ ಉತ್ಸವದ ಬೆಳ್ಳಿಯ ಹಬ್ಬ 'ವೆಂಬಂತೆ ಮತ್ತೆ ಇಲ್ಲಿ 
ವಿಶ ಶ್ರವಿದ್ಯಾ ನಿಲಯದ ಈ ಪ್ರಿಯ ನಡೆದದ್ದು We ಚು ಕೃವೂ ಅರ್ಥಪೂರ್ಣವೂ 
ಆಗಿದ್ದಿತು. 

"ಸಮ್ಮೇಳನದ ಮೊದಲನೆಯ ದಿನನೆ ಕಾರ್ಯಕಲಾಪಗಳು ಜೂನ್‌ ೧೦ ನೆಯ 
ಶುಕ ಕ್ರವಾರ ಬೆಳಗ್ಗೆ ೧೦ ಗಂಟಿಗೆ ವಿಶ ಶ್ಚವಿದ್ಯಾನಿಲಯದ ಕ್ರಾಫರ್ಡ್‌ ಭವನದಲ್ಲಿ 
ಎಜು ಸಮ್ಮೇಳನದ ಉದ್ಭಾಟಿನ ಸಮಾರಂಭವನ್ನು ನಡಸಿಕೊಡಲು 
ಒಪ್ಪಿ ದಯಮಾಡಿಸಿದ ಮೈಸೂರು ಸಂಸ್ಥಾನದ ಶ್ರೀಮನ್ಮ ಹಾಡಾಜರನರಾದ 
ಶ್ರೀಮಜ್ಜಯಚಾಮರಾಜೇಂದ್ರ ಒಡೆಯರ್‌ ಬಹದ್ದೂ ರ್‌, ಜಿ.ಸಿ.ಬಿ. ಜಿ.ಸಿ.ಎಸ್‌.ಐ., 
ಮಹಾಸ್ನಾ ಪ್ರಾ ಮಿಯನರನ್ನು ದಿವ್ಯವಾಗಿ ಅಲಂಕರಿಸಿದ ಭವನದ ಉತ್ತ ತ್ಕರದ್ರಾರದಲ್ಲಿ 
ವಿಶ್ನ ವಿದ್ಯಾನಿಲಯದ ಉಪಸ್ಥಾ ನಪತಿಗಳೂ ಸ್ಟಾಗತಸಮಿತಿಯ ಅಧ್ಯಕ್ಷ ಫ್‌ ಆದ 
ಶ್ರೀ ವಿ.ನಿಎಲ್‌. ಡಿ'ಸೋಜ ಅವರೂ ನ ಕಾಲೇಜಿನ" ಪಿ ಪ್ರಿನ್ಸಿಪಾಲರವರೂ 
ಸ್ವಾಗತಸೆಮಿಯ ಕಾರ್ಯಾಧ್ಯಕ್ಷ, ರೂ ಆದ ಶ್ರೀಕೆ. ವಿ. ಪುಟ್ಟಪ್ಪ ಪ್ಲನೆವರೂ ಪರಿಷತ್ತಿನ 
ಅಧ್ಯಕ್ಷ ರಾದ ಶ್ರೀ ಎ. ಎನ್‌. ಮೂರ್ತಿರಾಯರೂ ಹಿಂದಿನ ಸಮ್ಮೇಳನಾಧ್ಯಕ್ಷ ರಾದ 
ಶ್ಯೀ ವಿ. ಸೀತಾರಾಮಯ್ಯನವರೂ ಈ ಅಧಿವೇಶನದ ಸಮ್ಮೇಳನಾಧ್ಯಕ್ಷ ರಾದ 


ಟ್ಟ 
ಶ್ರೀ ಕೋಟಿ ಶಿವರಾಮಕಾರಂತರವರೂ ಸ್ವಾಗತಿಸಿದರು. ಅರಮನೆಯ ಬ್ಯಾಂಡಿನವರ 





| 4 Jes i 


ಹಿತ್ಯ ಸಮ್ಮೇಳನದ ಅಧ್ಯಕ್ಷರು 


ಸ 


ಶ್ರೀ ಕೋಟಿ ಶಿವರಾಮಕಾರಂತರು 


pea 


J 


ಸಂಪಾದಕೀಯ ೨೩೧ 


ಸುಶ್ರಾವ್ಯವಾದ ವಾದ್ಯರವ ಮೊಳಗುತ್ತಿದ್ದಾಗ ಶ್ರೀಮನ್ಮ ಹಾರಾಜರು ಸೆಭೆಗೆ ಬಿಜ 
ಮಾಡಿ ವೇದಿಕೆಯ ಮೇಲೆ ದಿವ್ಯವಾದ ಪೀಠದಲ್ಲಿ ಸುಖಾಸೀನರಾದರು. ಮಹಾಸ್ವಾಮಿ 


"ಯವರ ಮಗ್ಗು ಲಿನಲ್ಲಿ ಸಮ್ಮೇಳನಾಧ್ಯಕ್ಷ ರಾದ ಶಿ )ೀ ಶಿವರಾಮಕಾರಂತರು ಮಂಡಿಸಿ 


ದರು. ಉಪಸ್ಥಾನಪತಿಗಳೂ ಪ್ರಿನ್ಸಿಪಾಲರವರೂ ಮಹಾರಾಜರವರ ಆಪ್ತ ಕಾರ್ಯ 
ದರ್ಶಿಗಳವರೂ ನಿದ್ವದ್ಗೋಷ್ಠಿಗಳ ಅಧ್ಯಕ್ಷ ರುಗಳೂ ಹಿಂದಿನ ಸಮ್ಮೇಳನದ 
ಅಧ್ಯಕ್ಷರೂ ಪರಿಷತ್ತಿನ ಅಧ್ಯಕ್ಷರೂ ಮತ್ತು ಕಾರ್ಯದರ್ಶಿಗಳೂ ವೇದಿಕೆಯ ಮೇಲೆ 
ಮಂಡಿತರಾದರು. 

ಸಭಾಭವನದಲ್ಲಿ ಕರ್ಣಾಟಕದ ಬೇರೆ ಬೇಕೆ ಪ್ರಾಂತಗಳಿಂದ ಬಂದಿದ್ದ ಪ್ರತಿ 
ನಿಧಿಗಳೂ ಪರಿಷತ್‌ ಸದಸ್ಯರೂ ಸಾಹಿತಿಗಳೂ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾ 
ಪಕರುಗಳೂ ನಾನಾ ಸಂಘ ಸಂಸ್ಥೆ ಗಳ ಕಾರ್ಯಕರ್ತರುಗಳೂ ಕಿಕ್ಕಿರಿದು ನೆರೆದಿದ್ದರು. 
ಭವನದ ಕೆಳ ಅಂತಸ್ತಿನಲ್ಲಿಯೂ ಉಪ್ಪರಿಗೆಯಲ್ಲಿಯೂ ಸೇರಿದ್ದ ಕನ್ನ ಡಾಭಿಮಾನಿ 
ಗಳಾದ ಸ್ತ್ರೀಪುರುಷರ ಆ ಬೃಹತ್‌ಸಭೆ, ಅಪೂರ್ವವಾದ ಉತ್ಸಾ ಹವನ್ನೂ ಅಮಿತವಾದ 
ಆನಂದವನ್ನೂ ನೋಡಿದವರ ಹೃದಯದಲ್ಲಿ ಉಕ್ಕೇರಿಸುವಂತಿತ್ತು. 

ಶ್ರೀಮತಿ ಶಕುಂತಲಾಬಾಯಿ ಪಾಂಡುರಂಗರಾವ್‌ ಅವರಿಂದ ಶ್ರೀ ಕುವೆಂಪು 
ಏರಚಿತ ಶ್ರೀ ರಾಮಾಯಣದರ್ಶನಮ್‌ ಮಹಾಕಾವ್ಯದ ಪ್ರಥಮಸಂಪುಟದ ಆದಿ 
ಯಲ್ಲಿ ಬರುವ ಪ್ರಾರ್ಥನಾಪಂಕ್ತಿಗಳ ಕಾವ್ಯವಾಚನದಿಂದ ಕಾರ್ಯಕ್ರಮ ಪ್ರಾರಂಭ 
ವಾಯಿತು. ಪ್ರಾರ್ಥನೆಯಾದಮೇಲೆ ಶ್ರೀಮತಿ ನೀಲಮ್ಮ ಕಡಾಂಬಿಯವರು 
ಶ್ರೀ ಡಿ.ವಿ.ಜಿ. ಅವರ " ನಿಶ್ಯರೂಪಿಣಿ,' ಶ್ಯಾಮಲಾದಂಡಕದ " ಮಾಣಿಕ್ಯವೀಣಾಂ ' 
ಜಯದೇವಕವಿಯ " ಧೀರಸಮೀರೇ,' ಈ ಮೂರು ಗೀತಗಳನ್ನು ವೀಣಾವಾದನ 
ದೊಂದಿಗೆ ಸುಶ್ರಾವ್ಯವಾಗಿ ಹಾಡಿ ಶ್ರೋತೃವೃಂದವನ್ನು ತಣಿಸಿದರು. ಆ ಬಳಿಕ 
ವಿಶ್ವವಿದ್ಯಾನಿಲಯದ ಉಪಸ್ಥಾನಪತಿಗಳಾದ ಶ್ರೀ ವಿ. ಎಲ್‌. ಡಿ'ಸೋಜ ಅವರು 
ಕನ್ನಡದಲ್ಲಿ ಸ್ವಾಗತಭಾಷಣ ಮಾಡಿ ಸಮ್ಮೇಳನಕ್ಕಾಗಿ : ಆಗಮಿಸಿದ ಸರ್ವರಿಗೂ 
ಹೃತ್ಪೂರ್ವಕವಾದ ಪ್ರೀತ್ಯಾದರಗಳ ಸ್ವಾಗತವನ್ನು ನೀಡಿದರು. ತಮ್ಮ ಭಾಷಣದಲ್ಲಿ 
ಉಪಸ್ಥಾ ನಪತಿಗಳು ಮುಖ್ಯವಾಗಿ ವಿಶ್ವವಿದ್ಯಾನಿಲಯ ಕನ್ನಡಕ್ಕೆ ಸಲ್ಲಿಸಿದ ಸೇವೆ 
ಯನ್ನು ಪ್ರಸ್ತಾಪಿಸಿ ಹೀಗೆ ಹೇಳಿದರು : | 

" ಈ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ನಾಡುನುಡಿಗಳ ಮುನ್ನ ಡೆಯಲ್ಲಿ 
ಯಾವ ಮಜಲನ್ನು ಮುಟ್ಟಿದೆ ಎನ್ನು ವುದನ್ನು ತಮ್ಮ ಗಮನಕ್ಕೆ ತರುವುದು ಉಚಿತ 
ವೆಂದು ನಾನು ಭಾವಿಸಿದ್ದೇನೆ. ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲನೆಯ 
ಚಾನ್ಸೆಲರವರಾದ ಶ್ರೀ ಕೃಷ್ಣರಾಜ ಒಡೆಯರವರು ಈ ವಿಶ್ವವಿದ್ಯಾನಿಲಯ ಈಡೇರಿಸೆ 





೨೩೨ ಪ್ರಬುದ್ಧ ಕರ್ಣಾಟಕ 


ಬೇಕಾದ ಹಲವು ಕರ್ತವ್ಯಗಳನ್ನು ಇದರ ಪಾಲಿಗೆ ಸೂಚಿಸಿದರು. ಇಲ್ಲಿಗೆ ಸಂಬಂಧ. 


ಪಟ್ಟಂತೆ ಆ ಸೂಚನೆಗಳಲ್ಲಿ ಮುಖ್ಯವಾದವುಗಳನ್ನು ಹೀಗೆ ಹೇಳಬಹುದು : ತಿಳಿಯಾದ 
ಕನ್ನ ಡದಲ್ಲಿ ಬರೆದ ಒಳ್ಳಿಯ ಪುಸ್ತಕಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯಕ್ಕೆ ವೊ ಪ್ರೋತ್ಸಾಹ 
ವೀಯುವುದು, ಮತ್ತು ಕ್ರಮಬದ್ಧ ವಾದ ಶಿಕ್ಷಣ ಶಿಸ್ತುಗಳಲ್ಲಿ ಭಾಗವಹಿಸಿ 
ಜ್ಞಾನಾರ್ಜನೆಮಾಡಲು ಅನುಕೂಲವಿಲ್ಲದಂಥವರಲ್ಲಿ ಜ್ಞಾನಪ್ರಸಾರ ಮಾಡುವುದು. 
ಈ ಎರಡು ಧ್ಯೇಯಗಳನ್ನು ಸಾಧಿಸುವ ಸಲುವಾಗಿ ಯೋಜನಾಬದ ವಾದ ಕಾರ್ಯ 
ಶ್ರಮವನ್ನು ವಿಶ್ವವಿದ್ಯಾನಿಲಯ ಹಾಕಿಕೊಂಡಿದೆ. ಸಾಹಿತ್ಯ ಮತ್ತು ವಿಜ್ಞಾನಗಳಿಗೆ 
ಸಂಬಂಧಪಟ್ಟಿ ವಿಷಯಗಳನ್ನು ಕುರಿತ ಲಘುಪುಸ್ತಕಗಳನ್ನು ಪ್ರಕಟಿಸುತ್ತಿರಲಾಗಿದೆ. 
ಪ್ರಜಾರ ಪುಸ್ತಕಮಾಲೆಯ ಈ ಪ್ರಕಟಿನೆಗಳು ತುಂಬ ಜನಪ್ರಿಯವಾಗಿವೆ. ವಿಶ್ವವಿದ್ಯಾ 
ನಿಲಯದ ಕನ್ನಡ ಗ್ರಂಥಮಾಲೆಯಲ್ಲಿ ಹಳಗನ್ನಡ ಕಾವ್ಯಮೀಮಾಂಸೆ, ಸಂಸ್ಕೃತಿ, 
ಧರ್ಮ, ತತ್ತ 3» ವಿಜ್ಞಾನ, ಇತಿಹಾಸ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮುಂತಾದ 
ವಿಷಯಗಳ ಮೇಲೆ ಘನವಿದ್ವಾಂಸರು ಬರೆದ ಅಮೂಲ್ಯವಾದ ಶಾಸ್ತ್ರಗ್ರಂಥಗಳನ್ನು 
ಪ್ರಕಟಿಸುತ್ತಿರಲಾಗಿದೆ. ಮೈಸೂರು ವಿಶ್ವವಿದ್ಯಾ ನಿಲಯದವರು ಪ್ರಕಟಿಸಿರುವ 
ಇಂಗ್ಲಿ ಷ್‌-ಸನ್ನಡ ನಿಘಂಟು ಕನ್ನಡದ ಮುನ್ನ ಡೆಯಲ್ಲಿ ಒಂದು ಮೈಲಿಗಲ್ಲು. ಕನ್ನ ಡ 
ಸಾಹಿತ್ಯಪರಿಷತ್ತಿನವರು ಕೈಗೊಂಡಿರುವ ಕನ್ನಡ-ಕನ್ನಡ ಕೋಶರಚನೆಯ ಕಾರ್ಯ 
ದಲ್ಲಿ ವಿಶ್ವವಿದ್ಯಾನಿಲಯದ ಪಾತ್ರವೂ ಇದೆ ಎನ್ನುವುದು ತಮಗೆ ಗೊತ್ತಿದೆ. ಕಳೆದ 
ಮೂವತ್ತಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಪ್ರಬುದ್ಧ ಕರ್ಣಾಟಕ 
ಪತ್ರಿಕೆ ಕನ್ನಡ ಭಾಷಾಸಾಹಿತ್ಯಗಳ ಬೆಳವಣಿಗೆಯಲ್ಲಿ ವಿಶಿಷ್ಟವಾದ ಸೇವೆಯನ್ನು 
ಸಲ್ಲಿಸುತ್ತಿದೆ. ಇವುಗಳಲ್ಲದೆ ಮೈಸೂರಿನ ಪ್ರಾಜ್ಯಸಂಶೋಧನ ಸಂಸ್ಥೆ ಯವರೂ 
ಪ್ರಾಕ್ತನಶಾಖೆಯವರೂ ಕೈಗೊಂಡಿರುವ ಸಂಶೋಧನೆ ಮತ್ತು ಪ್ರಕಟಿನೆಗಳಿಂದ 
ಕನ್ನಡ ಸಾಹಿತ್ಯದ ನೆಲೆಬೆಲೆಗಳ ಅರಿವಿಗೆ ವಿಶೇಷರೀತಿಯಲ್ಲಿ ಸಹಾಯವೊದಗುತ್ತಿದೆ. 
ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಾಪಕವರ್ಗದವರು ಸ್ವತಂತ್ರವಾಗಿಯೂ ವಿಶ್ವವಿದ್ಯಾ 
ನಿಲಯದ ಆಶ್ರಯದಲ್ಲಿಯೂ ಹಲವು ವಿಷಯಗಳ ಮೇಲೆ ಉತ್ತಮಗ್ರಂಥಗಳನ್ನು 
ಬರೆದು ಪ್ರಕಟಿಸಿ ಗಣ್ಯರಾಗಿ ದ್ಹಾರೆ. ಈ ಸಂದರ್ಭದಲ್ಲಿ ಭಾರತ ಸಾಹಿತ್ಯ ಅಕ್ಯಾಡೆಮಿ 
ಯವರಿಂದ ಬಹುಮಾನಿತರಾಗಿರುವ ಶ್ರೀ ರಾಮಾಯಣದರ್ಶನಮ್‌ ಕಾವ್ಯದ ಕರ್ತೃ 
ಗಳಾದ ಶ್ರೀ ಕೆ. ವಿ. ಪುಟ್ಟಪ್ಪನವರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ 
ಪ್ರಾಧ್ಯಾಪಕರಾಗಿರುವುದು ಮಾತ್ರವಲ್ಲದೆ ಇದೀಗ ಮಹಾರಾಜ ಕಾಲೇಜಿನ ಪ್ರಿನ್ಸಿ 
ಪಾಲರಾಗಿ ನೇಮಕಗೊಂಡಿದಾರೆ ಎಂಬ ಅಂಶವನ್ನು ಇಲ್ಲಿ ಹೇಳಲು ನನಗೆ ಹೆಮ್ಮೆ 
ಯಾಗಿದೆ. 


4) 


ಸಂಪಾದಕೀಯ ೨೩4 


" ಶ್ರೀಮನ್ಮ ಹಾರಾಜರವರು ನಮ್ಮ ಮೇಲೆ ಕೃಪೆಮಾಡಿ ಈ ಸಮ್ಮೇಳನವನ್ನು 
ಉದ್ಭಾಟಿಸುವುದಸ್ಕೆ ಈ ಹೊತ್ತು ಇಲ್ಲಿಗೆ ದಯಮಾಡಿದ್ದಾರೆ. ಕನ್ನ ಡದ ಮೇಲೆ 
ಮಹಾಸ್ವಾಮಿಗಳಿಗಿರುವ ಅಭಿಮಾನ ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಕಲಾ 
ಸಾಹಿತ್ಯಗಳ ಬೆಳವಣಿಗೆಗೆ ಮೈಸೂರು ದೊರೆಗಳು ನೀಡಿರುವ ಪ್ರೋತ್ಸಾಹವು ಕೂಡ 
ಅನ್ಯಾದ್ಭಶವಾದದ್ದು. ಶ್ರೀ ಚಿಕ್ಕದೇವರಾಜ ಒಡೆಯರು, ಶ್ರೀ ಮುಮ್ಮ ಡಿ 
ಕೃಷ್ಣರಾಜ ಒಡೆಯರು, ಶ್ರೀ ನಾಲ್ಕಡಿ ಕೃಷ್ಣ ರಾಜ ಒಡೆಯರು ಇವರುಗಳ ಆಳ್ವಿಕೆ 
ಯಲ್ಲಿ ಕನ್ನ ಡ ಸಾಹಿತ್ಯಕ್ಕೆ ದೊರೆತ ಪೊ ಫ್ರೋತ್ಸಾ ಹ ನೂತನವಾದದ್ದು, ವಿಶಿಷ್ಟವಾದದ್ದು ಔ 
ಚಿಕ್ಕದೇವರಾಜ ಒಡೆಯರು ತಮ್ಮ ಅರಮನೆಯ ಸಂಚಿಯ ಊಳಿಗದ ಹೆಣ್ಣೊಬ್ಬಳಲ್ಲಿ, 
ಹೊನ್ನ ಮ್ಮನಲ್ಲಿ " ಸಾಹಿತ್ಯದ ವರದೇವತೆ 'ಯನ್ನು ಕಂಡು ಕೃತಿರಚನೆ ಮಾಡುವಂತೆ 
ಪೊ ಫ್ರೋತ್ಸಾ ಹ ನೀಡಿದುದು ಎಷ್ಟು ಉದಾತ್ತವಾಗಿದೆ ! ಎಷ್ಟು ಆದರ್ಶಮಯವಾಗಿದೆ ! 
ರಾಮಾಯಣ ಮಹಾಭಾರತಾದಿ ಪ್ರರಾಣಕಾವ್ಯಾದಿಗಳ ಅನುವಾದ ; ಕಾಳಿದಾಸ: 
ಮತ್ತು ಷೇಕ್ಸ್‌ ಪಿಯರ್‌ ಕವಿಗಳ ನಾಟಿಕಗಳ ಅನುವಾದ, ಉತ್ತಮವಾದ ದೃಶ್ಯ 
ಕಾವ್ಯಗಳ ಪ್ರದರ್ಶನ, ಇಂಗ್ಲಿಷ್‌, ಸಂಸ್ಕೃತ, ಕನ್ನಡ ಈ ಭಾಷೆಗಳಲ್ಲಿ ವಿದ್ಯಾ 
ಭ್ಯಾಸಕ್ಕೆ ಉತ್ತೇಜನ, ವಿಶ್ವವಿದ್ಯಾನಿಲಯ, ಶಿಕ್ಷ ಣ ಶಾಖೆಗಳ ಏರ್ಪಾಟು--ಇವುಗ 
ಳಲ್ಲಕ್ಕೂ ಮೈಸೂರು ದೊರೆಗಳ ಉದಾರವೂ ಕೃಪಾಪೂರ್ಣವೂ ಆದ ಸತತ 
ಪ್ರೋತ್ಸಾ ಹವೇ ಕಾರಣ. ಪ್ರಜಾವತ್ಸ ಲರೆಂದೂ ಸಂಯಮಶೀಲರೆಂದೂ ಆದರ್ಶ 
ಪ್ರಭುಗಳೆಂದೂ ರಾಜರ್ಷಿಗಳೆಂದೂ ಸ್ತುತ್ಯರಾದ ನಾಲ್ಕಡಿ ಶ್ರೀ ಕೃಷ್ಣರಾಜ 
ಒಡೆಯರವರ ಕಾಲದಲ್ಲಿ ನಡೆದುಬಂದ ರೀತಿನೀತಿಗಳನ್ನು ಮಹಾಸ್ಟಾಮಿಯವ 
ರಾಗಿರುವ ಶ್ರೀ ಜಯಚಾಮರಾಜ ಒಡೆಯರ್‌ ಅವರು ಮುಂದುವರಿಸಿಕೊಂಡು. 
ಬರುತ್ತಿರುವ ಸಂಗತಿಯನ್ನು ಇಲ್ಲಿ ಪ್ರಸ್ತಾಪಿಸಲು ಅತ್ಯಂತ ಹರ್ಷವಾಗಿದೆ. ವಿದ್ಯಾ 
ವಿನಯಸಂಪನ್ನ ರೂ, ದೇಶಭಾಷಾಪ್ರೇಮಿಗಳೂ ಎಲ್ಲಕ್ಕೂ ಮಿಗಿಲಾಗಿ ಪರಮತತ್ತ್ವ 
ಜ್ಞಾನಿಗಳೂ ಪರಮದೈವಭಕ್ತರೂ ಆಗಿರುವ ಶ್ರೀಮನ್ಮ ಹಾರಾಜರವರು ಸಂಸ್ಕೃತದ. 
ಪ್ರರಾಣಗಳನ್ನೂ ವೇದಾಂತಗ್ರಂಥಗಳನ್ನೂ ಕನ್ನ ಡದಲ್ಲಿ ಮೂಲಶ್ಲೊ €ಕ ಮತ್ತು 
ಅರ್ಥವಿವರಣೆಗಳೊಡನೆ ಪಂಡಿತೋತ್ತಮರಿಂದ ಬರೆಯಿಸಿ ಪ್ರಶಟಿಪಡಿಸುತ್ತಿರುವುದು. 
ಅತ್ಯದ್ಭುತವಾದ ಕಾರ್ಯವಾಗಿದೆ. ಶ್ರೀ ಜಯಚಾಮರಾಜೇಂದ್ರ ಗ್ರಂಥಮಾಲೆಯ. 
ಈ ಸೃತಿರತ್ನಗಳು ಕನ್ನಡಿಗರಿಗೆ ಅಮೂಲ್ಯವಾದ ಆಸ್ತಿಯಾಗಿ ಪರಿಣಮಿಸಿವೆ. 
ಇದಕ್ಕೂ ಮಿಗಿಲಾಗಿ ಶ್ರೀಮನ್ಮ ಹಾರಾಜರವರು ಸ್ವತಃ ಸೃತಿರಚನೆಯಲ್ಲಿ ತೊಡಗಿ 
ದತ್ತಾತ್ರೇಯಗೀತೆ, ಯೋಗವನ್ನು ಕುರಿತ ಗ್ರಂಥ ಮುಂತಾದ ದೊಡ್ಡ ಕೃತಿಗಳನ್ನು 
ಬರೆದು ಕೃತಕೃತ್ಯರಾಗಿದ್ದಾ ರೆ ಶ್ರೀಮನ್ಮ ಹಾರಾಜರವರು ಈ ದಿವಸ ತಮ್ಮ ಅನೇಕಾ 


೪ 





ಅಸ್ಮಿಳ ಪ್ರಬುದ್ಧ ಕರ್ಣಾಟಕ 


ನೇಕ ಕಾರ್ಯ ಗೌರವಗಳಲ್ಲಿ ಬಿಡುವುಮಾಡಿಕೊಂಡು ಕನ್ನಡದ ಮೇಲಣ ಪ್ರೆ ನ್ರೀಮಗೌರವ | 


ಗಳಿಂದ ಸಮ್ಮೇಳನದ ಕಾರ್ಯಕಲಾಪಗಳನ್ನು ಉದ್ದಾ ಬಿಸುವ ಸಲುವಾಗಿ ಇಲ್ಲಿಗೆ 
ಬಿಜಮಾಡಿರುವುದು ನಮಗೆಲ್ಲರಿಗೂ ತುಂಬ ರ ಟಾಂ ಸಂಗತಿಯಾಗಿದೆ. 
" ಸಮ್ಮೇಳನದ ಅಧ್ಯಕ್ಷ ರಾಗಿ ದಯಮಾಡಿರುವ ಶ್ರೀ ಕೋಟ ಶಿವರಾಮ 
ಕಾರಂತರು ಸುಪ್ರ ಸಿದ್ದ ಸಾಹಿತಿಗಳು. ಕತೆ, ಕಾದಂಬರಿ, ನಾಟಿಕ, ನಗೆಬರಹ, ಜೀವನ 
ಚರಿತ್ರೆ, ದಿನಹರಿ ವಿಡಂಬನ, -ಹೀಗೆ ಸಾಹಿ ತ್ಯದ ನಾನಾ ಪ್ರಕಾರಗಳಲ್ಲಿ ಕೃತಿರಚನೆ 
ಈವ ಸಿದ ನ ಪುರುಷರು. ವಯಸ್ಕರ ಶಿಕ ಕಣ, ಮಕ್ಕಳ ರಾ. ಮಾ“ 
ಸುಧಾರಣೆ, ಪೌ ಾ_ಢವಿದ್ಗಾ ಸಭ್ಯಾಸ, ನಾಟಕ, ಕರ್ನಾಟಕ ಏಕೀಕರಣ, ಸ ಸ್ವಾತಂತ್ರ $ 
ಸಂಗ್ರಾಮ ಈ ಮುಂತಾದ ಬೇರೆ ಬೇರೆ ಕೆ ಕ್ಷೇತ್ರಗಳಲ್ಲಿ ಮುನ್ನುಗ್ಗಿ ಸೇವೆ ಸಲ್ಲಿಸಿದ 
ಜಾತ ಕಾರಂತರು. ದೇಶವಿದೇಶಗಳಲ್ಲಿ ಪ್ರವಾಸಮಾಡಿದ ಪರಿವ್ರಾಜಕ 
ಮಹಾನುಭಾವರು ಇವರು. “ಕಡಲ ತಡಿಯ ಭಾರ್ಗವ” ಎಂದು ಇವನನ್ನು 
ಕವಿಗಳೊಬ್ಬ ರು ಕರೆದಿರುವುದು ಉಚಿತವಾಗಿಯೇ ಇದೆ. ಇವರು ನಡಸಿಕೊಂದು 
wpa ಭಾ ಇವರು ಪ್ರಕಟಿಸಿದ " ಬಾಲಪ ರ್ರಪಂಚ ', ಇವರು ಕಟ್ಟಿದ ನಾಟ್ಯ 


ಸೆಂಸ್ಥೆ- ಇವುಗಳ ಫನಿಚಯನದುನನರಿಸೆ ಕ ವ್ಯಕ್ತಿತ್ವ ತ್ವವನ್ನು I 


ಅನಾವಶ್ಯಕ, ಸಾಹಿತ್ಯ, ಸಂಗೀತ, ಚಿತ್ರ, ನರ್ತನ, ಶಿಲ್ಪ ಇವುಗಳೆಲ್ಲದರಲ್ಲಿಯೂ 
ಅಧಿಕಾರವಾಣಿಯಿಂದ ಮಾತನಾಡುವ "ಅರ್ಜತೆಯತ್ಳ pe ಧೀರ ಸಾಹಿತಿ ಈ 
ಸಮ್ಮೇಳನದ ಅಧ್ಯಕ್ಷ ರಾಗಿ ಬಂದಿರುವುದು ನಮ್ಮೆಲ್ಲರ ಸುದ್ಧೈವ. ಸಮ್ಮೇಳನದ 
ಅಂಗವಾಗಿ ನಡೆಯುವ ಕವಿಮೇಳದ ಅಧ್ಯಕ್ಷ. ರಾಗಿ ಕನ್ನಡನಾಡಿನ ಸಂತಕವಿಕ್ರೆ ಶ್ರೇಷ್ಠ 
ರೆಂದೂ ಮಹಾ ಅನಭಾವಿಗಳೆಂದೂ ಗಣ್ಯರಾಗಿರುವ ಶ್ರಿ ಶ್ರೀ ದ.ರಾ. ಬೇಂದ್ರೆ) ಯವರು 
ದಯಮಾಡಿಸಿರುವುದು ಆನಂದದ ಸಂಗತಿ. ಇದೇ ರೀತಿಯಲ್ಲಿ ಲೇಖನಗೋಷ್ಟಿ 
ವಿಮರ್ಶಾಗೋಷ್ಠಿ ಶಾಸ್ತ್ರಸ ಸ್ರೃಸಾಹಿತ್ಯಗೋಷ್ಠಿಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು" 
ಸಾಂಗವಾಗಿ ನೆರವೇರಿಸಿಕೊಡಲು ಬಂದಿರುವ ಶ್ರೀ ಸಿದ್ಧಯ್ಯ ಪುರಾಣಿಕ, ಶ್ರೀ ಹ 
ಶ್ರೀ. ಮುಗಳಿ, ಶ್ರೀ ಆರ್‌. ಎಲ್‌. ನರಸಿ ಸಿಂಹಯ್ಯ ಇವರುಗಳು ದೊಡ್ಡ ವಿದ್ವಾಂಸರು, 
ಘನ ವಿಮರ್ಶಕರು, ಕನ್ನ ಡಿಗರ ಅಚ್ಚು ಮೆಚಿ ಕಿನ ಸಾಹಿತಿಗಳು. ಸವರ ರಿಗೂ 
ಹೃತ್ಪೂರ್ವಕ ಸುಖಾಗಮನವನ್ನು ಬಯಸುತ್ತೆ ತ್ತೇನೆ.' 
3 ಪೀ 2 ೫ 

ಸ್ವಾಗತಭಾಷಣವಾದಮೇಲೆ ಶ್ರೀಮನ್ಮ ಹಾರಾಜರವರು ಪ ರ)ಸನ್ನ ನ್ನ ಗಂಭೀರವಾಣಿ 
ಯಿಂದ ರಾರಾ ಸಮೆ ಸ್ರೀಳನದ ಕಾರ್ಯಕಲಾನಗಳನ್ನು. ಉದ್ಭಾಟಿಸಿದರು. 
ಮಹಾಸ್ಟಾಮಿಯವರು ತಮ್ಮ ಭಾಷಣದಲ್ಲಿ ಹೀಗೆ ಅಪ್ಪಣೆ ಕೊಡಿಸಿದರು: 


ಗ 


ಸಂಪಾದಕೀಯ ಚ ೨೨೫ 


ಪರಿಷತ್ತು ಅಖಿಲಕರ್ಣಾಟಕ ಸಂಸ್ಥೆ. ಇಂದಿನ ಸ್ಥಿತಿಯಲ್ಲಿ ನಮ್ಮ ನಾಡಿನ - 
ದ ಕನ್ನಡಿಗರನ್ನು ಒಂದುಗೂಡಿಸು 5 ಮುಖ್ಯ ಸಾಧನ. 
ತಾಯ್ದು ಡಿಯು ಎಂಥ ಪ್ರೇಮಬಂಧನವಾಗುವುದೆಂಬುದನ್ನು ಹೊರನಾಡಿನಲ್ಲಿ 
ಕಾಲಿಟ್ಟ ವರೆಲ್ಲರೂ ಅನುಭವಿಸಬಲ್ಲರು. ನಮ್ಮ ಸಲಾಸಾಹಿತ್ಯ ಸಂಸ್ಕೃತಿಗಳಿಗೆ 
ಸಂಬಂಧಪಟ್ಟಂತೆ ಪ್ರತಿವರ್ಷವೂ ಸಮ್ಮೇಳನವು ನಿರ್ಣಯಗಳನ್ನು ಮಾಡುತ್ತಿದೆ. 
ಅವು ಪ್ರಯೋಜನಕಾರಿಯಾಗಬೇಕಾಗಿದ್ದಕೆ, ಹಿಂದೆ ಹದಿನೆಂಟು ಇಪ್ಪತ್ತು ಕಡೆ 
ಗಳಿಂದ ಸಮ್ಮತಿ ದೊರೆಯಬೇಕಾಗಿತ್ತು ; ಆದ್ದರಿಂದ ತಡವಾಗುತ್ತಿತ್ತು ; ತೊಡಕು 
ಬರುತ್ತಿತ್ತು. ಈಗ ನಮಗೆ ಸ್ವಾತಂತ್ರ್ಯ ದೊರೆತು, ಪ್ರಾಂತಗಳು ಸುಸಂಘಟಿತವಾಗಿ 
ಕೇಂದ್ರ ಸರಕಾರವು ಕನ್ನ ನ ಡಕ್ಕೆ ಒಂದು ಗಣ್ಯಸ್ಥಾನವನ್ನು ಕೊಟ್ಟಿರುವುದರಿಂದ, 
ನಿಮ್ಮ ಆಕೆ ಆಕಾಂಕ್ಷೆಗಳು ಹೆಚ್ಚು ಸುಲಭವಾಗಿಯೂ ಸುಸೂತ್ರವಾಗಿಯೂ 
ನೆರೆವೇರಿಯಾವು. 

" ಸಾಹಿತ್ಯಪರಿಷತ್ತು ks ನಿಲಯ ; ಸರಸ್ಯೆತಿ ಎಲ್ಲರ ತಾಯಿ. ಅವಳದು 
ನಿರ್ಮಲತೇಜಸ್ಸು; ಆ ತೇಜಸ್ಸಿಗೆ ಜಾತಿಮತಛೇದಗಳಿಲ್ಲ ವರ್ಣಭೇದವಿಲ್ಲ. 
ಆದ್ದರಿಂದಲೇ ಕನ್ನಡ ಸಾಹಿತ್ಯವು ಎಲ್ಲ ವಿಧವಾದ ಜನರಿಂದಲೂ ಬೆಳೆದುಬಂದಿದೆ. 
ಅದನ್ನು ಎಲ್ಲ ಜಾತಿಯ ಜನರೂ ಓದುತ್ತಾರೆ. ಇದರಿಂದ ಒಬ್ಬರಿಗೊಬ್ಬರಿಗೆ 
ಆಂತರಿಕವಾದ ಪರಿಚಯ ಸ್ಪೇಹಸೌಹಾರ್ದಗಳು ಲಭ್ಯವಾಗಿವೆ. ಕನ್ನಡನಾಡಿನ 
ವಿಸ್ತಾರದಿಂದಲೂ ರಾಜಕೀಯ ಕಾರಣಗಳಿಂದಲೂ ಇವಕ್ಕೆ ಇದ್ದ ಅಡ್ಡಿ ಆತಂಕ 
ಗಳನ್ನು ಪರಿಷತ್ತು ಬಹುಮಟ್ಟಿಗೆ ಕಡಮೆ-ಮಾಡಿ ಐಕಮತ್ಯಕ್ಕೆ ಸಹಾಯವಾಗಿದೆ. 
ಅದರ ಪ್ರಯತ್ನ ಶ್ತ ದಿಂದಲೇ ಹೀಗೆ ಹಲವು ಪಾ ತ್ರಾಂತಗಳಿಂದ ಬಂದ ಸೋದರ ಸೋದರಿ 
ಯರನ್ನು” ಒಟ್ಟಿ ಗೆ ನೋಡಲು ಸಾಧ್ಯವಾಗಿದೆ. 

"ಆಗ್ಗೆ ಸುಮಾರ ಐವತ್ತು ಅರವತ್ತು ವರ್ಷಗಳ ಕೆಳಗೆ ಎಲ್ಲೋ ಅಲ್ಲೊಬ್ಬರು 
ಇಲ್ಲೊಬ್ಬ ರು ವಿದ್ವಾಂಸರಾದವರು ರಾಜಾಶ್ರಯದಲ್ಲಿ ಪ್ರೌಢಗ ಸ್ರಂಥಗಳನ್ನು 
ಬರೆಯುತ್ತಿದ್ದರು. ಅದಕೆ ಈಗ ಕಾಲ ಬದಲಾಗಿದೆ ; ಬರೆಯುವವರೂ ಓದುವವರೂ 
ಹೆಚ್ಚಾಗಿದ್ದಾರೆ. ಇನ್ನೂ ವಿದ್ಯಾರ್ಥಿದಶೆಯಲ್ಲಿಯೇ ಹಲವರು ಉತ್ತಮವಾದ 
ಬರವಣಿಗೆಯನ್ನು ಬರೆಯುತ್ತಿದ್ದಾರೆ. ಕೆಲವು ಬಗೆಯ ಸಾಹಿತ್ಯವಂತೂ ಎಷ್ಟು 
ಹುಲಸಾಗಿದೆಯೆಂದರೆ, ಇದು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ವಸಂತಕಾಲವೆನ್ನ 
ಬಹುದು. ಸಾಹಿತ್ಯಪರಿಷತ್ತೂ ವಿಶ್ವವಿದ್ಯಾನಿಲಯವೂ ಪ್ರೌಢಗ್ರಂಥಗಳನ್ನು 
ಪ್ರಕಟಿಸುತ್ತಿವೆ. ಇಂದು ಯಾವ ಶಾಸ್ತ್ರದ ಮೇಲೆ ಎಂಥ ಪ್ರೌಢಗ್ರಂಥವನ್ನು 
ಬೇಕಾದರೂ ಕನ್ನಡದಲ್ಲಿ ಬರೆಯಬಲ್ಲ ಶಕ್ತರಿದ್ದಾರೆ. ಅವರನ್ನೂ ಅವರ ಜ್ಞಾನವನ್ನೂ 


೨೭೬ ಪ್ರಬುದ್ಧ ಕರ್ಣಾಟಕ 


ಜನಸಾಮಾನ್ಯವು ಹೇಗೆ ಉಪಯೋಗಿ ಸಿಕೊಳ್ಳಬೇಕೆಂಬುದೇ ಒಂದು ಸಮಸ್ಯೆ . 


ಯಾಗಿದೆ. ಇಂದಿನ ಶಿಕ್ಷಣಕ್ರಮದಲ್ಲಿ ನಡೆಯಬೇಕಾದ ಸುಧಾರಣೆಗಳೆಲ್ಲಾ ರೂಪ 
ಗೊಂಡು ಅದು ಒಂದು ನೆಲೆಗೆ ಬಂದರೆ ಈ ಸ ಮಸ್ಯೆ ಬಗೆಹರಿದೀತು. ಅದರಲ್ಲಿ ಏನೇ 
ಬದಲಾವಣೆಯಾಗಲಿ, ಎರಡು ಕೋಟಿ ಜನ ತಮ್ಮ ತಾಯ ಸಿಡಿಯನ್ನು ಬಿಟ್ಟು 
ಮತ್ಯಾವ ಭಾಷೆಯಲ್ಲೂ ವಿದಾ ್ಯವಂತರೆನಿ ಸಿಕೊಳ್ಳ ಲಾರರು, FE 
ಕವಿಗಳಾಗರು ; ಆದವರ ವಿದ್ಯೆ, ವಿದ್ರ ತ್ತು, ಪಾಂಡಿತ್ಯ, ಜನಸಾಮಾನ್ಯವನ್ನು 
ಮುಟ್ಟದು; ಫಲ ಕೊಡದು. ರು "ಅದರಲ್ಲಿಯೇ ಹುಟ್ಟಿ ಅದರಲ್ಲಿಯೇ ಬೆಳೆಯ. 
ಬೇಕು, ಅದರಲ್ಲಿಯೇ ಗಳಿಸಬೇಕು, ಅದನ್ನೆ ಬಳಸಬೇಕು. ಆಗಲೇ ಅದರಿಂದ. 
ಪೂರ್ಣಪ ಸ್ರಯೋಜನ ದೊರೆಯುವುದು.' 
೫ po ೫ ೫ 

" ಈ ಸುಸಂದರ್ಭದಲ್ಲಿ ನಮ್ಮ ಕನ್ನಡನಾಡಿನ ಪ್ರಮುಖ ಸಾಹಿತಿಗಳಾದ 
ಶ್ರೀಮಾನ್‌ ಕೆ. ವಿ. ಪುಟ್ಟಿ ಪ ನವರಿಗೆ ಅವರು ರಚಿಸಿರುವ ರಾಮಾಯಣದರ್ಶನವೆಂಬ. 
ಕಾವ್ಯವನ್ನು ಮೆಚ್ಚಿ ಭಾರತ ಸೆರಕಾರವು ಗಣ್ಯಾಪ್ರ ಶಸ್ತಿಯನ್ನು ನೀಡಿರುವುದನ್ನು 
ನಾವು ಮನಗಂಡು ಅವರಿಗೆ ನಮ್ಮ ಹೈ ಹ್ನ ತ್ಪೂ ರ್ವಕವಾದ ಮೆಚ್ಚಿ ಸಿ ಸಂತೋಷಗಳನ್ನು 
ಸೂಚಿಸುತ್ತೇವೆ. ಮತ್ತು ಇವರಿಗೆ ದೊರೆತ ಪ ಪ್ರಶಸ್ತಿಯು ಕನ್ನೆ ಡನಾಡಿಗೇ ಸನಕ 
ಸಸ್ಯ ನಾವು ಹೇಳಬಯಸುತ್ತೇವೆ.' 

ಸಿರಿಗನ್ನ ಡಂ ಗೆಲ್ಲೆ ! 
3 x | ಜೀ ಜೇ 

ಶ್ರೀಮನ್ಮ ಹಾರಾಜರವರು ಅಪ ರಣೆ ಕೊಡಿಸಿದ ಭಾಷಣದಲ್ಲಿ ಪ್ರಭುಗಳ ನಾಡು 
ನುಡಿಗಳ ಪೆ ಪ್ರೇಮವೂ ಹತತಯ ಮೇಲಿಂದ ಮೇಲೆ ವ್ಯಕ್ತ ವಾಗುತ್ತಿದ್ದುದನ್ನು 
ಸಭಿಕರು ಆನಂದದಿಂದ ಕೇಳಿ ನಲಿದರು. ಮಹಾಪ ರ್ರಭುಗಳವರು ತಮ್ಮ ದೊಡ್ಡ ಪ್ಪ 
ನವರೂ ತಮ್ಮ ತೀರ್ಥರೂಪರವರೂ ಪರಿಷತ್ತಿನ ಪುರೋಭಿವೃದ್ಧಿ ಯಲ್ಲಿ ಅಸಕ್ತಿ 
ವಹಿಸಿದ್ದ ವಿಷಯವನ್ನೂ ತಾವೂ ತಮ್ಮ ಹಿರಿಯರಂತೆಯೇ ತಮ್ಮ" ತಾಯ್ದು ಡಿಯ 
ವಿಷಯದಲ್ಲಿಯೂ ಸರಿಸತ್ತಿ ನ ವಿಷಯದಲ್ಲಿಯೂ ಅಕ್ಕರ ಆಸ್ಥೆಯನ್ನು ತಳೆನಿರುವ 
ಸಂಗತಿಯನ್ನೂ ತಮ್ಮ ಭಾಷಣದ ಆರಂಭದಲ್ಲಿ ಪ್ರ ರ್ರಸ್ತಾಪಿಸಿದರು. ಆಳುವ ಮಹಾ 
ಸ್ಟಾ ಮಿಯವಶಿ ದೇಶಭಾಷಾಪ್ರೇಮಪೂರಿತವಾದ ಉದ್ಭಾಟಿನಾಭಾಷಣದಿಂದ ಸಮ್ಮೇ 
ನಡ ಸಭಾಸದರಿಗೆ ಅಮಿತವಾದ ಸಂತೋಷವಾಯಿತು. 

ಶ್ರೀಮನ್ಮ ಹಾರಾಜರವರು ತಮ್ಮ ಭಾಷಣವನ್ನು ಮುಗಿಸಿ ಪೀಠದಲ್ಲಿ ಮಂಡಿಸಿದ 
ಬಳಿಕ ಸುಂದರವಾದ ಹಾರತುರಾಯಿಗಳ ಉಪಾಯನವನ್ನು ಮಹಾಸ್ವಾಮಿ 


ಆ) 


1) 


ಸಂಪಾದಕೀಯ ೨೨೭ 


“ಯವರಿಗೂ ಸಮ್ಮೇಳನಾಧ್ಯಕ್ಷ ರಿಗೂ ಅರ್ಪಿಸಿ ಗೌರವಿಸೆಲಾಯಿತು. ಆ ಬಳಿಕ ಶ್ರೀ ` 
ಕಾರಂತರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಗೈದುದನ್ನು ಕುರಿತಾದ ಅಧ್ಯಕ್ಷ: “ಮನ್ನ ಣೆ ಎಂಬ 
ಫಾರ್ಯಕ ಕ್ರಮನಡೆದುಶಿ ಶ್ರೀಗಳಾದ ಎ. ವಿನ್‌. ಮೂರ್ತಿರಾವ್‌, ಸಿದ್ದ ಯ್ಯ ಪುರಾಣಿಕ್‌, 
ಜಿ. ವೆಂಕಟಸುಬ್ಬಯ್ಯ, ದ. ರಾ. ಬೇಂದ್ರೆ ಮತ್ತು ವಿ. ಸೀತಾರಾಮಯ್ಯ ಇವರುಗಳು 
ಶೀ ಕಾರಂತರ ವ್ಯಕ್ತಿ ಮಹಿಮೆಯನ್ನೂ ಕಾರ್ಯದಳ್ಸ ತೆಯ ತೆಯನ್ನೂ ಸಾಹಿತ್ಯ ಸೇವೆ 
ಯನ್ನೂ ಹೊಗಳಿ ಶ್ರೀ ಕಾರಂತರು ಅಧ್ಯಕ್ಷನ ಪಟ್ಟ ವನ್ನು ಸಿ ೀಕರಿಸಬೇಕೆಂದು ಕೇಳಿ 
ಸೊಂಡದು. ಈ ಸಂದರ್ಭದಲ್ಲಿ ಶ್ರೀ ಬೇಂದ್ರೆಯವರು "ಸಾಹಿತ್ಯದ ಹತ್ತು ಮುಖ 
ಗಳನ್ನು ಮಾತ್ರವಲ್ಲ, ತಮ್ಮ ಬದುಕಿನ ತಮ್ಮ ದೇಶದ ಹತ್ತು ಮುಖಗಳನ್ನೂ ನೋಡಿ 
ರುವ ಕಾರಂತರು ರತ್ನ ಸಿಂಹಾಸನದ ಹತ್ತಿರದ ಸಾಹಿತ್ಯಸಿಂಹಾಸನವನ್ನು ಏರಿರುವುದು 
ಮಹತ್ತರವಾದ ವಿಷಯ ' ಎಂದು ಹೇಳಿದ ಮಾತನ್ನು ಸಭೆ ದೀರ್ಥಹರ್ಷೊೋದ್ಗಾ ರ 
ಮತ್ತು ಕರತಾಡನಗಳ ಪ್ರದರ್ಶನದಿಂದ ಅನುಮೋದಿಸಿತು. ಬಳಿಕ ಶ್ರೀ ಕಾರಂತರು 
ಎದ್ದುನಿಂತು ಅಸ್ಪಲಿತವೂ ಸ್ಫುಟವೂ ಧೀರಗಂಭೀರವೂ ಆದ ವಾಣಿಯಿಂದ ತಮ್ಮ 
ಅಧ್ಯಕ್ಷ ಭಾಷಣವನ್ನು ಅಲ್ಲಲ್ಲಿ ವಿವರಣೆ ವ್ಯಾಖ್ಯಾನಗಳೊಡನೆ ಓದಿದರು. ಜನ, ಸೂಜಿ 
ಬಿದ್ದರೂ ಸದ್ದು ಕೇಳುವಂತಹ ಮನದಿಂದಿದ್ದು ಕಾರಂತರ ವೀರವಾಣಿಯನ್ನು ಗಮನ 
ವಿಟು );ಲಾಲಿಸಿದರು. ತಮ್ಮ ಮೆಚ್ಚುಗೆಯನ್ನು ನಡುನಡುವೆ ಕರತಾಡನ ಹರ್ಷೊೋದ್ಲಾ ರ 
ಗಳಿಂದ ಸೂಚಿಸಿದರು. ಶ್ರೀ ಕಾರಂತರ ಭಾಷಣದಲ್ಲಿ ವಿಶಾಲವಾದ ಲೋಕಾನು 
ಭವವೂ ಆಳವಾದ ಸಾಹಿತ್ಯಜ್ಞಾನವೂ ಅಪಾರವಾದ ನಾಡುನುಡಿಗಳ ಮಮತೆಯೂ 
ಹೆಜ್ಜೆ ಹೆಜ್ಜಿಗೆ ವ್ಯಕ್ತವಾಗುತ್ತಿದ್ದಿತು. ಕನ್ನಡನಾಡಿನ ಏಕೀಕರಣ, ಸಾಹಿತ್ಯ ಮತ್ತು 
ಬದುಕಿನ ಸಂಬಂಧ, ಸಾಹಿತಿಯ ಹೊಣೆ, ಬದುಕಿನಲ್ಲಿ ಗಂಡುಹೆಣ್ಣುಗಳ ಸಮಸ್ಯೆ ಮತ್ತು 
ಅದನ್ನು ಸಾಹಿತ್ಯದಲ್ಲಿ ತರಬೇಕೆ ಬೇಡವೆ? ತಂದರೆ ಹೇಗೆ ತರಬೇಕು, ಕನ್ನಡ ಗ್ರಂಥಗಳ 
ಭಾಷಾರೂಪದಲ್ಲಿ ತರಬಹುದಾದ ಸಾಮರಸ್ಯ, ವಿಶ್ವವಿದ್ಯಾನಿಲಯಗಳ ಕರ್ತವ್ಯ, 
೨... LSE ವಾಚನಾಭಿರುಚಿಯನ್ನು ಕೆರಳಿಸಬಲ್ಲ ಸಾಹಿತ್ಯವನ್ನು 

ಪ್ಟಿಸುವುದರ ಅವಶ್ಯಕತೆ, ಸೆಮಾಜವಿಜ್ಞಾ ಸನ ನಿಶ್ಲಿ ತವಿಜ್ಞಾ ಶ್ಲ ನಾದಿ ಶಾಸ್ತ ಸ್ರಗಳನ್ನು 
ky  ಡದಲ್ಲಿ ರಚಿಸಬೇಕಾದುದರ ಅವಶ್ಯಕತೆ ಕನ್ನ ಡ-ಕನ್ನ ಡೆ ನಿಘಂಟು ಕನ್ನ ಸ್ರ 
ಸೋಶ ಇವುಗಳ ರಚನೆಯಲ್ಲಿ ಸೈಕೊಳ್ಳಬೇಕಾದ ಕ್ರ ಕ id ped ಪ್ರಾಮಾಣಿಕತೆ 
, ವಾಚನಾಲಯಗಳು ಲೇಖಕರಿಗೆ ಕೊಡಬೇಕಾದ ಪ್ರೋತ್ಸಾಹ--ಈ "ವಿಷಯಗಳ 
ಮೇಲೆ ಶ್ರೀ ಕಾರಂತರು ತಮ್ಮ , ಅನುಭವಜನ್ಯವೂ 'ಪಾಂಡಿತ್ಯವೂರ್ಣವೂ ಆದ 
ವಿಚಾರಲಡರಿಗಳನ್ನು ಹರಿಯಿಸಿ ಉದ್ದಾ ಮವಾದ ಭಾಷಣವನ್ನು ಮಾಡಿದರು. 
ಅವರ ಕೆಜ್ಜೆ. ದೆಯ "ನೀರವಾಹ್ಟಿನಿಂದ ಸಭಿಕವೃಂದ ಜಾಗೃತವಾಯಿತು. ಪ್ರಬುದ್ಧ 


೨೭೮ ಪ್ರಬುದ್ಧ ಕರ್ಣಾಟಕ 


ಕರ್ನಾಟಕದ ವಾಚಕರ ಸೌಕರ್ಯಕ್ಕಾಗಿ ಸಮ್ಮೇಳನಾಧ್ಯಕ್ಷರ ಮತ್ತು ಗೋಷ್ಠಿಗಳ , 


ಅಧ್ಯಕ್ಷರ ಭಾಷಣಗಳಿಂದ ಆಯ್ದ ಕೆಲಕೆಲವು ಭಾಗಗಳನ್ನು ಇದೇ ಸಂಚಿಕೆಯ 
ವಸ್ತುಕೋಶದ ಭಾಗದಲ್ಲಿ ಪ್ರತ್ಯೇಕವಾಗಿ ಅಚ್ಚುಮಾಡಿದೆ. ಶ್ರೀ ಕಾರಂತರ 
ಭಾಷಣವಾದ ಮೇಲೆ ರಾಷ್ಟ್ರ ಗೀತೆಯೊಡನೆ ಬೆಳಗಿನ ಕಾರ್ಯಕ್ರಮ ಕೊನೆ 
ಗೊಂಡಿತು. 

ಅದೇ ದಿನ ಮಧ್ಯಾಹ್ನ ೩ರಿಂದ ೪.೩೦ರ ವರೆಗೆ ಲೇಖಕರ ಗೋಷ್ಠಿ 
ಕನ್ನ ಡದ ತರುಣ ಕವಿಗಳೂ ಹೈದರಾಬಾದು ಸರಕಾರದ ವ್ಯವಸಾಯಮಂತ್ರಿಗಳ 
ಆಪ್ತ ಕಾರ್ಯದರ್ಶಿಗಳೂ ಆದ ಶ್ರೀ ಸಿದ್ಧ ಯ್ಯ ಪುರಾಣಿಕರ ಅಧ್ಯಕ್ಷ ತೆಯಲ್ಲಿ 
ನಡೆಯಿತು. ಬಳ್ಳಾರಿಯ ಶ್ರೀ ಕೋ. ಚೆನ್ನ ಬಸಪ್ಪನವರು ತಮ್ಮ ಸ್ವಾಗತಭಾಷಣದಲ್ಲಿ 
ತನಿ ದಾರ್ಶನಿಕ, ಸತ್ಯಶ್ರುತ ಎಂದೂ ಸಾಹಿತಿ ಸಮಾಜದ ಗುರು ಎಂದೂ 
ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವ ಮಹಾಕಾರ್ಯವೇ ಸ್ವತಂತ್ರಭಾರತ 
ದಲ್ಲಿ ಲೇಖಕರಿಗಿರುವ ಹೊಣೆಯೆಂದೂ ಸಾಹಿತಿಯ ಹೃದಯ ಶುದ್ಧ ವಾಗಿರಬೇಕೆಂದೂ 
ಮನುಷ್ಯನನ್ನು ದೇವತ್ಪಕ್ಕೆ ಒಯ್ಯುವುದೇ ಸಾಹಿತ್ಯದ ಉದ್ದೇಶವೆಂದೂ ಅನ್ತ 
ಅರಿವೆ ಆಸರ ಆರೋಗ್ಯ ಅಕ್ಷ ರನಿದ್ಯೆ ಈ ಪ್ರಾಥಮಿಕ ಅವಶ್ಯಕತೆಗಳನ್ನು ಪೂರೈಸುವ, 
ಇದರ ತಳಹದಿಯ ಮೇಲೆ ಮಾನವನ ಅಂತರಂಗವನ್ನು ಬೆಳಗುವ ಸಾಹಿತ್ಯವನ್ನು 
ಸೃಷ್ಟಿಸುವ ಹೊಣೆಗಾರಿಕೆ ಲೇಖಕನದು ಎಂದೂ ಇಂತಹ ಲೇಖಕನ ಹಿತಚಿಂತನೆ 
ಯೋಗಸ್ಲೇಮ ಸಮಾಜಕ್ಕೂ ಸರಕಾರಕ್ಕೂ ಸೇರಿದ್ದು ಎಂದೂ ಹೇಳಿ ಅರ್ಥವತ್ತಾಗಿ 
ವ್ಯಾಖ್ಯಾನಮಾಡಿ ಗೋಷ್ಠಿಯ ಅಧ್ಯಕ್ಷ ರನ್ನೂ ಲೇಖಕರನ್ನೂ ಸ್ವಾಗತಿಸಿದರು. 
ಬಳಿಕ ಶ್ರೀ ಸಿದ್ಧ ಯ್ಯ ಪರಾಣಿಕರು ಲಲಿತವೂ ಪ್ರಸನ್ನ ವೂ ಆದ ಶೈಲಿಯಲ್ಲಿ ಭಾಷಣ 
ಮಾಡುತ್ತ ಸಾಹಿತ್ಯ ಹೇಗೆ ಉದಾತ್ಮವಾದದ್ದು, ಲೇಖಕನ ಪೂರ್ವಸಿದ್ಧ ತೆಯ 
ಸ್ವರೂಪವೇನು, ಸಾರ್ಥಕ ಸಾಹಿತಿ ಎಂದರೆ ಯಾರು? ಖುತಂಭರ ಪ್ರಜ್ಞೆ! ಯ ಪರಿಪಾಕ 
ರೂಪವಾದ ದರ್ಶನವನ್ನು ಪಡೆದ ಖುಷಿಯೇ ಹೇಗೆ ಕವಿಯಾಗುತ್ತಾನೆ, ದರ್ಶನ 
ಸಂಪನ್ನೆ ನಾದ ಲೇಖಕನ ಲಕ್ಷ ಇಗಳಾವುವು? ದರ್ಶನದ ಸ್ವರೂಪವೇನು? ಲೇಖಕನ: 
ಸಮಸ್ಯೆಗಳಾವುವು, ಓದುಗರ ಸಮಸ್ಯೆಗಳಾವುವು, ಸಮಾಜವೂ ಸರಕಾರವೂ 
ಲೇಖಕರನ್ನು ಹೇಗೆ ಗೌರವಿಸಬೇಕು, ಪ್ರಕಾಶಕರ ಮತ್ತು ಲೇಖಕರ ಸಂಬಂಧ 
ಯಾವುದಿರಬೇಕು, ಹೊಸ ಲೇಖಕರಲ್ಲಿ ಸಂಯಮ ಏಕೆ ಬೆಳೆಯಬೇಕು ಎಂಬ 
ನಾನಾ ವಿಷಯಗಳನ್ನು ಕುರಿತು ಉದಾತ್ತವಾದ ಅಭಿಪ್ರಾಯಗಳನ್ನು ಸಭೆಯ 
ಮುಂದೆ ಮಂಡಿಸಿದರು. ಮನನಯೋಗ್ಯವಾದ ಶ್ರೀ ಪುರಾಣಿಕರ ಅಭಿಪ್ರಾಯ 
ಗಳನ್ನು ಸಭಿಕರು ಆನಂದದಿಂದ ಸ್ವಾಗತಿಸಿದರು. ಅಧ್ಯಕ್ಷ ಭಾಷಣಾನಂತರದಲ್ಲಿ 


+ 


13 


1) 


೪ 


ಸಂಪಾದಕೀಯ "೨೨೭೯ 


3 ಸ್ವತಂತ್ರ ತ್ರ ಭಾರತದಲ್ಲಿ ಸಾಹಿತಿಗಳ ಹಕ್ಕುಬಾಧ್ಯತೆಗಳು ಮತ್ತು ಹೊಣೆಗಾರಿಕೆ ” , 
ಎಂಬ ವಿಷಯದಲ್ಲಿ ಚರ್ಚೆ ಪ್ರಾರಂಭವಾಯಿತು. ಶ್ರೀಗಳಾದ ಬಿ. ಎಚ್‌. ಶ್ರೀಧರ, 
ಪ್ರಭುಶಂಕರ, ಎಂ. ವಾಸುದೇವಮೂರ್ತಿ, ನಿರಂಜನ ಬಸವಾನಿ ರಾಮಶರ್ಮ, 
ರಾ. ಭೀಮು, ದ. ರಾ. ಬೇಂದ್ರೆ ಇವರುಗಳು ಮಾತನಾಡಿ: ಚರ್ಚಾವಿಷಯದಲ್ಲಿ 
ಅಡಕವಾಗಿದ್ದ ಅನೇಕ ಅಂಶಗಳ ಮೇಲೆ ಬೆಳಕು ಬೀರಿದರು. ಸ ್ರೀಳನಾಧ್ಯಕ್ಷ ರಾದ. 
ಶ್ರೀ ಕಾರಂತರು ಸಮಾರೋಪದ ನಾಲ್ಕು ಮಾತುಗಳನ್ನಾ ಡಿದ ಮೇಲೆ ಸ್ಟಾಗತಾ 
ಧ್ವಕ್ಚರ ವಂದನಾರ್ಪಣೆಯೊಡನೆ ಲೇಖಕರ ಗೋಷ್ಠಿ ಮುಗಿಯಿತು. 

ಗೋಷ್ಠಿ ಯ ಅನಂತರದಲ್ಲಿ ಅದೇ ಸಭೆಯಲ್ಲಿ ಮೈಸೂರಿನ ಪುರಸಭಾಧ್ಯಕ್ಷ ರಾದ. 
ಶ್ರೀ ಕೆ. ಪುಟ್ಟಿ ಸ್ವಾಮಿಯವರು ಸಮ್ಮೇಳನದ ಅಂಗವಾಗಿ ಮಹಾರಾಜಾ ಕಾಲೇಜಿನ 
ಯೂನಿಯನ್‌ ಕಟ್ಟಡದ ಉಪ್ಪರಿಗೆಯಲ್ಲಿ ಅಳವಡಿಸಿದ್ದ ಗ್ರಂಥಪ್ರದರ್ಶನದ. 
ಪ್ರಾರಂಭೋತ್ಸವವನ್ನು ನೆರವೇರಿಸುತ್ತ ಭಾಷಣಮಾಡಿದ ಸಂದರ್ಭದಲ್ಲಿ ಹೀಗೆ. 
ಹೇಳಿದರು : 

“ಪ್ರಕಟನೆಯ ರೀತಿಯ ವಿಚಾರವಾಗಿ ಒಂದು ಮಾತು ಹೇಳಲೇಬೇಕು. ಎಷ್ಟೋ 
ಪುಸ್ತಕಗಳು ಅಸಹ್ಯವಾದ ನ್ಯೂಸ್‌ ಪ್ರಿಂಟ್‌ ಕಾಗದದಲ್ಲಿ ಅಚ್ಚಾಗುತ್ತಿವೆ. ಟೆಕ್ಸ್‌ 
ಬುಕ್‌ಗಳಂತೂ, ಅನೇಕವು ಕೆಲಸಕ್ಕೆ ಬಾರದ ಕಾಗದದಲ್ಲಿ ಅಚ್ಚಾ ಗುತ್ತಿವೆ. ಅಚ್ಚಿನ 
ಸ್ವರೂಪವಂತೂ ಸ್ವಲ್ಪವೂ ಆಕರ್ಷಕವಾಗಿರುವುದಿಲ್ಲ. ಒಳ್ಳೆಯ ಕಾಗದದ ಮೇಲೆ 
ಅಚ್ಚುಕಟ್ಟಾಗಿ ಮುದಿ ಸಿ, ಅಂದವಾದ ರಟು ಹಾಕುವುದರಿಂದ, ಪುಸ್ತಕ ನೋಡಲು. 
ಚೆನ್ನಾಗಿ ಕಾಣುವುದಲ್ಲದೆ ಶ್ರಮವಿಲ್ಲದೆ ಸಂತೋಷವಾಗಿ ಓದಲನುಕೂಲಿಸುತ್ತದೆ. 
ಒಳ್ಳೆಯ ಪುಸ್ತಕ ನೋಡಲು ಅಂದವಾಗಿರಬೇಕು. ಈ ರೀತಿಯಲ್ಲಿ ಪುಸ್ತಕ ಪ್ರಕಟನೆ: 
ಯಾಗಬೇಕಾದಲ್ಲಿ ಕೊಂಡು ಓದುವ ಸಹೃದಯರು ಹೆಚ್ಚಬೇಕು. ಅಂತಹ ಸಹೃದಯರ. 
ಸಂಖ್ಯೆ ನಿಧಾನವಾಗಿಯಾದರೂ ಹೆಚ್ಚುತ್ತಿರುವುದೆಂದು ನನ್ನ ನಂಬಿಕೆ. ಗ್ರಂಥಗಳು. 
ಅಂದವಾಗಿ ಕಾಣುವಂತಾದರೆ ವಿಷಯ ಹಿತವಾದುದಾದರೆ ಅದನ್ನು ಮೆಚ್ಚು ವ 
ಸಹೃದಯರೂ ಹೆಚ್ಚುತ್ತಾರೆ. ಆದರೆ ಈ ಸಂದರ್ಭಗಳಲ್ಲಿ ನಾವು ಪಶ್ಯ ಪುಸ್ತಕಗಳಿಗೆ. 
ದೊರೆಯುವ ಉತ್ತೇ ಜನವನ್ನು ಬಯಸಬಾರದು. ಆದರೂ ನಮ್ಮ ದೇಶದಲ್ಲಿ ಲೇಖಕರಿಗೆ 
ಕಷ್ಟಕಾಲವಿದೆ. ಅವರ ಸಹಾಯಕ್ಕೆ ಸರಕಾರಗಳು ಸಂಸ್ಥೆ ಗಳು ಪುಸ್ತಕ ಮಾರಾಟ. 
ಗಾರರು ನೆರವಿಗೆ ನಿಲ್ಲಬೇಕು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳದೆ ವಿಧಿ 
ಯಿಲ್ಲ. ಈಗ ಕನ್ನಡದಲ್ಲಿ ಕಾದಂಬರಿಯುಗ ಪ್ರಾರಂಭವಾಗಿದೆ ಎನ್ನ ಬೇಕು. ಅದರಿಂದ 
ಓದುಗರ ಸಂಖ್ಯೆಯೂ ಹೆಚ್ಚುತ್ತಿದೆ. ಶುಭ ಚಿಹ್ನೆ. ಆದರೆ ಅನೇಕ ಕಾದಂಬರಿಗಳು. 
ಏನೂ ತಿರುಳಿಲ್ಲದವು. ಅನೀತಿಪಥದವು. ಓದುಗನ ಇಂದ್ರಿಯಗಳನ್ನು ಕೆರಳಿಸಿ 


ಕ 





ಳಂ ಪ್ರಬುದ್ಧ ಕರ್ಣಾಟಕ 
[AY 


'ಚಪಲತೆಯನ್ನು ೦ಟುಮಾಡುವಂಥವು. ಇಷ್ಟು ಹೇಳಿದರೆ ಎಲ್ಲ ಕಾದಂಬರಿಗಳ 
ವಿಷಯದಲ್ಲೂ ಇದೇ ಮಾತಲ್ಲ. ಬಹಳ ಒಳ್ಳೆಯ ಜೀವನದ ಸತ್ಯವನ್ನೂ ತೋರಿಸುವ 
ಕಾದಂಬರಿಗಳೂ ಕೆಲವಿಲ್ಲದೆ ಇಲ್ಲ. ಜನಪ್ರಿಯವಾದ ಈ ಸಾಹಿತ್ಯ ಸೃಷ್ಟಿಸುವಾಗ 
'ಲೇಖಕ ಸಮಾಜದ ಒಟು ಸಾರವನ್ನೆ € ಗುರಿಯಾಗಿ ಮಾಡಬೇಕಾದುದು ಸೆರಿ 
ಎಂಬುದನ್ನು ತಾವೆಲ್ಲರೂ ಒಪ್ಪುತ್ತೀರೆಂದು ನಂಬಿದ್ದೇನೆ. 

" ನನಗೆ ಅತ್ಯಂತ ವಿಶ್ವಾಸವಿರುವ ಒಂದು ವಿಚಾರವನ್ನು ಈ ಸೆಂದರ್ಭದಲ್ಲಿ 
ಪ್ರಸ್ತಾಪಿಸಲು ಕಾತರನಾಗಿದ್ದೇನೆ. ಅದು ಕನ್ನಡ ದೇಶದಲ್ಲಿ ಕನ್ನಡ ನುಡಿಯ 
ಸ್ಥಾನ. ಇದು ಬಹಳ ಹಳೆಯ ಹಾಡು. ನನಗಿಂತ ಚೆನ್ನಾಗಿ, ಪರಿಣಾಮಕಾರಿಯಾಗಿ 
ಎಷ್ಟೋ ಹಿರಿಯರು ಹಾಡಿದ್ದಾ ಕ್ಕೆ ಹಾಡುತ್ತಿದ್ದಾ ರೆ. ಆದರೂ ಕನ್ನಡ ಭಾಷೆ ತನ್ನ 
ಮನೆಯಲ್ಲಿಯೇ ಯಾಜಮಾನ್ಯಕ್ಕೆ ಬದಲು ದಾಸಿಯಾಗಿದೆ. "" ಸಾಯುತಿದೆ ನಿಮ್ಮ 
ನುಡಿ ಓ ಕನ್ನ ಡದ ಕಂದರಿರ”! ಎಂದು ಕೂಗಿದ ಕವಿವಾಣಿ ಕೂಡ ಕಿವುಡುಗಿವಿಯ 
ಮೇಲೆ ಬಿದ್ದಿದೆ. ಜನತೆಯಲ್ಲಿ ಬಾಹ್ಯ ದಾಸ್ಯ ತೊಲಗಿದರೂ ಹೃದಯದ ದಾಸ್ಯ 
ತೊಲಗಿಲ್ಲ. ದೇಶ ಸ್ವತಂತ್ರವಾಗಿ ವರ್ಷ ಎಂಟಾದರೂ ಪರಭಾಷೆಯ ಮೂಲಕವೇ 
ಮಕ್ಕಳ ಶಿಕ್ಷಣ ಅವ್ಯಾಹತವಾಗಿ ನಡೆಯುತ್ತಿದೆ. ಪ್ರಪಂಚದ ಇತರ ಯಾವ 
ದೇಶದಲ್ಲೂ ಇಂತಹ ಅಸ್ವಾಭಾವಿಕವಾದ ವಿದ್ಯಾಭ್ಯಾಸಪದ್ಧ ತಿಯಿಲ್ಲ. 

"ನಾನು ಸರ್ವಾಧಿಕಾರಿಯಾಗಿದ್ದರೆ ಈ ಕೂಡಲೆ ಪರಭಾಷೆಯ ಮೂಲಕದ 
ವಿದ್ಯಾಭ್ಯಾಸವನ್ನು ನಿಲ್ಲಿಸುತ್ತಿದ್ದೆ ನೆಂದು ರಾಷ್ಟ್ರ ಪಿತ ಗಾಂಧೀಜಿಯವರು ಹೇಳಿದರು. 
ಈ ದೇಶ ಸ್ವತಂತ್ರವಾದ ಕೂಡಲೆ ಶಿಕ್ಷಣಮಾಧ್ಯಮದ ಪ್ರತ್ಸೆ ಪ್ರಶ್ನೆಯಾಗುಳಿಯು 
ವುದಿಲ್ಲ ; ಪಾಠಗಳ ಪಟ್ಟಿಯನ್ನೂ ಪಠ್ಯ ಪುಸ್ತಕಗಳನ್ನೂ ಸಿದ್ಧಗೊಳಿಸುವುದು ಪರಿಣತರ 
ಪಾಲಿನ ಕೆಲಸವೆಂದು ಗಾಂಧಿ ಹೇಳಿದ್ದರೂ ಸ್ವಾತಂತ್ರ್ಯ ಬಂದು ಎಂಟು ವರ್ಷಗಳಾ 
ದರೂ ಅವರ ಮಾತುಗಳು ಕಾರ್ಯರೂಪಕ್ಕೆ ಬಂದಿಲ್ಲ. ಅಷ್ಟೇ ಅಲ್ಲ, ಅನೇಕ ಶಿಕ್ಷಣ 
ವೇತ್ರರರೆನ್ನಿ ಸಿಕೊಳ್ಳುತ್ತಿರುವ ಅಧಿಕಾರವರ್ಗದವರಲ್ಲಿ ಶಿಕ್ಷ ಮಾಧ್ಯಮ ಪ್ರಶ್ನೆ 
'ಯಾಗಿಯೇ ಉಳಿದಿದೆ. ಪರಭಾಷೆಯ ಮೂಲಕ ಕಲಿಯಬೇಕಾಗಿರುವುದರಿಂದ 
ನಮ್ಮ ಪ್ರತಿಭಾಶಕ್ತಿ ವಿನಾಶವಾಗಿದೆ ; ಬುದ್ದಿ ಶಕ್ತಿ, ಬರಡಾಗಿದೆ. ನಮ್ಮ ಪ್ರತಿಭೆ ಕೆರಳ 
ಬೇಕಾದರೆ, ನಮ್ಮ ಶಕ್ತಿ ಸಾಮರ್ಥ್ಯಗಳು ವಿಕಾಸೆಗೊಳ್ಳಬೇ ಕಾದರೆ, ನಮ್ಮ ಭಾಷೆಗಳ 
ಮೂಲಕ ಶಿಕ್ಷಣ ಏರ್ಪಡಬೇಕು ಎಂದು ರಾಷ್ಟ್ರ )ಪತಿ ರಾಜೇಂದ್ರಪ್ರಸಾದರು ಹೇಳಿ 
ಐದು ವರ್ಷವಾದರೂ ಪ್ರಗತಿಸೂಚನೆಯಿಲ್ಲ, ಸ್ವಭಾಷೆಯ ಮೂಲಕ ಜ್ಞಾ ನಕೋಶ 
ವಿಕಾಸಗೊಳ್ಳುವಂತೆ ಪರಭಾಷೆಯಿಂದ ಆಗುವುದಿಲ್ಲವೆಂಬುದು ಶಿಕ್ಷ ಶಾಸ್ತ್ರ ಸಿದ್ಧಾ ೦ತ, 

" ದೇಶಭಾಷೆಯಾದ ಕನ್ನ ಡದಲ್ಲಿ ದೇಶದ ಎಲ್ಲ ಜನಕ್ಕೂ ಜ್ಞಾನದಾನ ಮಾಡ 


1 


fy 


ಸಂಪಾದಕೀಯ ೨೪೧ 


ಬೇಕು. ವಿಶ್ವದ ಜ್ಞಾನಭಂಡಾರವನ್ನು ಕನ್ನ ಡದ ಕಣಜದಲ್ಲಿ ತುಂಬಿ ಸ ಸಾಮಾನ್ಯರಿಗೂ 
ತುವ ಅವರ ತಿಳಿವು ವೃದ್ಧಿ ಯಾಗುವಂತೆ ಅನುಕೂಲಗಳನ್ನು ಕಲ್ಪಿಸಬೇಕು. 
ಆ ಗುರಿಯನ್ನು ನಿಲುಕಲು ಮೈಸೂರು ವಿಶ ಶ್ವವಿದ್ಯಾನಿಲಯ ಅವಶ್ಯವಾದ "ಕಾರ್ಯ 
ಗಳನ್ನು ತೀವ್ರ ವಾಗಿ ಕೈಗೊಳ್ಳಬೇಕೆಂದು ಆಳಿದ ನಾಲ್ವಡಿ ಕ್ಕ ೈಷ್ಣರಾಜ ಒಡೆಯರವರು 
ie ರಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪಿತವಾದಾಗ ಹೇಳಿದರು ವಿಶ್ವವಿದ್ಯಾನಿಲಯ 
ದಲ್ಲಿ ಕನ್ನಡ ಶಿಕ್ಚ ಣಮಾಧ್ಯಮವಾಗುವುದಿರಲಿ, ಪ್ರಥಮಭಾಷೆ ಕೂಡ ಆಗಿಲ್ಲ. 
೧೯೩೧ ರಲ್ಲಿ ಹೈಸ್ಕೂಲುಗಳಲ್ಲಿ ಕೀರ್ತಿಶೇಷ ಶ್ರೀ ಎನ್‌. ಎಸ್‌. ಸುಬ್ಬರಾಯರು 
ಕನ್ನ ಡವನ್ನು ಶಿಕ್ಷ ಕ್ಷಣಮಾಧ್ಯಮವನ್ನಾ ಗಿ ಮಾಡಿದಾಗ ಯಾವ ಸಿ ತಿಯಲ್ಲಿತ್ತೋ 
ಚಾ ಜಸ ಕಳೆದಮೇಲೂ ಮುಂದುವರಿಯಲು ಅವಕಾಶವಿತ್ರಿ ಲ್ಲ. ಜಕ್ಕ 
ಕಾರಣ ಆಡಳಿತವರ್ಗದಲ್ಲಿರುವ ಅಳುಕುಭಾವನೆ. ಸ ಸ್ವಾತಂತ್ರ್ಯ ಬರುವ ಮುನ್ನ ಶಿಕ್ಷಣ 
ತತ್ರ್ಯ ಗಳ ವಿಷಯವಾಗಿ ಸರಕಾರಕ್ಕೆ ಸಲಹೆಗಾರರಾಗಿದ್ದ ವರ್ಗದ ಜನಕೀ Wet 
ಸಲಹೆಗಾಂರಾಗಿರುತ್ತಾಕರೆ. ಇಂಗ್ಲಿ ಷರ ರಾಜ್ಯಭಾರವೇ. ಶಾಶ್ವ ತವಾಗಿ ಉಳಿಯ 
ಬೇಕೆನ್ನು ತಿದ್ಧ ವರೇ ಇಂದೂ ಶಿಕ್ಷ ಗ ಣಮಾಧ್ಯ ಮ. ಇಂಗ್ಲಿಷ್‌ ಇಮಬೇಳೆನ್ನ ತ್ತಾರೆ. 
ಅವರಿಗೆ ತನ್ನ ದೇಶ ತನ್ನ ಜನರ ಹಿತಕ್ಕಿಂತ ಬಂಡಿ ೬, £ಯರಂಗದಲ್ಲಿ ಉದ್ಯೋಗ 
AE ಮುಖ್ಯ. ರಕ್ತಪೂರ್ಣಕ್ರಾಂತಿಯಿಂದ ಸ್ವಾತಂತ್ರ $ ಬಂದಿದ್ದರೆ 
ಸಲಹೆಗಾರರೆಲ್ಲರೂ ಬದಲಾಗಿ ದೇಶದ ಪುನರ್‌ನಿರ್ಮಾಣದ ಕನಸು ಕಂಡವರು ಅಧಿ 
ಕಾರಕ್ಕೆ ಬರುತ್ತಿದ್ದರು. ಆಗ ಆ ಸವಿಗನಸೆಲ್ಲಾ ನನಸಾಗುತ್ತಿತ್ತು. ಆದರೆ ರಕ್ತರಹಿತ 
ಕ್ರಾಂತಿಯಿಂದ ಸ್ವಾತಂತ್ರ $ ಅಭ್ಯವಾದುದರಿಂದ ಎಲ್ಲಾ ಸುಧಾರಣೆಗಳಂತೆ ವಿದ್ಯಾ 
ಸುಧಾರಣೆಯೂ ಕಾಲವಿಳಂಬವಾಗುತ್ತಿದೆ. ತಡವಾಗಿಯಾದರೂ ಆಗಲಿ ಈಗಲಾದರೂ 
ಎಚ್ಚತ್ತು ಕನ್ನ ಡ ಪ್ರಥಮಭಾಷೆಯಾಗುವಂತೆಯೂ ಮತ್ತು ಶಿಕ್ಷ ಣಮಾಧ್ಯಮ 
ವಾಗುವಂತೆಯೂ ಜರೂರು ಕಾರ್ಯಕ್ರಮ ಕೈಗೊಳ್ಳುವಂತೆ ಸರಕಾರವನ್ನು ಒತ್ತಾಯ 
ಪಡಿಸುತ್ತೇನೆ. 
೫ * ಜೇ ಜೇ 

ಜೂನ್‌ ೧೧ ನೆಯ ಶನಿವಾರ ಬೆಳಿಗ್ಗೆ ೯೪ ಗಂಟಿಗೆ ಶಾಸ ಸ್ರ್ರಸಾಹಿತ್ಯಗೋಷ್ಠಿ 
ಸೇರಿತು. ಸ್ವಾಗತಾಧ್ಯಕ್ಷ, ರಾದ ಮೈಸೂರು' ಟೀಚರ್ಸ್‌ ಕಾಲೇಜಿನ ಶಿ ಶ್ರೀ ಎನ್‌. ಎಸ್‌. 
ವೀರಪ್ಪನವರು ಗೋಷ್ಠಿಯ ಅಧ್ಯಕ್ಷ ರಾಗಿ ದಯಮಾಡಿದ ಬೆಂಗಳೂರು ಸೆಂಟಿ ಲ್‌ 
ಕಾಲೇಜಿನ ಶ್ರೀ ಆರ್‌. ಎಲ್‌. ನರಸಿಂಹಯ್ಯನವರನ್ನೂ ಸೆಭಿಕರನ್ನೂ ಸ್ಟ್ರಾ ಗತಿಸುತ್ತ 
ತಮ್ಮ ಭಾಷಣದಲ್ಲಿ ಶಾಸ್ತ್ರ ಮತ್ತು ವಿಜ್ಞಾ ನ್ಲಾಿನ ಈ ಎಂಡು ಪದಗಳ. ಅರ್ಥವ್ಯಾಪ್ತಿ 
ಯನ್ನು ಪರಿಶೀಲಿಸುವುದರ. ಅಗತ್ಯವನ್ನೂ ಹನ್‌ ಸ್ವ ಸಾಹಿತ್ಯಕ್ಕೆ. ಮೈಸೂರು ನಗರದಿಂದ 


16 


೨೪೨ ಪ್ರಬುದ್ಧ ಕರ್ಣಾಟಕ 
ಲ ೨ 


ಸಂದಾಯವಾದ ಕಾಣಿಕೆಯನ್ನೂ ಜನತೆಗೆ ವಿಜ್ಞಾನಪರಿಚಯದ ಅಗತ್ಯವನ್ನೂ 
ಕಲಾವಿದ ವಿಜ್ಞಾನಿ ಇವರಿಬ್ಬರ ನಿಸರ್ಗ ವೀಕ್ಷ ಣೆಯಲ್ಲಿ ಕಾಣಬರುವ ತಾರತಮ್ಯ 
ವನ್ನೂ ಶಾಸ್ತ್ರಸಾಹಿತ್ಯದಲ್ಲಿ ಶುದ್ಧ ಸಾಹಿತ್ಯ ಪ್ರಯೋಗವಿಜ್ಞಾನಗಳೆರಡನ್ನೂ ಕುರಿತ 
ಗ್ರಂಥಗಳೂ ಮಕ್ಕಳು ಜನಸಾಮಾನ್ಯರು ಪಂಡಿತರು ಇವರಿಗಾಗಿ ಬೇರೆ ಬೇರೆ 
ಹಂತದ ಗ್ರಂಥಗಳೂ ಪ್ರಕಟಿವಾಗಬೇಕೆಂಬುದನ್ನೂ ಪಾರಿಭಾಷಿಕ ಪದಗಳ 
ವಿಚಾರದಲ್ಲಿರುವ ತೊಡಕನ್ನೂ ಸಂಸ್ಕೃತಿ ಪ್ರಸಾರದ ಜೊತೆಗೆ ವಿಜ್ಞಾನಸಂಸ್ಕೃತಿ 
ಯನ್ನೂ ಪ್ರಸಾರಮಾಡುವುದರ ಅವಶ್ಯಕತೆಯನ್ನೂ ಕುರಿತು ವಿಚಾರಪೂರ್ಣವಾದ 
ಅನೇಕ ಅಂಶಗಳನ್ನು ಸಭಿಕರ ಗಮನಕ್ಕೆ ತಂದರು. ಆ ಬಳಿಕ ಗೋಷ್ಠಿಯ ಅಧ್ಯಕ್ಷ 
ರಾದ ಶ್ರೀ ಆರ್‌. ಎಲ್‌. ನರಸಿಂಹಯ್ಯನವರು ಅಧ್ಯಕ್ಷ ಭಾಷಣಮಾಡುತ್ತ ಸತ್ಯಥಾ 
ಕಾಲಕ್ಸೆ ೇಪವೆಂಬಂತೆ ಈ ಪರಮಾಣುಯುಗದ ಯುಗಪುರುಷನೂ ಸಾಪೇಕ್ಟತಾ 
ವಾದದ ಜನಕನೂ ಭೌತತತ್ತ ದಾರ್ಶನಿಕನೂ ಆದ ಐನ್‌ಸ್ಟ್ರೀನನ ಜೀವನವನ್ನೂ 
ವ್ಯಕ್ತಿ, ಹಿರಿಮೆಯನ್ನೂ ಆತನ ಪ್ರತಿಭೆ ಪಾಂಡಿತ್ಯಗಳನ್ನೂ ಆತನ- ಸರಳ ಸುಂದರ 
ಜೀವನವನ್ನೂ ಕುರಿತ ಕೆಲವು ವಿವರಗಳನ್ನು ಸಭೆಗೆ ತಿಳಿಸಿದರು. ಆ ಬಳಿಕ" ತಕ್ಕಷ್ಟು 
ಪ್ರಮಾಣದಲ್ಲಿ ಶಾಸ್ತ್ರಸಾಹಿತ್ಯ ನಿರ್ಮಾಣಮಾಡಲು ಕೈಗೊಳ್ಳಬೇಕಾದ ಕ್ರಮಗಳು ' 
ಎ೦ಬ ವಿಷಯವನ್ನು ಕುರಿತ ಚರ್ಚೆ ಪ್ರಾರಂಭವಾಯಿತು. ಚರ್ಚೆಯಲ್ಲಿ ಶ್ರೀಯುತರು 
ಗಳಾದ ಡಾ| ಕುಪ್ಪಸ್ವಾಮಿ, ಬಿ. ಪಿ. ರಾಧಾಕೃಷ್ಣ, ಎಂ. ವಾಸುದೇವಮೂರ್ತಿ 
ಮುಂತಾದವರು ಭಾಗವಹಿಸಿ ವಿಷಯವನ್ನು ನಾನಾ ದೃಷ್ಟಿಗಳಿಂದ ವಿವೇಚಿಸಿದರು. 
ಅಧ್ಯಕ್ಷರ ಸಮಾರೋಪರೂಪವಾದ ಭಾಷಣಾನಂತರದಲ್ಲಿ ಸಭೆ ಜೆದುರಿತು. 

ಅದೇ ಮಧ್ಯಾಹ್ನ ೩ ಗಂಟಿಗೆ ಜೂನಿಯರ್‌ ಬಿ.ಎ. ಮಂದಿರದಲ್ಲಿ ವಿಮರ್ಶಾ 
ಗೋಷ್ಠಿ ಸೇರಿತು. ಶ್ರೀ ಎಸ್‌. ವಿ. ರಂಗಣ್ಣನವರು ಸ್ವಾಗತ ಭಾಷಣಮಾಡಿ ನೈಜ 
ವಿಮರ್ಶೆಯ ಲಕ್ಷ, ಣವೇನು ಎ೦ಬುದನ್ನೂ ಏಮರ್ಶೆಗೆ-ಚಾರಿತ್ರಕದೃಷ್ಟಿ ಹೇಗೆ ಅಗತ್ಯ 
ಎಂಬುದನ್ನೂ ಹೇಗೆ ವಿಮರ್ಶಕನು ಜ್ಞಾನಾರ್ಜನೆಯಲ್ಲಿ ನಿರತನಾಗಿರಬೇಕೆಂದೂ 
ನುಡಿದು ಗೋಷ್ಠಿಯ ಅಧ್ಯಕ್ಷರಾದ ಶ್ರೀ ರಂ. ಶ್ರೀ ಮುಗಳಿಯವರನ್ನೂ ಸಭಿಕರನ್ನೂ 
ಆದರದಿಂದ ಸ್ವಾಗತಿಸಿದರು. ಬಳಿಕ ಶ್ರೀ ಮುಗಳಿಯವರು ತಮ್ಮದೇ ಆದ ರಮ್ಯ ಶ್ಳಿಲಿ 
ಯಲ್ಲಿ ಬಹು ಗಹನವಾದ ವಿಮರ್ಶೆಯ ತತ್ತ್ವಗಳನ್ನು ಮನಂಬುಗುವ ರೀತಿಯಲ್ಲಿ ವಿವರಿಸಿ 
ಹೇಳಿದರು. ಸಾಹಿತ್ಯ ಮತ್ತು ವಿಮರ್ಶೆಗಳಿಗೆ ಮೂಲ ಜೀವನರಸಿಕತೆ, ಸೌಂದರ್ಯೋ 
ಪಾಸನೆ ಎಂದರು. ಇವೆರಡೂ ಸಾಕ್ಷೀಭಾವ ಸ್ನೇಹಭಾವ ಸೌಂದರ್ಯಭಾವಗಳಿಂದ 
ಕೂಡಿದ ರಸಪ್ರಜ್ಞಿಯಲ್ಲಿ ಉಗಮಹೊಂದುತ್ತದೆ ಎಂದರು. ಸಾಹಿತ್ಯಜ್ಞ ವಿಮರ್ಶಕ 
ರಲ್ಲಿ ಸರಸದಾಂಪತ್ಯ ಬೆಳೆಯಬೇಕು ಎಂದರು. ಕವಿ ಮತ್ತು ಸಹೃದಯ ಈ ಶಬ್ದ ಗಳ 


+ 


1) 


4) 


ಸಂಪಾದಕೀಯ ೨೪೩ 


ವ್ಯಾಖ್ಯೆ ನಡೆಸಿದರು. ಉತ್ತಮ ವಿಮರ್ಶಕನ ಲಕ್ಷ್ಮಣವನ್ನು ಕಾವ್ಯಾವಲೋಕಕಾರನ 
ಪದ್ಯವೊ೦ದರಿಂದ ವಿವರಿಸಿ ಹೇಳಿದರು. ಪ್ರಾಮಾಣಿಕವಿಮರ್ಶೆಯ ನಾನಾ ಮುಖ 
ಗಳನ್ನು ವಿಶದಪಡಿಸಿದರು. ನಿಜವಾದ ವಿಮರ್ಶಕನ ಲಕ್ಷ, ಗಳನ್ನು ಶ್ರುತಪಡಿಸಿದರು. 
ಇಂಥ ವಿಮರ್ಶೆ ಬೆಳೆಯಲು ಕೈಗೊಳ್ಳಬೇಕಾದ ಕೆಲವು ಕ್ರಮಗಳನ್ನು ತಿಳಿಸಿದರು, 
ಸ್ಟಾತಂತ್ರೊ ಠಶ್ರ್ಯೋತ್ತರ ಕನ್ನಡ ಕಾದಂಬರಿಗಳನ್ನು ಕುರಿತು ನಾಲ್ಕು ಮಾತು 
ಹೇಳಿದರು. ಶ್ರೀ ಮುಗಳಿಯವರ ಮಾತುಗಾರಿಕೆ ಎಲ್ಲರ ಮನಸ್ಸಿಗೂ ರುಚಿಸಿತು. 
ಮುಗುಳಿಯವರ ಅಧ್ಯಕ್ಷ ಭಾಷಣಾನಂತರದಲ್ಲಿ " ಸ್ವಾತಂತ್ರ್ಯೋತ್ತರ ಕನ್ನಡ 
ಕಾದಂಬರಿಗಳು ; ಅವುಗಳಲ್ಲಿ ಕಲಾತಂತ್ರ ಜನಜೀವನದ ಚಿತ್ರ; ಜನತೆಯ ಮೇಲೆ 
ಇವುಗಳ ಪ್ರಭಾವ ' ಎಂಬ ವಿಷಯದ ಮೇಲೆ ಚರ್ಚೆ ನಡೆಯಿತು. ಶ್ರೀಗಳಾದ 
ತೆ. ಎಸ್‌. ಕೃಷ್ಣ ಮೂರ್ತಿ, ಎಚ್‌. ಎಂ. ಶಂಕರನಾರಾಯಣರಾವ್‌, ಎಲ್‌. ಎಸ್‌. 
ಶೇಷಗಿರಿರಾವ್‌, *ೆ. ನರಸಿಂಹಮೂರ್ತಿ, -ಮಿರ್ಜಿ ಅಣ್ಣರಾಯರು, ನಿರಂಜನ, 
ಚನ್ನ ವೀರಕಣವಿ, ಈ ಜಿ. ಶಾಸ್ತ್ರಿ, ಶ್ರೀಮತಿ ಅನುಪಮ ಇವರುಗಳು ಮಾತನಾಡಿದರು. 
ಇವರಲ್ಲಿ ಅನೇಕರು ಬರೆದು ತಂದ ಪ್ರಬಂಧಗಳನ್ನು ಓದಿದುದರಿಂದ ಗೋಷ್ಠಿ ತುಂಬ 
ಯಶಸ್ವಿಯಾಯಿತು. ಈಗ ಬರುತ್ತಿರುವ ಕಾದಂಬರಿಗಳ ವಿಷಯವಾಗಿ ವಿವೇಚನೆ 
ನಡೆದು ವಿಮರ್ಶಾಗೋಷ್ಠಿ ಸೇರಿದ್ದು ಸಾರ್ಥಕವೆನಿಸಿಕೊಂಡಿತು. ಶ್ರೀ ಮುಗಳಿ 
ಯವರ ಸಮಾರೋಪ ಭಾಷಣಾನಂತರ ಸಭೆ ಮುಗಿಯಿತು. 

ಸಂಜೆ ನಡೆದ ಬಹಿರಂಗ ಅಧಿವೇಶನದಲ್ಲಿ ಹಲವು ಗೊತ್ತುವಳಿಗಳು ಅಂಗೀಕೃತ 
ವಾದವು. ಇವುಗಳಲ್ಲಿ ಪ್ರಾಥಮಿಕ ಮಟ್ಟಿ ದಿಂದ ವಿಶ್ವವಿದ್ಯಾನಿಲಯದ ಮೆಟ್ಟಿದ 
ವರೆಗೂ ಕನ್ನಡವು ಪಾ ದೇಶಿಕ ಭಾಷೆಯಾಗಿರುವ ಪ್ರದೇಶದಲ್ಲಿ. ಲ್ಲಾ ಕನ್ನ ಡವೇ 
ಶಿಕ್ಷ ಣಮಾಧ್ಯಮವಾಗುವಂತೆ ಸೆಂಬಂಧಪಟ್ಟ ಸೆರಕಾರಗಳು ತಕ್ಷಣ ಕ್ರಮಗೊಳ್ಳ 
ಬೇಕೆಂಬ ನಿರ್ಣಯವು ಮುಖ್ಯವಾದದ್ದು ್ಯ ಇದನ್ನು ಶ್ರೀ ಗೊರೂರು ರಾಮಸ್ರಾಮಿ 
ಅಯ್ಯಂಗಾರರು ಮಂಡಿಸಿದರು. ಶ್ರೀ ತಿ. ತಾ. ಶರ್ಮರು ಅನುಮೋದಿಸಿದರು. ಈ 
ನಿರ್ಣಯ ಬೇಗ ಕಾರ್ಯರೂಪಕ್ಕೆ ಬರುವಂತಾಗಲಿ ಎಂದು ನಾವು ಮತ್ತೆ ಒತ್ತಿ 
ಹೇಳುತ್ತೇವೆ. 

ಜೂನ್‌ ೧೨ರ ಬೆಳಗ್ಗೆ ಆ ಗಂಟಿಗೆ ಕವಿವರೇಣ್ಯರಾದ ಶ್ರೀ ದ. ರಾ. ಬೇಂದ್ರೆ 
ಯವರ ಅಧ್ಯಕ್ಸೃ ತೆಯಲ್ಲಿ ಕವಿಮೇಳ ನಡೆಯಿತು. ಶ್ರೀಗಳಾದ ದ. ರಾ. ಬೇಂದ್ರೆ, 
ಸಿದ್ಧ ಯ್ಯ ಪುರಾಣಿಕ, ರಂ. ಶ್ರೀ. ಮುಗಳಿ, ಪು. ತಿ. ನರಸಿಂಹಾಚಾರ್‌, ಗೋಪಾಲ 
ಕೃಷ್ಣ ಅಡಿಗ, ಚನ್ನ ವೀರಕಣವಿ, ಬಿ. ಎಚ್‌. ಶ್ರೀಧರ, ರಾಮಚಂದ್ರಶರ್ಮ, 
ಜಿ. ಶಂ. ಪರಮಶಿವಯ್ಯ, ಕೋ. ಚನ್ನ ಬಸಪ್ಪ, ವಿಸ್‌. ಅನಂತನಾರಾಯಣ, 


17 


೨೪೪ ಪ್ರಬುದ್ದ ಕರ್ಣಾಟಕ 
ಇ ಇ 


ಜೆ. ನರಸಿಂಹಮೂರ್ತಿ, ಜೋಳದರಾಶಿ ದೊಡ್ಡ ಣ್ಣಗೌಡ, ಕ. ವೆಂ. ರಾಜಗೋಪಾಲ್‌, 
ವರದರಾಜರಾವ್‌, ವಸುದೇವ ಭೂಪಾಲಂ, ಸತ್ಯಪ್ರಚಾರಕ್‌ ರಾಮಚಂದ್ರಜಿ, 
ಹೇಮದಳ ರಾಮದಾಸ್‌, ಅಂಕಪ್ಪ, ಬಿ. ಎಸ್‌. ಸುಬ್ರಹ್ಮಣ್ಯಂ, ಮಹದೇವಶಾಸ್ತ್ರಿ, 
ಶಿವಲಿಂಗಯ್ಯ, ಮಹದೇವಮೂರ್ತಿ, ಮತ್ತು ಬಿ. ಎಸ್‌. ರಾಮಾಚಾರ್‌ ಇವರುಗಳು 
ತಮ್ಮ ಕವನಗಳನ್ನು ಓದಿದರು. ಈ ಕಾರ್ಯಕ್ರಮ ತುಂಬ ಸೊಗಸಾಗಿತ್ತು. 
ಸಭಿಕರಿಗೆ ಕವಿಗಳ ವ್ಯಕ್ತಿಪರಿಚಯವೂ ಅವರ ಕಾವ್ಯಗಾಯನದ ಶ್ರವಣಸುಖವೂ 
ಏಕಕಾಲದಲ್ಲಿ ಲಭಿಸುತ್ತಿದ್ದುದು ಈ ಕಾರ್ಯಕ್ರಮದ ನಿಶೇಷ ಲಕ್ಷಣವಾಗಿತ್ತು. 
ಕವಿಮೇಳದ ಕಾರ್ಯಕ್ರಮ ಮುಗಿದಮೇಲೆ ಸಮ್ಮೆ €ಳನದ ಸಮಾರೋಪ 
ಸಮಾರಂಭ ಪ್ರಾರಂಭವಾಯಿತು. ಶ್ರೀಮತಿ: ಶಕುಂತಲಾಬಾಯಿ ಪಾಂಡುರಂಗರಾವ್‌ 
ಅವರು ಶ್ರೀ ರಾಮಾಯಣದರ್ಶನಮ್‌ ಮಹಾಕಾವ್ಯದಿಂದ ಪ್ರಾರ್ಥನಾರೂಪವಾದ 
ಕೆಲವು ಪದ್ಯಗಳನ್ನು ಶ್ರಾವ್ಯವಾಗಿ ಹಾಡಿದ ಮೇಲೆ ಶ್ರೀಮತಿ ಜೊಕ್ಕಮ್ಮ ನವರು 
ವೀಣಾವಾದನದೊಡನೆ ಕೆಲವು ಗೀತಗಳನ್ನೂ ವಚನಗಳನ್ನೂ ಮಧುರವಾಗಿ 
ಹಾಡಿದರು. ಆ ಬಳಿಕ ಶ್ರೀ ಕುವೆಂಪು ಅವರು ತಮ್ಮ ಸಮಾರೋಪಭಾಷಣದಲ್ಲಿ 
ಸಮ್ಮೇಳನದ ಕಳೆದೆರಡು ದಿನಗಳ ಚಟುವಟಿಕೆಗಳನ್ನು ಸಿಂಹಾವಲೋಕನ ಕ್ರಮದಿಂದ 
ಸೂಕ್ತ, ವ್ಯಾಖ್ಯಾನದೊಡನೆ ತಿಳಿಸಿದ ಸಂದರ್ಭದಲ್ಲಿ ಹೀಗೆ ಹೇಳಿದರು : 
ಜೇ ೫ ಜಃ x 

“ ಭಾರತ ಮತ್ತು ಕರ್ನಾಟಕದ ಬದುಕಿನಲ್ಲಿ ಸಂಧಿ ಕಾಲವಿದು. ಪ್ರಾಂತ 
ಪುನರ್ವಿಂಗಡನಾಸಮಿತಿಯ ಇತ್ಯರ್ಥವೇಸು ? ಸರಕಾರ ಆ ಬಗ್ಗೆ ಏನು ಕಾರ್ಯಕ್ರಮ 
ಕೈಗೊಳ್ಳಲಿದೆ? ಎಂದು ಕಾದು ನೋಡುತ್ತಿರುವ ಸಮಯ ಇದು. ಈ ಕಾಲದಲ್ಲಿ 
ಸಮ್ಮೇಳನ ಮೈಸೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ನಡೆಯುತ್ತಿರುವುದು ಒಂದು 
ವಿಶೇಷ. ಕರ್ನಾಟಕ ಸಿಂಹಾಸನಾಧೀಶ್ವರರಾದ ಶ್ರೀರ್ಮ್‌ ಮಹಾರಾಜರವರು 
ಇದನ್ನು ಉದ್ಯಾಟಿಸಿರುವುದು ಮತ್ತೂ ವಿಶೇಷ. ಇದನ್ನೆಲ್ಲಾ ನೋಡಿದರೆ ಏನೋ 
ಆಸೆ ಮೂಡುತ್ತದೆ. ಶಂಕೆ ಕೆರಳುವವರೂ ಇದ್ದಾರೆ. ಆದರೆ ಶಂಕೆ ಕೆರಳುವವರಿಗಿಂತ 
ಆಸೆ ಕೆರಳಿದವರೇ ಹೆಚ್ಚುಮಂದಿ.'' 

" ಇದುವರೆಗೆ ಸಿರಿಗನ್ನ ಡಂ ಗೆಲ್ಲೆ ಎನ್ನು ತ್ತಿದ್ದೆ ವು. ಇಂದು ಅದು ಗೆದ್ದಿ ದೆ. 
ಶ್ರೀ ಡಿ'ಸೌಜಾರವರು ಶುದ್ಧ ಹಾಗೂ ಗಂಭೀರವಾದ ಭಾಷೆಯಲ್ಲಿ ಕನ್ನಡ ಮಾತ 
ನಾಡಿರುವುದು ಶುಭಸೂಚನೆ. ಇಂತಹ "ಭಯಂಕರ' ಘಟನೆ ಕನ್ನಡ ಸಾಹಿತ್ಯ 
ಸಮ್ಮೇಳನದಲ್ಲಿ ಎಂದೂ ನಡೆದಿರಲಿಲ್ಲ. ವೈಸ್‌-ಛಾನ್‌ಸಲರ್‌ ಆದವರು ದೇಶ 


ಸಂಪಾದಕೀಯ ೨೪೫ 


ಭಾಷೆಯಲ್ಲಿ ಭಾಷಣಮಾಡುವುದು ಸಾಧ್ಯವೆ? ಎನ್ನುವ ಕಾಲವೊಂದಿತ್ತು. ಅದು 
ಒಂದು ದುಃಸ್ವಪ್ನ ವಾಗಿ ಕಳೆದುಹೋಯಿತು. ಇನ್ನೆಲ್ಲಾ ಸುಖಸ್ವಪ್ನ ಮತ್ತು 
ಎಚ್ಚರದ ಕಾಲ.'' ' 
pS ೫x x + 
“ ಹಾರಂತರು ಆಶಾವಾದಿಗಳು, ಧೀರರು, ತಮ್ಮ ಭಾಷಣವನ್ನು ನಿಮಗಿತ್ರಿ 
ದ್ದಾ ರೆ. ಅವರು ಏಕೆ ಖಾರವಾಗಿ, ಕಟುವಾಗಿ ನುಡಿಯುತ್ತಾರೆ? ಇಷ್ಟು ಸೌಮ್ಯ 
ಮೂರ್ತಿ ಇಸ್ಟೇಕೆ ಕಟುವಾಗಿ ನುಡಿಯುತ್ತಾರೆ ? ಎಂದು ಯೋಚಿಸಿದರೆ ಬಹುಜನರು 
ಶ್ಲಾಧಿಸಬಹುದಾದ ಮಾತನ್ನೇ ಆಡಿದ್ದಾರೆ. ಸಾಹಿತ್ಯದ ಬಗ್ಗೆ ಕೆಲವರಿಗೆ ರುಚಿಸ 
ಬಹುದಾದ, ಕೆಲವರಿಗೆ ರುಚಿಸದ ಮಾತನ್ನೇ ಆಡಿದ್ದಾ ರೆ” 
ಸೀ x % # 
ಚೆ ಕನ್ನ ಡ ಗ್ರಂಥ ಮತ್ತು ವಿಶ್ವವಿದ್ಯಾನಿಲಯದ ಜವಾಬ್ದಾರಿ ಬಗ್ಗೆ ಸಲಹೆ 
ನೀಡಿದ್ದಾರೆ. ಸ್ವಾಗತಸಮಿತಿಯ ಕಾರ್ಯಾಧ್ಯಕ್ಷ ನಾಗಿ, ವಿಶ್ವವಿದ್ಯಾನಿಲಯದ 
ಪ್ರತಿನಿಧಿಯಾಗಿ ನಾನು ಆಶ್ವಾಸನೆ ನೀಡುತ್ತೇನೆ. ಕಾರಂತರು ಏನು ಅಪೇಕ್ಲಿ ಜನ 
ತ್ರಿದ್ದಾರೋ ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯ ಸ್ವಲ್ಪಮಟ್ಟಿಗೆ ನಡಸುತ್ತಿದೆ. 
ಅಷ್ಟೇನೂ ಮಂದಗತಿಯಿಂದ ನಡೆಯುತ್ತಿಲ್ಲ. ಶ್ರೀ ಕಾರಂತರಿಗೆ ಈ ವಿವರಗಳು 
ಗೊತ್ತಿದ್ದರೆ ನಮ್ಮ ಜಿನ್ನು ತಟ್ಟುತ್ತಿದ್ದರೋ ಏನೋ. 
ಜಿ ೫ ಜ್ಯ ೫ 
“ ಪ್ರತಿ ಪಾರಿಭಾಷಿಸ ಪದಕ್ಕೂ ಕನ್ನಡ ಪದವಿರಿಸಲು ಹೊರಟರೆ ನೂರು 
ವರ್ಷಗಳ ಕಾಲ ಕಾಯಬೇಕಾಗುತ್ತದೆ. ನಾವು ಕೂಡಲೇ ಕ್ರಮ ಕೈಗೊಂಡು 
ನಮ್ಮ ವಿದ್ಯಾರ್ಥಿಗಳ ತಲೆಯಮೇಲಿರುವ ಇಂಗ್ಲಿಷ್‌ ಭಾಷೆಯ ಹೊರೆಯನ್ನು 
ಇಳಿಸಬೇಕಾಗಿದೆ.'' 
ಬ + ೨ ೫ 
ಇದು ಮೂರು ದಿನದ ಬಾಳು ಎನ್ನು ತ್ರಾಕೆ ಕೆಲವರು. ಬೇಸಿಗೆಯಲ್ಲಿ ಮೂರು 
ದಿನ ಎಚ್ಚೆತ್ತು ಮತ್ತೆ ಒಂದು ವರ್ಷಕಾಲ ಮಲಗುತ್ತದೆಂದು ಟೀಕಿಸುತ್ತಾರೆ. 
ದೈಹಿಕ ಶ್ರಮದಿಂದ ಆದ ಕೆಲಸದ ಪ್ರಮಾಣ ಬೇಗ ದೃಷ್ಟಿಗೆ ಗೋಚರವಾಗುವಂತೆ 
ಆಲೋಚನೆಗೆ, ಬರವಣಿಗೆಗೆ ಸಂಬಂಧಿಸಿದ ಸಾಹಿತ್ಯದ ಕೆಲಸ ಬೇಗ ಗೋಚರವಾಗುವು 
ದಿಲ್ಲ. ಅಲ್ಲದೆ ಈಗ ನಾಡಿನ ಚೇತನ ಎಚ್ಚ ತ್ರಿದೆ. ಇನ್ನು ನಿದ್ದೆ ಮಾಡುವುದಿಲ್ಲ. 
ಒಂದಲ್ಲ ಒಂದು ಕೆಲಸ ನಡೆಯುತ್ತಿರುತ್ತದೆ '' 
x ೫ x ಜೇ 


" ನಾವು ಆತಿಸಿದಷ್ಟು ಸಾಧನೆಯಾಗದಿದ್ದರೆ ಅದಕ್ಕೆ ಎಲ್ಲೋ ಲೋಪ, 


೨೪೬ ಪ್ರಬುದ್ಧ ಕರ್ಣಾಟಕ 


ಎಲ್ಲೊ € ದೋಷ, ಎಲ್ಲೊ € ಅಹಂಕಾರವಿದೆಯೆಂದೆನಿಸುತ್ತದೆ. ಕರ್ನಾಟಕ ಬೇಕೆಂಬು 
ವರದೇ ಅಹಂಕಾರವಿರಬಹುದು. ಬೇಡವೆನ್ನು ವವರದೇ ಅಹಂಕಾರವಿರಬಹುದು. ಆದಕಿ 
ಸೂಕ್ಷ್ಮ್ಮದೇಹಿಯಾದ ಕನ್ನ ಡದೇವಿ ಅಖಂಡೆ, ಅವಿಭಕ್ತೆ. ಆದುದರಿಂದಲೇ ನಮ್ಮ 
ಲೋಕದಲ್ಲಿ (ಸಾಹಿತಿಗಳ) ವಿಭಜನೆ ನಡೆದಿಲ್ಲ, ಕನ್ನಡ ಜನವೆಲ್ಲಾ ಒಂದಾಗಿದೆ. 
ರಾಜಕೀಯವಾಗಿ ಒಂದಾಗಬೇಕೆಂಬ ಬಯಕೆ ಸೌಹಾರ್ದದಿಂದ ನಡೆಯುವುದೆಂಬ 
ವಿಶ್ವಾಸ ನನಗಿದೆ.'' ಶ 
ತ x ¥ ಜೇ 

ಈ ಕನ್ನಡ ನಾಡಿನಲ್ಲಿ ಕನ್ನಡ ಪ್ರಥಮಭಾಷೆಯಾಗಬೇಕು. ಎಲ್ಲ ಘಟ್ಟದಲ್ಲೂ 
ಶಿಕ್ಷಣಮಾಧ್ಯಮ ಕನ್ನಡವಾಗಬೇಕು. ಈ ಎರಡು ಕೈಗೂಡಿದ ಹೊರತು ನಾಡಿನ 
ಚೇತನ ಕಲ್ಯಾಣಕಾರ್ಯದಲ್ಲಿ ಜಯಶೀಲವಾಗದು. ಹಿಂದಿ ಮತ್ತು ಇಂಗ್ಲಿಷ್‌ 
ಭಾಷೆಗಳು ಯಾವ ಪ್ರಮಾಣದಲ್ಲಿರಬೇಕೋ ಇರಲಿ, ಹಿಂದಿಯು ಯಾವ ಪ್ರಮಾಣ 
ದಲ್ಲಿರಬೇಕೆಂಬ ಬಗ್ಗೆ ಮಹಾತ್ಮ ಗಾಂಧಿಯವರೇ ನಿರ್ದೇಶವಿತ್ತಿದ್ದಾ ರೆ. ಆ ಮಿತಿ 
ಬಿಟ್ಟು } ಮುಂದುವರಿದರೆ ಅದು ಆಕ್ರಮಣವೇ ಆದೀತು. ನೆಹರು ಮತ್ತು ರಾಜಾಜಿ 
ಯವರು ಈ ವಿಷಯದಲ್ಲಿ ಎಚ್ಚರಿಕೆ ನುಡಿ ನುಡಿದಿರುವುದು ಗಮನಾರ್ಹವಾದುದು. 
ಇಂಗ್ಲಿಷ್‌ ಕೂಡ ಈಗಿರುವ ಪ್ರಮಾಣದಲ್ಲಿ ಇರಬೇಕಾಗಿಲ್ಲ.'' 

x ೫ ೫ ಜೇ 

ks ಶಿಕ ಣ ಮಟ್ಟಿ ಇಳಿದಿದೆಯೆಂದರೆ ಇಂಗ್ಲಿಷ್‌ ಭಾಷೆಯಲ್ಲಿ ಮಾತ್ರ ಶಿಕ್ಷ ಣದ 
ಮಟ್ಟಿ ಇಳಿದಿದೆಯೆಂಬುದು ನನ್ನ ಅಭಿಪ್ರಾಯ. ವಿದ್ಯಾರ್ಥಿಗಳ ಮೆದುಳಿನ ಶಕ್ತಿ 
ಕಡಿಮೆಯಾಗಿಲ್ಲ.” 

ಹೀಗೆ ಹೇಳಿ ಶ್ರೀ ಕುವೆಂಪು ಅವರು ಕನ್ನಡ ಜನತೆಗೆ ಧೈರ್ಯ ಭರವಸೆಗಳನ್ನು 
" ನೀಡಿದರು. ಭವಿಷ್ಯತ್ತು ಆಶಾದಾಯಕವಾಗಿದೆ ಎಂಬ ಉತ್ಸಾಹದಿಂದ ಕೆಲಸ 
ಮಾಡುವ ಪ್ರವೃತ್ತಿಯನ್ನು ಜನರಲ್ಲಿ ಮತ್ತೊಮ್ಮೆ ಜಾಗೃತಗೊಳಿಸಿದರು. ಶ್ರೀ 
ಕುವೆಂಪು ಅವರ ಭಾಷಣಾನಂತರದಲ್ಲಿ ವಿಲ್ಲ ಗೋಷ್ಠಿ ಗಳಲ್ಲಿಯೂ ಎಲ್ಲ ಕಾರ್ಯಕಲಾಪ 
ಗಳಲ್ಲಿಯೂ ಅಗ್ರಾಸನಾಧಿಪತಿಗಳಾಗಿ ಕಾರ್ಯಕ್ರಮಗಳನ್ನು ನಡಸಿಕೊಟ್ಟ ಸಮ್ಮೇಳನಾ 
ಧೃಕ್ಚರಾದ ಶ್ರೀ ಕಾರಂತರು ಬೀಳ್ಕೊಡಿಗೆಯ ಮಾತಾಗಿ ಕೆಲವು ನುಡಿಗಳನ್ನು 
ಆಡಿದರು. ಆ ಸಂದರ್ಭದಲ್ಲಿ ಅವರು ಹೀಗೆ ತಿಳಿಸಿದರು : 
“ಈ ಮೂರು ದಿನಗಳಲ್ಲಿ ನಾವು ಪರಸ್ಪರ ಹೆಚ್ಚು ಹೆಚ್ಚು ತಿಳಿದಿದ್ದೇವೆ. ಇದು 
ಹೆಚ್ಚು ಆಸೆಯನ್ನೂ ಹುಟ್ಟಿಸಿದೆ. ಸಮ್ಮೇಳನವನ್ನು ವಿಶ್ವವಿದ್ಯಾನಿಲಯ ಕರೆದದ್ದು 
ಹೆಮ್ಮೆಯ ವಿಷಯ. ವಿಶ್ವವಿದ್ಯಾನಿಲಯ ಮತ್ತು ಪರಿಷತ್ತಿನ ಕೆಲಸ ಒಂದೇ '', 


+ 


py. 


“2 


ಸಂಪಾದಕೀಯ ಎ೪೭ 


. ನನ್ನೆ ಮಾತು ಕಟುವೆಂದು ಶ್ರೀ ಪುಟ್ಟಪ್ಪನವರು ಮೃದುವಾಗಿಯೇ ತಿಳಿಸಿ 
ದ್ದಾ ರೆ. ಒಂದೊಂದು ಬಾಳು ಒಂದೊಂದು ರೀತಿ. ಯಾರನ್ನೂ ಕಚ್ಚಬಂದ ಹಾವು 
ನಾನಲ್ಲ. ಯಾರನ್ನೂ ನಾನು ಟೀಳಿಸಿಲ್ಲ. ನನ್ನನ್ನೇ ನಾನು ಬೇಕಿಸಿಕೊಂಡಿದ್ದೆ ನೆ. 
ನನ್ನಲ್ಲಿ ಉಂಟಾದ ನೋವನ್ನು ತಿಳಿಸಿದ್ದೇನೆ. ನಮ್ಮ ಕೆಲಸ ಆಗಬೇಕಾದಷ್ಟು ಆಗಿಲ್ಲ. 

“ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದ ಗ್ರಂಥಗಳನ್ನು ನಾನು ನೋಡಿ 
ದ್ವೇನೆ. ಕಪಾಟಿನಲ್ಲಿ ಇಟ್ಟಿರುವ ಆ ಗ್ರಂಥಗಳನ್ನು ನೋಡಿದರೆ ನಮ್ಮ ಬಡತನದ 
ಅರಿವಾಗುತ್ತದೆ. ಜನ ಕನ್ನಡದ ಕೆಲಸವನ್ನು ತಮ್ಮ ಜನ್ಮದ ಆದರ್ಶವೆಂದು ಪರಿಗಣಿ 
ಸುವ ವರೆಗೆ ಗುರಿಸಾಧನೆ ಕಷ್ಟ. ನಾನು ಎಷ್ಟೊ ್ಟೀ ವಿಶ್ವವಿದ್ಯಾನಿಲಯಗಳನ್ನು 
ನೋಡಿದ್ದೆ €ನೆ. ಅವುಗಳ ಕೆಲಸವನ್ನು ತಿಳಿದಿದೆ ನೆ. ಕನ್ನ ಡ ಜಾನಪದ ಗೀತೆ ಬಗ್ಗೆ 
ನಮ್ಮ ವಶ ಶ್ರವಿದ್ಯಾನಿಲಯವನ್ನ ಲ್ಲ ಲದೆ kre ರನ್ನು ಕೇಳಲಿ? ಆಗಬೇಕಾದ್ದು ಬಹಳವಿದೆ. 
ಆಗಿರುವುದು ಸಾಲದೆಂದು ವಿನಯದಿಂದ ಹೇಳಿದ್ದೆ ನೆ. ನಾವು ಬೆಳೆಯಬೇಕು. 
ನಾವು ದೊಡ್ಡ ವರಾಗಬೇಕು. ಇದೇ ಅಲ್ಲವೆ ನಮ್ಮ ಹಂಬಲ. ಹ೦ಬಲ ಒಂದಿದ್ದರೆ 
ಅದು ಸಾಧನೆಯಾದಂತಲ್ಲ. ಏನೋ ಸ್ವಲ್ಪ ಬರೆದು ಯಾರಾದರೂ ತಾನು ಸಾಹಿತಿ 
ಯಾದೆನೆಂದುಕೊಂಡರೆ ಅದು ಅಲ್ಪತೃಪ್ತಿ, ವಿಷಯ ನನಗಿಂತ ದೊಡ್ಡದು ಎನ್ನುವ 
ಭಾವನೆಯುಂಟಾದ ಹೊರತು ನಾವು ದೊಡ್ಡ ವರಾಗುವುದಿಲ್ಲ. ಹೆಚ್ಚು ತಿಳಿದಂತೆ 
ಮನಸ್ಸು ದೊಡ್ಡ ದಾಗುತ್ತದೆ '' 

| ಸಾಹಿತಿಗೆ ರಾಜಕೀಯ ಬೇಡನೆನ್ನು ತ್ರಾ ಸಾರೆ. ಎಲ್ಲಿಯ ವರೆಗೆ ನನ್ನ ಹೃದಯ 
ಮತ್ತು ಬುದ್ಧಿ ನನ್ನ ನ ಕೈಲಿರುವುದೋ ಅಲ್ಲಿಯ ಕಿಗೆ ಯಾವ ಟನ ನನ ನನ್ನು 
ಫೊಳ್ಳಲಾರದು ತೆ 

" ನನ್ನ್ನ ಕಠಿಣವಾದ ಮಾತು ಕನ್ನಡ ಜನರ ಅಂತರಂಗದ್ಭನಿ. ಮಾನವನನ್ನು 
ಪ್ರತಿಸ್ಪರ್ಧಿಸಿ ನಿಂತಿರುವ ಹಿಮಾಲಯದಷ್ಟು ಕೆಲಸ ನಡೆಯಬೇಕಾಗಿದೆ. ನಾವೂ 
ಅಷ್ಟೇ ದೊಡ್ಡ ವರಾಗಿ ` ಕಾರ್ಯ ಸಾಧಿಸುವ.” 

ಶ್ರೀ ಕಾರಂತರ ಬೀಳ್ಕೊಡಿಗೆಯ ಒಂದೊಂದು ಮಾತಿನಲ್ಲಿಯೂ ನಮ್ಮ ನಾಡು 
ನುಡಿಗಳ ಮೇಲ್ಮೆ ಗಾಗಿ ಅವರ ಚೇತನ ತುಯ್ಯುತ್ತಿದ್ದುದು ಸಭಿಕರಿಗೆ ಅನುಭವಕ್ಕೆ 
ಬಂದೆತು. ಶ್ರೀ ಕುವೆಂಪು ಶ್ರೀ ಕಾರಂತ ಮತ್ತು, ಶ್ರೀ ಬೇಂದ್ರೆ ಈ ಮಹನೀಯರ 
'ಫವಿಸೆಹಜವಾದ ವೀರವಾಣಿಯನ್ನು ಕೇಳಿ ಸಮ್ಮೇಳನದ ಸಭಾಸದರು ತಣಿದರು, 
ಉತ್ಸಾಹಭರಿತರಾದರು. ಮುಂದಿನ ಸಮ್ಮೇಳನ ರಾಯಚೂರಿನಲ್ಲಿ ನಡೆಯಬೇಕೆಂದು 
ಶ್ರೀ ಸಿದ್ಧಯ್ಯ ಪುರಾಣಿಕರು ಆಹ್ವಾನವಿತ್ತರು. ಕೊನೆಯಲ್ಲಿ ಸ್ವಾಗತಸಮಿತಿಯ 
ಕಾರ್ಯದರ್ಶಿಗಳಲ್ಲಿ ಒಬ್ಬರಾದ ಶಿ ಶ್ರೀ ಸ ವೆಂ. ರಾಘವಾಚಾರ್ಯ ರಮ ಸಮೆ ೀಳನ 


೨೪೮ ಪ್ರಬುದ್ಧ ಕರ್ಣಾಟಕ 
ಛಿ 


ಯಶಸ್ವಿಯಾಗಿ ನಡೆಯುವಂತೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆ 
ಗಳನ್ನು ಸಮರ್ಪಿಸಿದರು. ರಾಷ್ಟ್ರ ಗೀತೆಯೊಡನೆ ಸಮ್ಮೇಳನ ಕೊನೆಗೊಂಡಿತು. 

ಸಮ್ಮೇಳನದ ಅಂಗವಾಗಿ ಏರ್ಪಡಿಸಿದ್ದ ಗ್ರಂಥಪ್ರದರ್ಶನ ಪ್ರಶಂಸನೀಯ 
ವಾಗಿತ್ತು. ಪ್ರಾಚ್ಯ ಸಂಶೋಧನ ಸಂಸ್ಥೆಯವರೂ ಪ್ರರಾತತ್ತ್ವ ಶಾಖೆಯವರೂ 
ವಿವಿಧ ಪ್ರಕಾಶಕರೂ ಲೇಖಕರೂ ಸಹಕರಿಸಿದ ಫಲವಾಗಿ ಈ ಪ ಪ ರ್ರದರ್ಶನ ಬೋಧ 
ಪ್ರದವಾಗಿತ್ತು. ಕನ್ನಡ ಪುಸ್ತಕಗಳು ಮಾತ್ರವಲ್ಲದೆ ಇಂಗ್ಲಿಷ್‌ ಭಾಷಾಸಾಹಿತ್ಯಗಳಲ್ಲಿ 
ಪ್ರಕಾಶನಕಲೆ ಹೇಗಿದೆ ಎಂಬುದನ್ನು ತಿಳಿಸುವಂತಹ ಪುಸ್ತಕಗಳನ್ನೂ ಪ್ರದರ್ಶಿ 
ಸಿದ್ದುದು ಸಮಂಜಸವಾಗಿತ್ತು. 

ಸಮ್ಮೇಳನದ ಅಂಗವಾಗಿ ನಡೆದ ಶ್ರೀಮತಿ ಶಕುಂತಳಾಬಾಯಿ ಪಾಂಡುರಂಗ 
ರಾವ್‌, ಶ್ರೀ ಜೋಳದರಾಶಿ ದೊಡ್ಡ ನಗೌಡ, ಶ್ರೀ ಬಿ. ಎಸ್‌. ರಾಮಾಚಾರ್‌ ಇವರ 
ಕಾವೃವಾಚನ ಸಮ್ಮೇಳನಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿತು. ಜುಲೈ 
೧೦, ೧೧ ಈ ಎರಡು ದಿನಗಳಲ್ಲೂ ರಾತ್ರೆ ಮನೋರಂಜನ ಕಾರ್ಯಕ್ರಮವನ್ನು 
ಏರ್ಪಡಿಸಲಾಗಿತ್ತು. ಭಾರತ ಸರಕಾರದ ವಾರ್ತಾ ಇಲಾಖೆಯವರ ಪಂಚವಾರ್ಷಿಕ 
ಯೋಜನೆಯ ಸಂಬಂಧವಾದ ಚಲನಚಿತ್ರ ಪ್ರದರ್ಶನ, ಕುಮಾರಿ ಎಸ್‌. ಪಿ. ನಾಗರತ್ನ 
ಮತ್ತು ಕುಮಾರಿ ಎಚ್‌. ಎಲ್‌. ಕಮಲ ಇವರ ನರ್ತನ, ಶ್ರೀ ಕೆ. ವಿ. ಸುಬ್ಬಣ್ಣನ 
ನೀಲಕಂಠೇಶ್ವರ ನಾಟ್ಯಮಂಡಲಿ ಹೆಗ್ಗೋಡು ಇವರು ಪ್ರದರ್ಶಿಸಿದ ವೈಶಾಖ ಶುಕ್ಲ 
ಪೂರ್ಣಿಮೆ ಎಂಬ ನಾಟಕ, ಅಶೋಕ ಆರ್ಟ್ಸ್‌ ಅಕ್ಯಾಡೆಮಿಯವರು ಶ್ರೀ ಜೆಲುವ 
ಯ್ಯಂಗಾರ್ಯರವರ ಸಹಕಾರದೊಂದಿಗೆ ಪ್ರದರ್ಶಿಸಿದ ಶ್ರೀ ಪರ್ವತವಾಣಿಯವರ 
" ಹಣಹದ್ದು ' ನಾಟಿಕ ರಾಮನಗರದ ಹಳ್ಳಿಯ ಕಲಾವಿದರು ತೋರಿಸಿದ ರಾಮಾ 
ಯಣದ ಕಥೆಯ ತೊಗಲುಗೊಂಬೆಯ ಆಟಿ, ಶ್ರೀ ಕೊಟ್ಟೂರ ಬಸಪ್ಪನವರೂ ಅವರ 
ಮಿತ್ರರೂ ಪ್ರದರ್ಶಿಸಿದ ದಾನಶೂರಕರ್ಣ ನಾಟಕದ ಕೆಲವು ದೃಶ್ಯಗಳು, ಶ್ರೀ ವಿ. ಕೆ. 
ಶಿ ಶ್ರೀನಿವಾಸನ್‌ ಅವರ ಸಹಕಾರದಿಂದ ಪ ರ್ರದರ್ಶಿತವಾದ ಶಿ ಶ್ರೀ ಕಾರಂತರ ಗರ್ಭಗುಡಿ 
ನಾಟಕದ ಕೆಲವು ದ್ದ ೈಶ್ಯೆಗಳು, ಶ್ರೀ ಆಸ್ಥಾ ತ ವಿದ್ವಾನ್‌ ಸೆಂಗೀತರತ್ನ ಭಿ, ಚೌಡಯ್ಯ 
ನವರು ಪ್ರದರ್ಶಿಸಿದ ಪೊಂಪುತಿಪೋಗುವಂತಹ ಕಾ ತ್ರ ನೋ 
ಮಾಟ. ಎರಡು ದಿನದ ಕಾರ್ಯಕ್ರಮಗಳಾಗಿದ್ದ ವು. 

ಆಲ್‌-ಇಂಡಿಯ ಕೀಡಿಯೋವಿನ ಮೈಸೂರು ಕೇಂದ್ರದವರು ಸಮ್ಮೇಳನದ 
ಮೊದಲನೆಯ ದಿನದ ಬೆಳಗಿನ ಕಾರ್ಯಕಲಾಪಗಳನ್ನು ರೇಡಿಯೋ ವರದಿಯ ರೀತಿ 
ಯಲ್ಲಿಯೂ ಕೊನೆಯ ದಿನದ ಕವಿಮೇಳದ ಕಾರ್ಯಕಲಾಪಗಳನ್ನು ಅದೇ ಕಾಲದಲ್ಲಿ 
ಆಕಾಶವಾಣಿಯ ಮೂಲಕವಾಗಿಯೂ ಬಿತ್ತರಿಸಿ ಸಮ್ಮೇಳನಕ್ಕೆ ಬರಲು ಆಗದ 


(3) 


P< 


ರ್‌ 
[J 


~ 


ಸಂಪಾದಕೀಯ ೨೪೯ 


ಕನ್ನಡಿಗರಿಗೆ ವಿಶೇಷ ಸೌಕರ್ಯವನ್ನು ಒದಗಿಸಿಕೊಟ್ಟು ಉಪಕಾರಮಾಡಿದರು. 
ಆಕಾಶವಾಣಿಯವರ ಈ ಪ್ರಸಾರ ಕಾರ್ಯಕ್ರಮ ಪ್ರಶಂಸೆನೀಯವಾಗಿತ್ತು. 

ಸಮ್ಮೇಳನಕ್ಕೆ ಕನ್ನಡನಾಡಿನ ನಾನಾ ಭಾಗಗಳಿಂದ ಸುಮಾರು ೩೦೦ ಮಂದಿ 
ಪ್ರತಿನಿಧಿಗಳು ಆಗಮಿಸಿದ್ದರು. ಊಟಿ ವಸೆತಿಗಳ ಸೌಕರ್ಯವನ್ನು ಬಯಸಿದ ಈ ಎಲ್ಲ 
ಪ್ರತಿನಿಧಿಗಳಿಗೂ ಸಮ್ಮೇಳನಾಧ್ಯಕ್ಷ, ರೇ ಆದಿಯಾಗಿ ಎಲ್ಲ ಆಹ್ವಾನಿತ ಅತಿಥಿಗಳಿಗೂ 
ಮಹಾರಾಜ ಕಾಲೇಜಿನ ಹಾಸ್ಟೆಲಿನಲ್ಲಿ ಸೊಗಸಾದ ವ್ಯವಸ್ಥೆಯನ್ನು ಏರ್ಪಡಿಸೆ 
ಲಾಗಿದ್ದಿತು. ಕೊನೆಯ ದಿನ ಮಧ್ಯಾಹ್ನ ಸಿಹಿಯೂಟದ ಔತಣವನ್ನು ಇವರೆಲ್ಲರಿಗೆ 
ನೀಡಲಾಯಿತು. 

ಇಪ್ಪತ್ತ ತ್ರೈೈದು ವರುಷಗಳ ಹಿಂದೆ ನಡೆದ ಸಮ್ಮೇಳನದ ನೆನಪಿನೊಂದಿಗೆ ಅದರ 
ಬೆಳಿಯ ಹಬ್ಬ ದಂತಿದ್ದ ಈ ಸಮ್ಮೇಳನದ - ನೆನಪನ್ನೂ ಕೂಡಿಸಿಕೊಂಡು ಮೈಸೂರಿನ 


ಪ್ರೇಕ್ಷ ಹೋ ಸ್ಥಳಗಳನ್ನು ನೋಡಿ ನಲಿದುಬಂದ ಅತಿಥಿಗಳು ತಮ್ಮ ತಮ್ಮ ಊರು 
ಗಳಿಗೆ ತೆರಳಿದರು. 

ಎಲ್ಲರ ಸಹಕಾರದಿಂದ ಈ ಸಲದ ಸೆ ಸಮ್ಮೆ €ಳನ ವಿಶ್ವವಿದ್ಯಾನಿಲಯದ ಗೌರವ ಘನತೆ 
ಗಳಿಗೆ ತಕ್ಕಂತೆ ನಡೆಯಿತು. 


೫ 
ತೇ ಜೇ 


ಕೃತಜ್ಞ ತೆ 
ಈ ಸಂಚಿಕೆಯಲ್ಲಿ ಪ್ರಕಟವಾಗಿರುವ ಶ್ರೀ ಕಾರಂತರ ಭಾವಚಿತ್ರದ ಪಡಿ 
ಯಚ್ಚನ್ನು ಮೈಸೂರಿನ ಉಷಾ ಪ್ರಕಟಿನಾಲಯದವರು ಕೃಪೆಯಿಟ್ಟು ಕೊಟಿ ದ್ದಾರೆ. 
ಅವರಿಗೆ ನಮ್ಮ ನೆನಕೆಗಳು. 1 


ಸಾದರ ಸ್ವೀಕಾರ 


ನನ್ನ ಜೀವನದ ಕಥೆ- (ಡಾ|| ಹೆಲೆನ್‌ಕೆಲ್ಲರ್‌ ಬರೆದ ಆತ್ಮ ಕಥೆಯ ಕನ್ನ ಡದ ಅನುವಾದ) 
ಅನುವಾದಕರು : ಶ್ರೀ ಸುಬೋಧ ಯಂ. ರಾಮರಾವ್‌ ; ಪ್ರಕಾಶಕರು : ಸುಬೋಧ ಪ್ರಕಟ 
ನಾಲಯ, ಬೆಂಗಳೂರು ೨ ; ಪುಟಗಳು ಕ್‌ ಅ. ಪ. ೧೬೮ ; ಬೆಲೆ, ರೂ. ೧-೮-೦. 

ಸಂಯುಕ್ತ ರಾಷ್ಟ್ರ ಸಂಘ ರ. ಜ. ೦... ಲೇಖಕರು : ಶ್ರೀ ಎಚ್‌. ಎಸ್‌. ಪಾಟೀಲ, 
ಎಂ.ಐ., ಬಿ.ಕಾಮ್‌. ; ಪ್ರಕಾಶಕರು : ಮಿಂಚಿನಬಳ್ಳಿ ಕಾರ್ಯಾಲಯ, ಧಾರವಾಡ; ಪುಟಗಳು 
ಕೌ. ಅ. ಪ. ೧೪೬ ; ಬೆಲೆ, ಸಾದಾಪ್ರತಿ ರೂ. ೧.೫.೦; ಉತ್ತಮಪ್ರತಿ ರೂ. ೨-೦-೦. 

ಹರಪ್ಪಾ ಸಂಸ್ಕೃತಿಲೇಖಕರು: ಡಾ|| ಎಂ. ಶೇಷಾದ್ರಿ, ಎಿಂ.ಬ., ಪಿಎಚ್‌.ಡಿ. 
(ಲಂಡನ್‌); ಪ್ರಕಾಶಕರು : ಸಾರ್ವಜನಿಕ ನಿಚಾರಸಂಸ್ಥೆ, ಮೈಸೂರು ; ಪುಟಗಳು ಕ್ಸ್‌. ಅ. ಪ. 
೯೪ ; ಬೆಲೆ, ರೂ. ೧-೦-೦. 

ಸಾನಿತ್ರಿ ಲೇಖಕರು : ಶ್ರೀ ಯಂ. ರಾಮರಾವ್‌ ; ಪ್ರಕಾಶಕರು : ಸುಬೋಧ ಪ್ರಕಟ 
ನಾಲಯ, ಚಾಮರಾಜಪೇಟೆ, ಬೆಂಗಳೂರು ೨; ಪುಟಗಳು ಕ್‌. ಅ. ಪ. ಎ೮; ಬೆಲೆ, 
ರೂ. ೦-೬-೦. 

ಶ್ರ € ಮಧ್ವಾ ಚಾರ್ಯರು- ಲೇಖಕರೂ, ಬುಕು ಮೇಲೆ ತಿಳಿಸಿದವರೇ; ಪುಟಗಳು 
ಫ್‌ ಸೆ ಪ. ೫೪ ; ಬೆಲೆ, ರೂ, ೦-೬-೦೩ 

ಶೀ ಪುರಂದರದಾಸರು__ಲೇಖಕರೂ, ಪ್ರಕಾಶಕರೂ : ಮೇಲೆ ತಿಳಿಸಿದವರೇ ; ಪುಟಗಳು 
ಕ್ರೌ. pi ಪ. ೫೪ ; ಬೆಲೆ, ರೂ. ೦.೬.೦. 

“ ತಿರುಕ್ಕುರಲ್‌ (ಗ್ರಂಥದ ಪ್ರಸ್ತಾವನೆ) ಲೇಖಕರು: ಪ್ರೊ|| ಎ. ಚಕ್ರವರ್ತಿ; 
ಪ್ರಕಾಶಕರು : ಶ್ರೀ ಎಂ. ಕೆ. ದೇವರಾಜ್‌, ಬೆಂಗಳೂರು ; ಪುಟಗಳು ೯೧ ; ಬೆಲೆ, ರೂ. ೧-೦-೦. 

ಶ್ರೀ ಪುಲ್ಲಕವಿ ನಿರಚಿತ ಶ್ರೀ ಶೈಲ ಪಂಡಿತಾರಾಧ್ಯ ಚರಿತ್ರ ಮು ಪ್ರಧಾನ ಸಂಪಾದ 
ಕರು : ಶ್ರೀ ಎಂ. ಜಿ. ನಂಜುಂಡಾರಾಧ್ಯರು ಮತ್ತು ಶ್ರೀ ಜಿ. ಟಿ, ಅಕ್ಕು ಲಯ್ಯ ದೀಕ್ಷಿತರು ; 
ಪ್ರಕಾಶಕರು : ಶ್ರೀ ಜ. ನಿ. ಪುಸ್ತಕಭಂಡಾರ, ಬೆಂಗಳೂರು ; ಪುಟಗಳು ೩2೨-೧೦೭-4೫೪ 
4೩೭೬ ; ಬೆಲೆ, ರೂ. ೫.೦.೦. 

ಆರಾಧನಾ (ಏಳು ಕಥೆಗಳು)-ಲೇಖಕರು : ಬಾಗಲೋಡಿ ದೇವರಾಯ ; ಪ್ರಕಾಶಕರು: 
ವಸಂತಪ್ರೇಮಿ ಮಂಡಲಿ, ಮಂಗಳೂರು ; ಪುಟಗಳು 11-೯೬ ; ಬೆಲೆ, ರೂ. ೧-೦-೦. 

ಸನಾತನ ಭಾರತ (ಮಹಾಕಾವ್ಯದಲ್ಲಿ ಮತ್ತು ಮಹಾವ್ಯಕ್ತಿಗಳಲ್ಲಿ)-.... ಮೂಲಲೇ ಖಕರು : 
ಸ್ವಾವಿನ ವಿವೇಕಾನಂದ ; ಪ್ರಕಾಶಕರು: ಶ್ರೀ ರಾಮಕೃಷ್ಣ ಶ್ರಮ, ಮೈಸೂರು; ಪುಟಗಳು 
೧೪೬ ; ಬೆಲೆ, ರೂ. ೧-೮-೦. 

ಸಂಜೆದಾರಿ (ಕನಿತಾಸಂಕಲನ)-ಕನಿ : ಶ್ರೀ ಜಿ. ಯಸ್‌. ಶಿವರುದ್ರಪ್ಪ ; ಪ್ರಕಾಶಕರು : 
ನೇತ್ರಾವತಿ ಪ್ರಕಾಶನ, ಬೆಂಗಳೂರು ; ಪುಟಗಳು ೩೦ ; ಬೆಲೆ, ರೂ. ೦-೧೨-೦. 

ಕಚಗುಳಿ ಲೇಖಕರು : ಶ್ರೀ ಜಿ. ಪಿ. ಸುಬ್ಬರಾಯ ; ಪುಟಗಳು ೪4-೮೧; ಬೆಲೆ, 
ರೂ. ೧-೦-೦. 

ಅಮೃ ತವಾಣಿಪ್ರಕಾಶಕರು: ಶ್ರೀ ರಾಮಕೃಷ್ಣಾಶ್ರಮ, ಬೆಂಗಳೂರು; ಪುಟಗಳು 
೪೪ ; ಬೆಲೆ, ರೂ. ೦-೫-೦. 


3 


ಪ್ರಬುದ್ದ ಕರ್ಣಟಕ 
ಎ 


ಮೈ ಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಪತ್ರಿಕೆ 

4 ಪ್ರಬುದ್ಧ ಕರ್ಣಾಟಕ 'ವು ಚೈ ತ್ರ ಆಷಾಢ, ಆಶ ಟ್ಟ 'ಪ್ರಷ್ಯಮಾಸಗಳಲ್ಲಿ 

ಆಯಾ ತಿಂಗಳ *ಹುಣ್ಣಿ ಮೆಯ ಹೊಳಿ 4 ವರ್ಷಕ್ಕೆ ನಾಲ್ಕು ಸಲ ಸಲ ಹೊರಡುತ್ತದೆ. 
ವಾರ್ಷಿಕ ಚಂದಾ (ಅಂಚೆವೆಚ್ಚ ಸೇರಿ) : 

ಸಾಮಾನ್ಯ ಚಂದಾದಾರರಿಗೆ ರೂ. ೩ ಲಿ ೦ 
ವಾಚನಾಲಯ ಮುಂತಾದ ಸಂಸ್ಥೆ ಗಳಿಗೆ ರೂ.೪ ಲ ೦ 
ಮೈಸೂರು ವಿಶ್ವ ಶ್ವವಿದ್ಯಾ ನಿಲಯದ ನಿದ್ಯಾರ್ಥಿಗಳಿಗೆ ಮಾತ್ರ ರೂ. ೨ ೮ ೦ 

ಸಂಚಿಕೆಗಳನು ರಿಜಿಸ್ಟರ್‌ ಮೂಲಕ ತರಿಸಿಕೊಳ್ಳಬೇಕೆನ್ನು ವವರು ಚಂದಾ ಹಣದ ಜೊತೆಗೆ: 
ರೂ. ೧-೨-೦ ಕಳುಹಿಸಬೇಕು. 

ಚಂದಾಹೆಣವನ್ನೂ ಅದರ ವಿಚಾರವಾಗಿ ಪತ್ರ ಗಳನ್ನೂ ಕಾರ್ಯದರ್ಶಿ, ಪ್ರ ಪ್ರಚಾರ 
ಮತ್ತು ಪ್ರಕಾಶನ ಕಾರ್ಯ, ಯೂನಿವರ್ಸಿಟಿ ಅಧೀನ x gd ೦ಬ 
ವಿಳಾಸಕ್ಕೆ ಳುಹಿಸಬೇಕು. ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾ) ರವರಿಗಾಗಲಿ, ಪ ಪ್ರಬುದ್ಧ 
ಕರ್ಣಾಟಕದ ಸಂಪಾದಕರಾಗ ನಾನಾ ನಾನ್ನ 


ನಿಲಹುದ ವಿದ್ಯಾರ್ಥಿಗಳು ಹಂದಾಪಣನೆನ್ನು ತಮ್ಮ ತಮ್ಮ ಕಾಲೇಜಿನ ಅಕೌಂಟ್ಸ್‌ 
ಅಧಿಕಾರಿಗಳಿಗೆ ಮುಂಗಡವಾಗಿ ಸಲ್ಲಿಸಿ, ಪಡೆದ ರಸೀತಿಯನ್ನು ತಮ್ಮ ವಿಳಾಸ 
ದೊಂದಿಗೆ ಕಳುಹಿಸಿಕೊಡಬೇಕು. ಕಾಲೇಜುಗಳ ಅಧ್ಯಾಪಕ ವರ್ಗದವರೂ ಇದೇ 
ರೀತಿ ಮಾಡಬಹುದು. ವಿದ್ಯಾರ್ಥಿಗಳು ತಾವು ವಿದ್ಯಾರ್ಥಿಗಳೆಂಬ ಬಗ್ಗೆ ತಮ್ಮ 
ಪಾಠಶಾಲೆಯ ಮುಖೊ ಸಾಧ್ಯಾ ಯರಿಂದ ಒಂದು ಪ್ರಮಾಣಪತ್ರ ವನ್ನು ಪಡೆದು 
ಅದನ್ನು ಚಂದಾ Sas ಕಛ್ಲಹಿಸಬೇಕು. ಹಂದಾಡಾಂರು ತಮ್ಮ ಚಂದಾ ಹಣ 
ವನ್ನು "(ಸರ್ಕಾರಿ ಖಜಾನೆಯಲ್ಲಿ " ಯೂನಿವರ್ಸಿಟಿ ಫಂಡ್‌ 'ಗೆ ಕಟ್ಟಿ ಖಜಾನೆ ರಸೀತಿ 
ಯನ್ನು ತಮ್ಮ ವಿಳಾಸದೊಡನೆ ಪ್ರ ಬುದ್ಧ ಕರ್ಣಾಟಕದ ಆಫೀಸಿಗೆ ಕಳುಹಿಸಬಹುದು.) 
ಪ್ರಬುದ್ಧ ಕರ್ಣಾಟಕದ ೨೭, ಹ ವಿ೧, ೩೨, ಎ, ೩೪, ೩೫, ೩೬ನೆಯ 
ಸಂಪುಟಗಳು ಸಮ್ಮಲ್ಲ ಸಿಕ್ಲುತವೆ. ಇವುಗಳ ಪೆ ಪೈಕಿ ೨೭, ೨೮, ೨೯, ೩೧, ೩೨ ನೆಯ ಸಂಪುಟ 


ಸ 
ಗಳನ್ನು ಸಂಪುಟ ಒಂದಕ್ಕೆ ಒಂದು ರೂಪಾಯಿಯಂತೆ ರಿಯಾಯಿತಿ ದರದಲ್ಲಿ ಪಡೆಯಬಹುದು. 


ತಿಕ್ಕಿ, “ಳಂ ೩೫, ೩೬ ನೆಯ ಸಂಪುಟಗಳನ್ನು ತುಂಬು ಬೆಲೆಗೆ ಮಾರಲಾಗುವುದು. ಅಂಚೆಯ 
ಮೂಲಕ ತರಿಸಿಕೊಳ್ಳು ವವರು ಸಂಪುಟ ಒಂದಕ್ಕೆ ಹದಿಮೂರು ಆಣೆ, ಸಾಮಾನ್ಯ ಸಂಚಿಕೆ ಒಂದಕ್ಕೆ 
ಏಳು ಆಣೆ, ಎರಡು ಸಂಚಿಕೆಗಳನ್ನು ಒಳಗೊಂಡ ಸಂಚಿಕೆಗೆ ಒಂಬತ್ತು ಆಣೆಯಂತೆ ಅಂಚೆ ವೆಚ್ಚವನ್ನು, 
ಕಳುಹಿಸಬೇಕು. 

" ಪ್ರಬುದ್ಧ ಕರ್ಣಾಟಕ 'ದಲ್ಲಿ ಪ್ರಕಟನೆಗೆ ಲೇಖನಗಳನ್ನೂ ವಿಮರ್ಶೆಗೆ ಗ್ರಂಥ 
ಗಳನ್ನೂ ವಿನಿಮಯಕ್ಕೆ ಪತ್ರಿ ಕೆಗಳನ್ನೂ ಪ್ರಬುದ್ಧ ಕಣಾನಟಕದ ಹತ 
(ಮಹಾರಾಜರವರ ಧಾರಾ ಮೆ ಸೂರು) ರಿಗೆ ಕಹಿಹಿಸಬೇಕು. 

ಕಾರ್ಯ ದರ್ಶಿ, 
ವಿಶ್ವವಿದ್ಯಾನಿಲಯದ ಪ್ರಕಟನ ಮತ್ತು ಪ್ರಚಾರೋಸನ್ಯಾಗ ಶಾಖೆ, ಮೈಸೂರು 


+ 


ಮೈಸೊರು ವಿಶ್ವವಿದ್ಯಾನಿಲಯದ ಪ್ರಚಾರ ಪುಸ್ತಕಮಾಲೆ 


೧. ಖಗೋಳಶಾಸ್ತ್ರ ಪ್ರವೇಶ- ಸಿ. ಎನ್‌. ಶ್ರೀನಿವಾಸ ಅಯ್ಯಂಗಾರ್‌, ಡಿ.ಎಸ್‌ಸಿ. 
೨. ಸಮಾಜದ ರೋಗರುಜಿನಗಳು--ಜಿ. ಹನುಮಂತರಾವ್‌, ಎಂ.ಎ. 
೩. ತೆರಿಗೆ--ಬಿ. ಆರ್‌. ಸುಬ್ಬರಾವ್‌, ಎಂ.ಎ. f 
೪. *ನವರತ್ನ ಗಳು- ಎಚ್‌. ಸುಬ್ಬಾಜೋಯಿಸ್‌, ಎಂ.ಎಸ್‌ಸಿ, 
೫. ನಮ್ಮ ಹಳ್ಳಿ ಗಳು--ಜಿ. ಐನ್‌. ಕೃಷ್ಣ ಮೂರ್ತಿ, ಎಂ.ಎ. 
೬. ಕುಮಾರವ್ಯಾಸ ಸ್‌. ವಿ. ರಂಗಣ್ಣ, ಎಂ.ಎ. 
೬. ಹಂಪೆಯ ಹರಿಹರ--ಡಿ. ಎಲ್‌. ನರಸಿಂಹಾಚಾರ್‌, ಎಂ.ಎ. 
೮. ಕನ್ನಡ ಸಾಹಿತ್ಯ--ಕೆ. ವೆಂಕಟರಾಮಪ್ಪ, ಎಂ.ಎ, 
೯, ವಿದ್ಯುಚ್ಛಕ್ತಿಯ ವೈಭವ--ಜಿ. ಎ. ಕೃಷ್ಣ ಸ್ವಾಮಿರಾವ್‌, ಎಂ.ಎಸ್‌ಸಿ. 
೧೦. ಪಂಪ-ಟಿ. ಎನ್‌. ಶ್ರೀಕಂಠಯ್ಯ, ಎಂ.ಎ. 
೧೧. ಪ್ರಾಣಿಜೀವನ--ಎ. ನಾರಾಯಣರಾವ್‌, ಎಂ.ಎಸ್‌ಸಿ. 
೧೨. ಕನಸುಗಳು- ಡಾ|| ಎನ್‌. ಎಸ್‌. ನಾರಾಯಣಶಾಸ್ತ್ರೀ, ಎಂ.ಎ, ಡಿ.ಲಿಟ್‌. 
೧೩. ಮದುವೆ--ಎನ್‌. ಕಸ್ತೂರಿ, ಎಂ.ಎ., ಬಿ.ಎಲ್‌. 
೧೪. ನಮ್ಮ ಆರ್ಥಿಕದೃಷ್ಟಿ--ಎಸ್‌. ಗೋಪಾಲಸ್ವಾಮಿ, ಎಂ.ಎ. 
೧೫. ವಾಯುಗುಣ-ೆ. ಶೇಷಾದ್ರಿ ಅಯ್ಯಂಗಾರ್‌, ಎಂ.ಎಸ್‌ಸ್ಲಿ, ಎಲ್‌ಎಲ್‌.ಬಿ. 
೧೬. ಬೆಳಕು--ಟಿ. ಎಸ್‌. ಸುಬ್ಬರಾಯ, ಎಂ.ಎಸ್‌ಸಿ. 
೧೭. ಕರ್ಣಾಟಕ ಕಾದಂಬರಿ--ವಿ. ಸೀತಾರಾಮಯ್ಯ, ಎಂ.ಎ. 
೧೮. ಕಾಳಿದಾಸನ ಕಾವ್ಯಗಳು--ಎಸ್‌.. ರಾಮಚಂದ್ರರಾವ್‌, ಎಂ.ಎ. 
೧೯. ಇಂಗ್ಲೆಂಡಿನ ರಾಜಕೀಯ ಬೆಳವಣಿಗೆ--ಪಿ. ಜಿ. ಸತ್ಯಗಿರಿನಾಥನ್‌, ಎಂ.ಎ. 
೨9. ಕಣ್ಣು ಮತ್ತು ಅದರ ರಕ್ಷ ಣೆ--ಡಿ. ಶಾಮಣ್ಣ, ಬಿ.ಎ., ಎಂ.ಬಿ. ಬಿ.ಎಸ್‌. 
೨೧. *ಸಾರ್ವಜನಿಕ ವೆಚ್ಚ--ಡಾ|| ಎಂ. ಎಚ್‌. ಗೋಪಾಲ್‌, ಎಂ.ಎ, ಪಿಎಚ್‌.ಡಿ. 
೨೨. ಶಿಶುವಿಹಾರಗಳು--ಸಿ. ರಂಗಾಚಾರ್‌, ಬಿ.ಎಸ್‌ಸಿ, ಎಂ.ಎಡ್‌. 
೨೩. ಸಂಖ್ಯೋದ್ಯಾನ--ಬಿ. ಸೀತಾರಾಮಶಾಸ್ತ್ರೀ, ವಿ೦.ಐಿ. 
೨೪, ವಿಡಂಬನ- ಎಸ್‌. ವಿ. ರಂಗಣ್ಣ » ಬ೦.ಐ. 
೨೫. *ಎಲ್ಲೋರ ಮತ್ತು ಅಜಂತಾ- ಡಾ| ಎಂ. ಎಚ್‌. ಕೃಷ್ಣ, ಎಂ.ಎ., ಡಿ.ಲಿಟ್‌. 
೨೬. ಸಾರಜನಕದ ಮಹತ್ವ--ಎಚ್‌. ಸುಬ್ಬಾಜೋಯಿಸ್‌, ಎಂ.ಎಸ್‌ ಸಿ, 
೨೭. ಭಾಸ ಡಾ| ಎಚ್‌. ಎಲ್‌. ಹರಿಯಪ್ಪ, ಎಂ.ಎ. ಪಿಎಚ್‌.ಡಿ. 
೨೮. ಪಾಶ್ಚಾತ್ಯ ರಾಜಕೀಯ ತತ್ವಗಳು--ಎಂ. ಯಾಮುನಾಚಾರ್ಯ, ಎಂ.ಎ. 
೨೯. ಸರ್ವಜ್ಞ ಕವಿ--ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ. 


(2 


೩೦. ರಕ್ತ-ಡಿ. ಶಾಮಣ್ಣ, ಬಿವಿ, ಎಂ.ಬಿ, ಬಿ.ಎಸ್‌, 

೩೧. ಇಂಗ್ಲಿಷ್‌ ಪ ಸ್ರ ಬಂಧಗಳು ಎಸ್‌. ಮಂಜುನಾಥ್‌, ಎಂ.ಎ. 

೩೨. ಅಕ್ಕಮಹಾಡೇವಿ--ಎಸ್‌, ವಿ ಲ ಪರಮೇಶ್ವರಭಟ್ಟಿ, ಎಂ.ಎ. 

೩೩. ಗಣಿತಶಾಸ್ತ್ರದ ಸ್ವರೂಪ- ಡಾ|| ಸಿ. ಎನ್‌. ಶ್ರೀನಿವಾಸ ಅಯ್ಯಂಗಾರ್‌, 
ಡಿ.ಎಸ್‌ ಸಿ, 

೩೪. ಯಗ್ವೇದ- ಎಂ. ವಿ ಕೃಷ್ಣ ಸ್ವಾಮಿ, ಎಂ.ವಿ. 

೩೫. ಕುಮಾರವ್ಯಾಸ ವಾಣಿ ಎಸ್‌, ವಿ. ರಂಗಣ್ಣ, ಎಂ.ಎ. 

೩೬. ಆಳ್ವಾರುಗಳು--ಎಂ. ಯಾಮುನಾಚಾರ್ಯ, ಎಂ.ಎ, 

೩೭. ಹಿಂದು ಮುಸ್ಲಿಂ ಮೈತ್ರಿಯನ್ನು ಬೆಳಸಿದ ರಾಜರು-- 

ವಿ. ರಾಘವೇಂದ್ರರಾವ್‌, ಎಂ.ಎ, ಬಿ.ಟಿ. 

೩ಲೆ. ಸುಭಾಷಿತ ಸಂಗ್ರ ಹಗಳು--.2ಂ. ಪಿ. ಲಕಿ ಕ್ಸ್ಮ್ರೀನರಸಿಂಹಶಾಸ್ತ್ರಿ 6, ಎಂ.ಎ. 

೩೯. ಮಕ್ಕುಳ ಭರೇ ಇ ಕುಪ್ಪುಸ್ವಾಮಿ ನಾಯಿಡು, ಎಂ.ಎ., 
ಡಿ.ಲಿಟ್‌, 

೪೦. ಸಹಕಾರ--ಸ್‌. ಗೋಪಾಲಸ್ವಾಮಿ, ೦.೩. 

೪೧. *ನಯಸೇನ--ಜಿ. ಭಾ ಎಂ.ವಿ, ಬಿಟಿ. 

೪೨. ಕೌಟಿಲ್ಯ--ಡಾ| ಎಂ. ವಿ. ಕೃಷ್ಣರಾವ್‌, ಎಂ.ಎ, ಬಿ.ಟಿ, ಡಿ.ಲಿಟ್‌: 

೪೩. ತೆಲುಗು ಚಾಟುಪದ್ಯಗಳು--ಕೆ. ವೆಂಕಟರಾಮಪ್ಪ, ಎಂ.ಎ. 

೪೪. ಮುನಿಸಿಪಾಲಿಟಿಗಳು--ಎಚ್‌. ಕೃಷ್ಣರಾವ್‌, ಎಂ.ಎ. 

೪೫. ಲಕ್ಷ್ಮಿ ಸೀ ಶೆನ್‌. ಅನಂತರಂಗಾಚಾರ್‌, ಎಂ.ಎ, ಬಿ.ಟಿ. 

೪೬. ರುಚಿ--ಎಸ್‌. ವಿ. ರಂಗಣ್ಣ, ಎಂ.ಎ. 

೪೭. ಕೀಟಿಗಳು-ಡಿ. ಎಸ್‌. , ವೀರಯ್ಯ, ಏಂ.ಎಸ್‌ಸಿ. 

೪೮. ಅಲೆಗಳು- 4. ಶೇಷಾದ್ರಿ ಅಯ್ಯಂಗಾರ್‌, ಎಂ.ಎಸ್‌ಸಿ,, ಎಲ್‌ಎಲ್‌.ಬಿ. 

೪೯. ಮುದ್ದಣ--ಟಿ. ಎಸ್‌. ಶಾಮರಾವ್‌, ಎಂ.ಎ. 

೫೦. ಐವರು ಭೌತವೈಜ್ಞಾ ನಿಕರು--ಬಿ. ಎ. ಕೃಷ್ಣಸ್ಟಾ ಶ್ರಿ ಮಿರಾವ್‌, ಎಂ.ಎಸ್‌ಸಿ. 

೫೧. ಕೃತಕ ರೇಷ್ಮೆ--ಎಂ. ಷಡಕ್ಟ ರಸ್ತ್ರಾ ಮಿ, ಎಂ.ಎಸ್‌ಸಿ. 

೫೨. ಸತ ಇತಿಹಾಸ ಮತ್ತು ನಾಗರಿಕತೆ-ಎಸ್‌ * ವೆಂಕಟಿದೇಶಿಕಾಚಾರ್‌, ಎಂ.ಎ. 

೫೩. *ಯುದ್ಧ ಕಾಲದ ಆರ್ಥಿಕ ಸಮಸ್ಯೆಗಳು--ಎಸ್‌ ಸ ಲಕ್ಷ್ಮಿ ನರಸಿಂಹನ್‌ 4 ಎಂ.ಎ. 

೫೪. *ಆಹಾರ--ಜಿ. ಆರ್‌. ಲಕ್ಷ ನರಾವ್‌, ಎಂ.ಎಸ್‌ಸಿ. 

೫೫.*ಇಬ ಿಸ್ನಿನ ಕೆಲವು ನಾಟಕಗಳು ಎಸ್‌. ಮಂಜುನಾಥ್‌, ಎಂ.ಎ. 

೫೬. ಶಬ್ದಪ್ರಪಂಚ- ಆರ್‌. ಎಲ್‌. ನರಸಿಂಹಯ್ಯ, ಎಂ.ಎಸ್‌ ಸಿ. 





೫೭, ಪ್ರಜಾಭಿಪ್ರಾಯ-ಟಿ, ಎಸ್‌. ರಾಜಗೋಪಾಲ ಅಯ್ಯಂಗಾರ್‌, . ಎಂ.ವಿ; 
ಎಲ್‌ ಎಲ್‌.ಬಿ. 

೫೮. ಕಲ್ಲಿದ್ದಲು- ಕೆ. ಎಸ್‌. ಲಕ್ಷ್ಮಣರಾವ್‌, ಎಂ.ಎಸ್‌ ಸಿ. 

೫೯. ಜನಪದಮುಕ್ತ ಕಗಳು--ಎಚ್‌. ಎಂ. ಶಂಕರನಾರಾಯಣರಾವ್‌, ಎಂ.ಎ. 


ವಿಶ್ವವಿದ್ಯಾನಿಲಯದ ಪ್ರಚಾರೋಪನ್ಯಾಸದ ಪುಸ್ತ ಕಗಳನ್ನು ಕೊಳ್ಳುವವರಿಗೆ ಈ ಕೆಳಗೆ. 
ಕಂಡಂತೆ ಕಮೀಷಕ ಕೊಡಲಾಗುವುದು. ಅಂಚಿ ಮತ್ತು ಪುಸ್ತ ಕವನ್ನು ಕಳುಹಿಸುವ ಖರ್ಚು 
ಪ್ರತ್ಯೇಕ. 


ಶೇಕಡ ೧೬೨ ರಂತೆ ' ೨೦ ಪುಸ್ತಕಗಳನ್ನು ಕೊಳ್ಳುವವರಿಗೆ 
ಶೇಕಡ ೨೦ ರಂತೆ ೨೦೦ ಪುಸ್ತ ಕಗಳನ್ನು ಕೊಳ್ಳುವವರಿಗೆ 
ಶೇಕಡ ೨೫ ರಂತೆ ೫೦೦ ಪುಸ್ತಕಗಳನ್ನು ಕೊಳ್ಳುವವರಿಗೆ 
ಶೇಕಡ ೩44 ರಂತೆ ೨೦೦೦ ಪುಸ್ತಕಗಳನ್ನು ಒಂದು ವರ್ಷದಲ್ಲಿ ಕೊಳ್ಳುವವರಿಗೆ 


ಸಾಧಾರಣ ಪ್ರತಿ ೩ ಆಣೆ. k ಉತ್ತಮ ಪ್ರತಿ ೪ ಆಣೆ. 


1 ಕಾರ್ಯದರ್ಶಿ, ಪ್ರಚಾರ ಮತ್ತು ಪ್ರಕಾಶನಕಾರ್ಯ, 
\ ಯೂನಿವರ್ಸಿಟಿ ಆಫೀಸ್‌ ಕಟ್ಟಡ ಮೈಸೂರು. 


* ಈ ಪುಸ್ತಕಗಳು ಮುಗಿದುಹೋಗಿವೆ. 


ಮೈಸೊರು ವಿಶ್ವವಿದ್ಯಾನಿಲಯದ ಕನ್ನೆಡೆ ಗ್ರಂಥೆಮಾಲೆ ' 


ಬಿ. ಎಂ. ಶ್ರೀಕಂಠಯ್ಯ, ಎಂ.ಎ, ಜಿ.ಎಲ್‌., ೧೯೪೨ ರವರೆಗೆ 
ಪ್ರಧಾನಸಂಪಾದಕರು: ; ಎ.ಆರ್‌. ಕೃಷ್ಣ ಶಾಸ್ತ್ರೀ, ಎಂ.ಎ, ೧೯೪೨ರಿಂದ ೧೯೪೭ರ ವರೆಗೆ 
ಕೆ. ವಿ. ಪುಟ್ಟಪ್ಪ, ಎಂ.ಎ., ೧೯೪೭ ರಿಂದ 


೧. ಹೆರಿಶ್ಚಂದ್ರಕಾನ್ಯ ಸಂಗ್ರಹ (ಐದನೆಯ ಮುದ್ರಣ)--ಸಂಪಾದಕರು : 
ಭಿ. ಎಸ್‌. ವೆಂಕಣ್ಣಯ್ಯ, ಎಂ.ಎ. ಮತ್ತು ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ. 
ತಾ ೨. ಕರ್ಣಾಟಕ ಕಾದಂಬರೀ ಸಂಗ್ರ ಹ--(ಮೂರನೆಯ ಮುದ್ರಣ) ಸಂಪಾದ 

ಕರು: ಟಿ. ಎಸ್‌. ವೆಂಕಣ್ಣಯ್ಯ » ಎ೦.ಎ. 


೩.*ಪ್ರಭುಲಿಂಗಲೀಲೆಯ ಸಂಗ್ರಹ (ಸಚಿತ್ರ)--ಸಂಪಾದಕರು : ಎಂ. ಎಸ್‌. 
ಬಸವಲಿಂಗಯ್ಯ, ಎಂ.ಎ., ಬಿ.ಎಲ್‌. ಮತ್ತು ಎಂ. ಆರ್‌. ಶ್ರೀನಿವಾಸ 
ಮೂರ್ತಿ, ಬಿ.ಎ, 


೪.*ಸಾಕ್ರೆಟೀಸನ ಕೊನೆಯದಿನಗಳು (ಸೆಚಿತ್ರ)-ಅನುವಾದಕರು; ಎ. 
ಎನ್‌. ಮೂರ್ತಿರಾವ್‌, ಎಂ.ಎ. 

೫. *ಶ್ರೀರಾಮಕೃ ಷ್ಣ ಪರಮ ಹಂಸ--ಲೇಖಕರು: ಕೆ.ವಿ. ಪುಟ್ಟಪ್ಪ, ಎಂ.ಎ. 

೬.*ರಭೀಂದ್ರ ನಾಥ ಠಾಕೂರರು (ಸಚಿತ್ರ)-ಲೇಖಕರು: ಮಾಸ್ತಿ ವೆಂಕಟೇಶ 
ಅಯ್ಯಂಗಾರ್‌, ಎಂ.ಎ. 

೭. ಆರೋಗ್ಯ, ಅದರ ಜ್ಞಾನ ಮತ್ತು ಸಾಧನ (ಸಚಿತ್ರ)--ಲೇಖಕರು : 
ಜೆ. ಎ. ಈಶ್ವರ ಮೂರ್ತಿ, ಬಿ.ಎ., ಐಲ್‌.ಎಂ.ಎಸ್‌., ಬಿ.ಎಸ್‌ಸಿ. 

೮. ಪಂಪರಾಮಾಯಣ ಸಂಗ್ರಹ-- ಸಂಪಾದಕರು : ಆಸ್ಕ್ಯಾನ ಮಹಾ 
ವಿದ್ವಾನ್‌ ತಿರುವಳ್ಳೂರ್‌ ಶ್ರೀನಿವಾಸರಾಘವಾಚಾರ್‌ ಮತ್ತು ಡಿ. ಎಲ್‌. 
ನರಸಿಂಹಾಚಾರ್‌, ಎಂ.ಎ. 

೪ ಹಣಪ್ರಪಂಚ- ಲೇಖಕರು: ವಿ ಸೀತಾರಾಮಯ್ಯ, ಎಂ.ಎ. 

೧೦. ಸಂಸ್ಕ ತೆ ನಾಟಕ ಲೇಖಕರು: ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ. 
೧೧. ಜೀವನಿಜ್ಞಾ ನ- ಲೇಖಕರು: ಬಿ. ವೆಂಕಟನಾರಾಯಣಪ್ಪ ಎಂ.ಎ. 


೧೨. ಹಿಂದೂದರ್ಶನಸಾರ--ಲೇಖಕರು : ಮಹಾಮಹೋಪಾಧ್ಯಾಯ ಪಂಡಿತ 
ರತ್ನಂ ಲಕ್ಷ್ಮಿ ಶ್ರೀಪುರಂ ಶ್ರೀನಿವಾಸಾಚಾರ್ಯ. 


೧೩. ರಾಜನೀತಿ--ಲೇಖಕರು : ಎಚ್‌. ಕೃಷ್ಣ ರಾವ್‌, ಎಂ.ಬಿ. 
೧೪. ಹದಿಬದೆಯ ಧರ್ಮ ಸಂಪಾದಕಿಯರು: ಡಿ. ಚಂಪಾಬಾಯಿ, ಎಂ.ಎ. 


೧೫೩ *ಪುರಾಣನಾಮ ಚೂಡಾಮಣಿ ಲೇಖಕರು : ಬೆನಗಲ್‌ ರಾಮರಾವ್‌, 
ಎ೦.ಎ., ಎಲ್‌.ಎಲ್‌.ಬಿ. ಮತ್ತು ಪಾನ್ಯಂ ಸುಂದರಶಾಸ್ತ್ರಿ. 


೧೬, 


ಯಶೋಧರ ಚರಿತೆಯ ಸಂಗ್ರಹ ಸಂಪಾದಕರು: ಕೆ. ವಿ 
ರಾಘವಾಚಾರ್‌, ಎಂ.ಎ, ಬಿ.ಟಿ. 


೧೭.*ಗ್ರೀಕರ ತತ್ವಶಾಸ್ತ್ರಸಾರಸಂಗ್ರಹ--ಲೇಖಕರು: ಕೆ. ಆರ್‌. ಶ್ರೀನಿವಾಸ 


೧೮. 
೧೯. 
೨೦, 


ಅಯ್ಯಂಗಾರ್‌, ಎಂ.ಎ, 
ಹಿಂದೂ ದೇಶದ ಭೂಚರಿತ್ರೆ--ಲೇಖಕರು : ವೈ. ನಾಗಪ್ಪ, ಎಂ.ಎಸ್‌ಸಿ. 
ವಚನಧರ್ಮಸಾರ--ಲೇಖಕರು: ಎಂ. ಆರ್‌. ಶ್ರೀನಿವಾಸಮೂರ್ತಿ, ಬಿ.ಎ. 


ಪ್ರಾಣೆಶಾಸ್ತ್ರ--ಡಾ| ಎ. ಸುಬ್ಬರಾವ್‌, ಬಿ.ಎ,, ಡಿ.ಎಸ್‌ಸಿ, ಮತ್ತು 
ಎ. ನಾರಾಯಣರಾವ್‌, ಎಂ.ಎಸ್‌ಸಿ. ; ಬೆಲೆ, ಸಾದಾ ರೂ. ೧-೪-೦ ; 
ಕ್ಯಾಲಿಕೊ ರೂ. ೧-೮-೦, 


೨೧. *ಆಧುನಿಕ ತತ್ವಶಾಸ್ತ್ರಸಮಸ್ಯೆಗಳು--ಜಿ. ಹನುಮಂತರಾವ್‌, ಎಂ.ಎ. : 


೨೨, 


೨೩. 


೨೪, 


೨೫. 


೨೭, 


೨೮. 


೨೯. 


ಬೆಲೆ, ಸಾದಾ ರೂ. ೧-೦-೦. 

ಕನ್ನಡ ಕೈಪಿಡಿ (ಭಾಗ ೫, ಸಾಹಿತ್ಯಚರಿತ್ರೆ)--ಜಿ. ಎಂ. ಶ್ರೀಕಂಠಯ್ಯ, 
ಎಂ.ಎ,, ಬಿ.ಎಲ್‌,; ಬೆಲೆ, ಸಾದಾ ರೂ. ೧-೪-೦; ಕ್ಯಾಲಿಕೊ ರೂ, ೨-೪-೦. 

ಇಸ್ಲಾಂ ಸಂಸ್ಕ ಎತ್ತಿ-ಮೂಲಲೇಖಕರು : ಪ್ರೊ| ಮಹಮದ್‌ ಅಬ್ಬಾಸ್‌ 
ಷೂಸ್ತಿ ; ಅನುವಾದಕರು: ರಾಜಸೇವಾಸೆಕ ಬಿ. ಎಂ. ಶ್ರೀಕಂಠಯ್ಯ, 
ಎಂ.ವಿ, ಬಿ.ಎಲ್‌,; ಬೆಲೆ, ರೂ. ೨-೦-೦. 

ತಮಿಳು ಪಾಠಗಳು-ಲೇಖಕರು: ಎಸ್‌. ರುದ್ರಪತಿ, ಎಂ.ಎ. ; ಬೆಲ್ಕೆ 
ಸಾದಾ ರೂ. ೩-೪-೦. 

ಅಕೋಕ- ಲೇಖಕರು : ಎನ್‌. ಕನ್ನೂರಿ ಎಂ.ಎ, ಬಿ.ಎಲ್‌.; ಬೆಲೆ, ಸಾದಾ 
ರೂ. ೧-೨-೦. 

ಭಾರತೀಯ ಕಾವ್ಯಮೀಮಾಂಸೆಲೇಖಕರು: ಪ್ರೊ| ತೀ. ನಂ. 


ಶ್ರೀಕಂಠಯ್ಯ, ಎಂ.ಎ. ; ಬೆಲ್ಕ, ಸಾದಾ ರೂ. ೩-೮-೦; ಉತ್ತಮ 


ರೂ. ೪-೦-೦. 


ಭಾರತೀಯ ಸಂಸ್ಕೃತಿ--ಲೇಖಕರು: ಡಾ|| ಎಸ್‌. ಶ್ರೀಕಂಠಶಾಸ್ತ್ರೀ, 
ಎಂ.ಎ, ಡಿ.ಲಿಟ್‌.; ಬೆಲೆ, ಸಾದಾ ರೂ. ೩-೦-೦; ಉತ್ತಮ ರೂ. ೪-೦-೦. 


ಸಾರ್ವಜನಿಕ ಹಣಕಾಸು... ಲೇಖಕರು: ಶ್ರೀ ವಿ. ಎಲ್‌. ಡಿ'ಸೋಜ, 
ಬಿ.ಎ., ಬಿ.ಕಾಂ. (ಲಂಡನ್‌) ಮತ್ತು ಶ್ರೀ ಬಿ. ಆರ್‌. ಸುಬ್ಬರಾವ್‌, 
ಎಂ.ಎ; ಡಿಪ್‌-ಇನ್‌-ಕಾಂ; ಬೆಲೆ, ಸಾದಾ ರೂ. ೨-೮-೦ ; ಉತ್ಕಮ 
ರೂ. ೩-೮-೦. 

ಆದಿಪುರಾಣ ಸಂಗ್ರಹ ಸೆಂಪಾದಕರು : ಶ್ರೀ ಎಲ್‌. ಗುಂಡಪ್ಪ ವ೦.ವಿ; 
ಬೆಲೆ, ಸಾದಾ ರೂ. ೨-೪-೦ ; ಕ್ಯಾಲಿಕೋ ರೂ. ೨-೧೨-೦, 


+ 


ಮ "+ 4 


೩೦. ಪಂಪ ಭಾರತ--(೯-೧೪ ಆಶ್ವಾಸಗಳು) ಬೆಲೆ. ಸಾದಾ ೧-೧೨:೦ ; ಉತ್ತಮ 
೨-೪-೦. 


೩೧. ಕಾಳಿದಾಸ ಲೇಖಕರು: 
ಬೆಲೆ, ಸಾದಾ ರೂ. ೨-೦-೦ ; ಉತ್ತಮ ರೂ. ೨-೮-೦. 


ತ್‌ 


Other Publications 


ಶಿ 


ಶ್ರೀ ಎಂ. ಲಕ್ಷ್ಮಿ ಶ್ರೀನಂಸಿಂಹಯ್ಯ, ಎಂ.ಎ, ; 


(ಗಂ 


1. Minimum Wages in India: by ೫. ೫. ೫111.41, MaA., M.Sc. 


ಗ 
ಕ 


೩೨. ಭರತೇಶ ವೈಭವ ಸಂಗ್ರಹ ಸಂಪಾದಕರು: ಶ್ರೀ ತ. ಸು. ಶಾಮರಾವ್‌, 


೩೩. ಶ್ರೀ ಕೃಷ್ಣ ಚರಿತೆ... ಸಂಪಾದಕರು : ಶ್ರೀ ಕೆ. ವೆಂಕಟರಾಮಪ್ಪ, ಎಂ.ಎ. 


ಬೆಲೆ, ರೂ. ೧-೧೪-೦. 


ಏಐ೦.ಐ, 


ಇ ಸಾ ಬ 


ಬರಲಿವೆ 





ಕನ್ನಡ ಕೈಪಿಡಿ-(ಭಾಗ ೧, ೨, ೩, ೪.) | 


ಈಗ್ರ *ಥಮಾಲೆಯ ಪುಸ್ತಕಗಳನ್ನು ತರಿಸಿಕೊಳ್ಳಲಿಚ್ಛೈ ಸುವವರು ಈ ಕೆಳಗಿನ ವಿಳಾಸಕ್ಕೆ 


ಬರೆಯಬೇ 


ಇ 8 ದತ EN 4 


(ಹಾ ಸೌತ್‌ 


ಕು. 


ಕಾರ್ಯದರ್ಶಿ, 
ವಿಶ್ವವಿದ್ಯಾನಿಲಯದ ಪ್ರಕಟಿನ ಮತ್ತು 
ಪ್ರಚಾರೋಪನ್ಯಾಸ ಶಾಖೆ, ಮೈಸೂರು 
ಅಥವಾ 
ಸೂಪರಿ೯ರ್ಬೆಡೆಂಬ್‌, 
ಓರಿಯಂಟಲ್‌ ರಿಸರ್ಡ್‌ ಇನ್‌ಸ್ಟಿಟ್ಯೂಟ್‌, 
ಮೈಸೂರು 


ಸರ್‌ ಕೆ. ಪಿ. ಪುಟ್ಟ ಣ್ಣ ಚೆಟ್ಟ ರ ಪುದುವಟ್ಟಿ ನೆ ಪ್ರಕಟನೆಮಾಲೆ 


ಆ ಅಜ ಓಜ 8 ಅ ೦) 


೧೦, 


೧೧. 
೧೨. 


೧೩. 


೧೪, 
೧೫, 


೧೬. 


x ಲ್‌ ಸಂಸೆ ಮದಿ ನ್ನ 
ಟಿಪಾಲ ಸಂಸ್ಥೆಯ ವಿವರ- ತೆ. ಲಕ್ಷ್ಮಿ ಶ್ರೀನರಸಿಂಹಯ್ಯ , ಬಿ.ಎ., ಎಲ್‌.ಎಲ್‌.ಬಿ. 


ಕ *ವಿಶ್ವವಿಸರಣ--ಜಿ. ಎಸ್‌. ಪರಮಶಿವಯ್ಯ, ಎ೦.ಎಸ್‌ಸಿ, 
. *ಸರ್ಕಾರದ ಪದ್ಧ ತಿ ಮತ್ತು ರಚನಾಕ್ರಮ--ಎಚ್‌. ಕೃಷ್ಣರಾವ್‌, ಎಂ.ಎ. 


ಣ 


_ *ವ್ಯವಸಾಯದ ಮಣ್ಣು ಗಳು--ಕೂರಪಾಡು ಗುಂಡಪ್ಪ, ಬಿ.ಎ. 


*ಆಕಾಶಯಾನ--ಬಿ. ಕೆ. ಎಕ. ರಾವ್‌. 


R *ವಿಶ್ವವಿದ್ಯಾನಿಲಯಗಳು- ಡಾ] ಎಂ. ಸಿದ್ದಲಿಂಗಯ್ಯ, ಎಂ.ವಿ, ಬಿ.ಬಿ, 


ಫಿಎಚ್‌.ಡಿ., ಡಿಪ್‌.ಎಡ್‌. ಮತ್ತು ಸಿ. ರಂಗಾಚಾರ್‌, ಬಿ.ಎಸ್‌ಸಿ. 
ವಿ೦.ವಿಡ್‌., 
*ಹೆರಿಗೆ ಮತ್ತು ಶಿಶುಪೋಷಣೆ--ಡಾ|| ರತ್ನಮ್ಮ ಐಸಾಕ್‌, ಎಲ್‌.ಎಂ.ಬಸ್‌., 
ಎಂ.ಆರ್‌.ಸಿ.ಎಸ್‌., ಎಲ್‌.ಆರ್‌.ಸಿ.ಪಿ. 


. *ಮಲೇರಿಯಾ ನಿರೋಧ ಬಿ. 'ಅನಂತಸ್ವಾಮಿರಾವ್‌, ಬಿ.ಎಸ್‌ಸಿ. 


ಐಏ೦ಂ.ಬಿ.. ಬಿ.ಎಸ್‌., ಎಂ.ಪಿ.ಎಚ್‌. 
*ಗ್ರಾಮ ನೈರ್ಮಲ್ಯ--ಎಸ್‌. ಡಿ. ನಾರಾಯಣಗೌಡ, ಎಂ.ಬಿ., ಬಿ.ಎಸ್‌. 
ಡಿ.ಪಿ. ಎಚ್‌. 

€ ಬಿ.ಎ., ಐ.ಡಿ.ಡಿ. ಅಸೋಸಿಯೇಟ್‌ 
ಐ.ಡಿ.ಆರ್‌.ಐ. 


ಪಶುಪಾಲನೆ-ಎಂ. ಕೃಷ್ಣ ಶಾಸ್ತ್ರಿ 
*ಯೋಗಾಸೆನಗಳು- ವಿದ್ವಾನ್‌ ಟ್ರಿ ಕೃಷ್ಣಮಾಚಾರ್ಯ. 
ಮೈಸೂರು ದೇಶದ ರಸಾಯನಿಕ ಕೈಗಾರಿಕೆಗಳು--ಕೆ. ಅಶ್ವತ್ಯ ನಾರಾಯಣ 
ರಾವ್‌, ಡಿ.ಎಸ್‌ಸಿ, 
ವಿದ್ಯುಚ್ಛಕ್ತಿಯ ಉಪಯೋಗ--ಎಏಂ. ಬಿ. ತಿರುನಾರಾಯಣ, ಬಿ.ಎ., 
ಜಿ.ಎಸ್‌ ಸಿ. (ಆನರ್ಸ್‌, ಇ.ಇ.) ಸಿ.ಪಿ, ಇಟಿ. (ಐ.ಐ.ಎಸ್‌.) 
ಮಕ್ಕಳ ಬೆಳವಣಿಗೆ ಡಾ| ಬಿ. ಕುಪ್ಪುಸ್ವಾಮಿನಾಯಿಡು, ಎಂ.ಎ. ಡಿ.ಲಿಟ್‌. 
ರೇಡಾರ್‌ - ಆರ್‌. ಎಲ್‌. ನರಸಿಂಹಯ್ಯ, ಎಂ.ವಸ್‌ಸಿ. ಸಾಧಾರಣ ಪ್ರತಿ 
೬ ಆಣೆ, ಉತ್ತಮ ಪ್ರತಿ ೮ ಆಣೆ. 
ಗಣಿಕೆಲಸದ ಕೈಪಿಡಿ-ಜಿ. ಪಿ. ಡೇವಿಡ್‌, ಬಿ.ಎಸ್‌ಸಿ. ಸಾಧಾರಣ ಪ್ರತಿ 
೬ ಆಣೆ, ಉತ್ತಮ ಪ್ರತಿ ೮ ಆಣೆ. 
ಸಾಧಾರಣ ಪ್ರತಿ ೨ ಆಣೆ; ಉತ್ತಮ ಪ್ರತಿ ೩ ಆಣೆ. 
ಕಾರ್ಯದರ್ಶಿ, 
ಪ್ರಕಟನಶಾಖೆ ಮತ್ತು ವಿಶೇಷೋಪನ್ಯಾಸಗಳು, 
ಯೂನಿವರ್ಸಿಟಿ ಆಫೀಸ್‌, ಮೈಸೂರು. 
+ 


ME ಾಶಣಾಣಾಣಕಾ,ೌ)ಾಾಳೂಾತಾಡಢಾಳಾಗಡಾಣಾಣಾಣಾಸಾ್‌ 


| ಮೈ ಸೂರು ಮಹಾರಾಜರವರ ಕಾಲೇಜಿನ 
\ ಕರ್ಣಾಟಕ ಸಂಘದ ಪ್ರಕಟನೆಗಳು 


| ೧. ನಾಗಾನಂದನಾಟಕ (ಶ್ರೀ ಅನಂತನಾರಾಯಣ ಶಾಸ್ತ್ರಿಗಳವರಿಂದ) 
\ ಬೆಲೆ, ರೂ. ೧-೦-೦; ಮಾರಾಟಗಾರರು: ಪ್ರೋಗ್ರೆಸ್‌ ಬುಕ್‌ ಸ್ಟಾಲ್‌, 


ಮೈ ಸೂರು. 


ಸುಬ್ಬಾ ಶಾಸ್ತ್ರಿಗಳವರಿಂದ) ರೂ. ೧-೧೨-೦; ಮಾರಾಟಗಾರರು: 





ಸೆಂಟ್ರಲ್‌ ಕಾಲೇಜಿನ ಕರ್ಣಾಟಕ ಸಂಘದ ಪ್ರಕಟಣಿಗಳು 


೧. ಶ್ರೀ ಕೈಲಾಸಂ ಅನರ ಸ್ಮರಣೆ- ತ್ರೀ ಜೆ. ವಿ ಅಯ್ಯರ್‌; ರೂ. ೨-೪-೦, 
೨ ಕರ್ಣಾಟಕ ಮಾಲವಿಕಾಗ್ನಿ ಮಿತ್ರ ನಾಟಕಂ--ಶ್ರೀ ಮೋಟಗಾನಹಳ್ಳಿ 
ಶಂ. ಸುಬ್ರಹ್ಮಣ್ಯಶಾಸ್ತ್ರೀ ; ರೂ. ೧-೧೨-೦. 
೩. ಮೊನ್ನ ವನ್ನ (ಮಾರಿಸ್‌ ಮ್ಯಾಟರ್‌ಲಿಂಕನ ಮೂರಂಕದ ನಾಟಕ)- ಶ್ರೀ 
ವಿಸ್‌. ಜಿ. ಶಾಸ್ತ್ರಿ ; ರೂ. ೨-೦-೦. ' 
Wa ನಾಗನ ಪದಗಳು- ಶ್ರೀ ಜಿ.ಪಿ. ರಾಜರತ್ನಂ; ರೂ. ೧-೪-೦, 
| ೫. ಶಕ್ತಿ (ಸಚಿತ್ರ)-ಶ್ರೀ ಆರ್‌. ಎಲ್‌. ನರಸಿಂ ; ರೂ. ೩-೦-೦. 
| | ೬, ಬಾಲಸರಸ್ವತಿ (ತೆ, ಪ್ರಬಂಧ, ಸಂವಾದ) ; ರೂ. ೨-೮-೦. 
|. ಈ ನಮ್ಮ ನಮ್ಮವರು (ಚಿತ್ರಗಳು, ಪ್ರಬಂಧಗಳು) ; ರೂ. ೨-೮-೦ 
೮. ಚಿನ್ನದ ದೋಸೆ--(ಜಾನಪದ ಕತೆಗಳು) ; ೧೨ ಆಣೆ. 
ಇ. ಮಕ್ಕಳ ಮಾತು-(ಎಸ್ಸೆಗಳು) ; ರೂ. ೧-೦-೦. 
೧೦. ಪಚ್ಚೆಯ ತೆನೆ-(ಎಸ್ಸೆಗಳು) ; ರೂ. ೧-೦-೦. 
೧೧. ಗಂಧದ ಹುಡಿ-(ಎಸ್ಸ ಗಳು) ; ರೂ. ೧-೦-೦. 
೧೨ 


.- ದುರಾಸೆಯ ದಂಡ--(ಐದು ಏಕಾಂಕ ನಾಟಕಗಳು) ; ರೂ. ೧-೪-೦. - 


(ಪ್ರಕಟನೆ ೬ ರಿಂದ ೧೨ ಕಾಲೇಜ್‌ ಬರವಣಿಗೆಯ 
ಉತ್ತ ಮ ಉದಾಹರಣೆಗಳು) 


ಹಟಾ ದ 


Edited by Sti S, V, Parameswara Bhatta, M.A. and Sri U.K. Subbarayachar, M.A. 
Published by The University of Mysore, Mysore, 
Printed by K, A, Korula at the Wesley Press and Publishing House, Mysore City 


